





ಪ್ರಬುದ್ಧ ಕರ್ಣಾಟಕ 


ಸಂಪುಟ ೩೩--ಸಂಚಿಕೆ ೨ 


೧೨೮ 


9% ಖರ ಸಂವತ್ಸರ 





ಮೈಸೂರು 
ಮೈಸೊರು ವಿಶ್ವ ವಿದ್ಯಾನಿಲಯ 


೧೯೫೧ 





ಕ 





೪, ಗುಟ್ಟಿನ ಗಂಟು ಚ್‌. ತಿಪ್ಪಯ್ಯ ಸ 
೫. ಬಾನ ಸ್ಹ ತೋಟಿಕ್ಕ -ಕಂವ್ಯಾನಂದ 


೬. ಜಗತ್ತುಗಳ ಹುಟ್ಟು ಸಾವು ಆರ್‌. ಎಲ್‌, ಹ 


೬, ಕಾವ್ಯಾವಲೋಕನ ಮು ನ 
೮. ವಸು ವೈಿಕೋಶ--ಗೊಮ್ಮ ಟ ಶಬ್ದದ ವ್ಯುತ್ಪತ್ತಿ 
೯. ಸಂಪಾದಕೀಯ 
೧೦, ಸಾದರ ಸ್ತೀಕಾರ ಸಾತ ಸ 
೧೧. ಪ್ರಾಜ್ಯಕೇಖನಮಾಲೆ 











“ ಕೆಲವಂ ಬಲ್ಲವರಿಂದೆ ಕಲ್ಲು ಕೆಲವಂ ಶಾಸ್ತ್ರಂಗಳಂ ನೋಡುತಂ '' ಎಂದು 
ಪುಲಿಗೆಕೆಯ ಸೋಮೇಶ್ವರನ ಮಾತು. ಬಲ್ಲವರಿಂದ ಕಲಿಯುವ ವಿಚಾರವಂತೂ 
ಅತಿ ಶ್ರೇಷ್ಠವಾದದ್ದೆ. €. ಹೀಗೆ ಕಲಿಯಲು ಸಾಧ್ಯವಿಲ್ಲದಿರುವಾಗ i ಶಾಸ್ತ್ರಂಗಳನ್ನು 
ನೋಡಿ ಕಲಿಯುವ ಮಾರ್ಗವೇ ಸುಲಭವಾದದ್ದು » ಡಿಲ್ಲಿ “ ಶಾಸ್ತ್ರಂಗಳಂ ೫ ಎಂಬ 
ಮಾತನ್ನು ಕವಿ ಎಲ್ಲ ರೀತಿಯ ಗ್ರ೦ಥಸಮುದಾಯವನ್ನು ಮನಸ್ಸಿ ನಲ್ಲಿಟ್ಟುಕೊಂಡು 
ಬಳಸಿದ್ದಾನೆ. ಇದರಲ್ಲಿ ರಸಭಾವ ಪ್ರಧಾನವಾದ ಕಾವ್ಯ ನಾಟಕಾದಿ ಗ್ರಂಥಗಳೂ 
ವಿಜ್ಞಾ ನಶಾಸ್ತ್ರಗಳೂ ರಾಜಕೀಯ ಸಾಮಾಜಿಕ ಗ್ರಂಥಗಳೂ ಚರಿತ್ರೆಗಳೂ 
ಯಂತ್ರೋಪಕರಣ ವಿಷಯದ ಗ್ರಂಥಗಳೂ ಸೇರಿನೆ.' ಅಲ್ಲದೆ ರೈಲ್ವೆ ಗೈಡಿನಂಥ 
ಗ್ರಂಥಗಳೂ, ಸರ್ಕಾರದ ಆಡಳಿತ ವಿಷಯಕವಾದ ಪ್ರಕಟನೆಗಳೂ, ಇನ್ನೂ 
ಹಲವಾರು ರೀತಿಯ ಲೌಕಿಕ ಪಾರಮಾರ್ಥಿಕ ಜಾ ನೆವಾಯಕವಾದ ಗ್ರಂಥಗಳೂ 
ಇವೆ. ಈ ಎಲ್ಲ ಗ್ರಂಥಗಳನ್ನೂ ಒಬ್ಬನೇ ತನ್ನ ಜೀವಮಾನದಲ್ಲಿ ಓದಿ ಮುಗಿಸು 
ವುದು ತೀರ ಅಸಾಧ್ಯವಾದದ್ದು. ತನಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ, 
ಯಾವುದರಲ್ಲಿ ತನ್ನ ಬುದ್ಧಿ ಚುರುಕಾಗಿ ಓಡುತ್ತದೆಯೋ ಆ ವಿಷಯವನ್ನು ಕುರಿತ 
ಗ್ರಂಥಗಳನ್ನು ಮಾತ್ರ ತಾನು ಆರಿಸಿಕೊಂಡು ಓದಬೇಕಾಗುತ್ತದೆ. ಇದೂ ಕೂಡ 


* ಮೈಸೂರು ಆಕಾಶವಾಣಿಯ ಕೃಪೆಯಿಂದ : ಭಾಷಣ ೨೭-೬-೧೯೫೦, 


೨ ಪೃಬುದ ಕರ್ಣಾಟಕ 
ಲ 


ಕಷ್ಟಸಾಧ್ಯವಾದದ್ದೆ €. ಏಕೆಂದರೆ, ಯಾವ ಅಲ್ಪವಿಷಯನೇ “ಆಗಲಿ ಅದನ್ನು ಈುರಿತ 
ಗ್ರಂಥಗಳ ಸಂಖ್ಯೆ ಪ್ರಪಂಚದ ನಾನಾ ಭಾಷೆಗಳಲ್ಲಿ ಅಪಾರವಾಗಿದೆ. ಆದ್ದರಿಂದ 
ಇದರಲ್ಲಿ ಕೂಡ ವ್ಯಕ್ತಿ ವಿವೇಕವನ್ನು ಉಪಯೋಗಿಸಿ ಮುಖ್ಯವೆಂದು ಕಾಣುವ: 
ಗ್ರಂಥಗಳನ್ನು ಮಾತ್ರ ನೋಡಬೇಕಾಗುತ್ತದೆ. ಹೀಗೆ ಗ್ರಂಥಗಳನ್ನು ಅವಲೋಕನ 
ಮಾಡಿ ಜ್ಞಾನವನ್ನು ಗಳಿಸುವುದಕ್ಕೆ ವ್ಯಾಸಂಗವೆಂದು ಹೆಸರು. ಎತ್ತಿಕೊಂಡ. 
ವಿಷಯವನ್ನು ಪಟ್ಟುಹಿಡಿದು ಆಸಕ್ತಿಯಿಂದ ಅಭ್ಯಾಸಮಾಡುವುದು ನಿಜವಾದ. 
ವ್ಯಾಸಂಗ. ಆದರೆ ಇಲ್ಲಿ ಆ ಪದದ ಅರ್ಥವನ್ನು ಸ್ವಲ್ಪ ಸಡಿಲಮಾಡಿ ವಿನೋದಕ್ಕಾಗಿ 
ಓದುವುದನ್ನೂ ಒಳಕೊಳ್ಳುವಂತೆ ಅದನ್ನು ಬಳಸಿದೆ. 

ಹವ್ಯಾಸವೆಂದರೆ ಗೀಳು, ಆಸಕ್ತಿ, ಅಭಿಲಾಷೆ. ಒಬ್ಬನಿಗೆ ಒಂದೆರಡು ವಿಷಯ. 
ಗಳಲ್ಲಿ ಮಾತ್ರ ತೀವ್ರವಾದ ಆಸಕ್ತಿ ಇರುತ್ತದೆ. ಮಿಕ್ಕ ವಿಷಯಗಳಲ್ಲಿ ದಿನಚರಿಯ. 
ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಳಿದುಕೊಂಡಿದ್ದ ರೆ ಸಾಕು. 
ಹೀಗೆ ತಿಳಿಯುವುದು ಹವ್ಯಾಸವೆನಿಸಿಕೊಳ್ಳುವುದಿಲ್ಲ. ಕೆಲವರ ಬಾಳಿನಲ್ಲಿ ಓದುವುದು. 
ದಿನಚರಿಯ ಕೆಲಸಗಳಲ್ಲಿ ಒಂದು ಅಂಶವಾಗಿರುತ್ತದೆ. ಎಂದಾದರೂ ಒಂದು ದಿನ. 
ಏನೋ ಕಾರಣದಿಂದ ಓದಲಾಗದಿದ್ದರೆ ಅವರ ಮನಸ್ಸಿ ಗೆ ನೆಮ್ಮ ದಿಯಿರುವುದಿಲ್ಲ. 
ಕಾಫಿ ಕುಡಿಯಡಿದ್ದ ಕೆ ನಸ್ಯ ಏರಿಸದಿದ್ದ ರೆ ಹೇಗೆ ಬಾಳು ಬರಿದಾಗಿ ಕಾಣುತ್ತದೋ, 
ಹಾಗೆಯೇ ಓದದೇ ಇದ್ದರೆ ಕೆಲವು ಜೀವಿಗಳಿಗೆ ಹಿತವಾಗುವುದಿಲ್ಲ. ಇಂಥವರಿಗೆ. 
ಓದುವುದು ದಿನಹರಿಯ ರೂಢಿಯಾಗಿರುತ್ತದೆ. ಹವ್ಯಾಸವೆಂಬ ಪದವನ್ನು ಈ 
ಅರ್ಥದಲ್ಲಿಯೂ ಬಳಸುವುದು ನಮ್ಮ ಜನರಲ್ಲಿ ಕಾಣುತ್ತದೆ. ' ಏನಾದರೂ ಒಂದು 
ಹವ್ಯಾಸ ಪ್ರತಿಯೊಬ್ಬನಿಗೂ ಇರುತ್ತದೆ. ಕೆಲವು ಹವ್ಯಾಸಗಳು ಅವನ್ನುಳ್ಳ ವ್ಯಕ್ತಿ 
ಗಳಿಗೆ ಮಾತ್ರ ಹಿತವನ್ನೋ, ಅಹಿತವನ್ನೋ ಮಾಡಬಹುದು; ಕೆಲವು ಸುತ್ತಲಿನ 
ಸಮಾಜಕ್ಕೆ ಮಾತ್ರ ಒಳ್ಳೆಯದಾಗಿಯೋ, ಕೆಟ್ಟಿದಾಗಿಯೋ ಪರಿಣಮಿಸಬಹುದು ; 
ಮತ್ತೆ ಕೆಲವು ಹವ್ಯಾಸಗಳು ವ್ಯಕ್ತಿಗೂ, ಸಮಾಜಕ್ಕೂ, ಏಕಕಾಲದಲ್ಲಿ ಕ್ಲೇಮ 
ವನ್ನೋ, ಕ್ಪೋಭೆಯನ್ನೋ ಎಸಗಬಹುದು. ವ್ಯಾಸಂಗದ ಹವ್ಯಾಸಕ್ಕೂ ಈ ಎಲ್ಲ. 
ಲಕ್ಷ ಣಗಳುಂಟು. ಕಲಿತದ್ದು ಒಳ್ಳೆಯದಾಗಿದ್ದ ರೆ ಅದರಿಂದ ಯಾರಿಗೂ ಕೆಡುಕಾಗುವು, 
ದಿಲ್ಲ. ತಸ್ವರ ಶಾಸ್ತ್ರವನ್ನು ಕಲಿತರೆ, ಕಲಿತದ್ದ ನ್ನು ಕಾರ್ಯತಃ ತೋರಿಸಿದರೆ ಯಾರಿಗೂ 
ಕಷ್ಟ ತಪ್ಪುವುದಿಲ್ಲ; ತುಬ್ಬುಗಾರನಿಗೆ ಇದರಿಂದ ಪ್ರಯೋಜನವಿದ್ದೆ € ಇದೆ. ಮೋಚಿ 
ಯಿಂದ ಹಿಡಿದು ಮಂತ್ರಿಯ ವರೆಗೆ, ರಾಕ್ಟ ಸನಿಂದ ಹಿಡಿದು ತಪಸ್ವಿಯ ವರೆಗೆ, 
ಅವರವರು ವ್ಯಾಸಂಗಮಾಡಬೇಕಾದ ವಿಷಯಗಳು ಬಹಳವಾಗಿವೆ. ಇವನ್ನೆ ಲ್ಲ ಕುರಿತು. 
ಇಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಹೊತ್ತು ಕಳೆಯುವುದಕ್ಕೋ, ವಿನೋದಕ್ಕೋ,. 


ವ್ಯಾಸಂಗದ ಹವ್ಯಾಸ ಷಿ 


ಅಲ್ಪಸ್ವಲ್ಪ. ಜ್ಞಾ ನಾರ್ಜನೆ ಮಾಡುವುದಕ್ಕೋ ಬೇಕಾದ ಗ್ರಂಥವ್ಯಾ ಸಂಗವನ್ನು 
ಮಾತ್ರ ಕುರಿತು ಇಲ್ಲಿ ಕೊಂಚ ಹೇಳಿದೆ. 

ಸ್ವಂತ ಅನುಭವದಿಂದ ಬರುವ ತಿಳುವಳಿಕೆಯೇ ಉತ್ಕೃಷ್ಟವಾದ ಜ್ಞಾನವಾಗಿ 
ದ್ದರೂ ಅದು ಎಲ್ಲರಿಗೂ, ಎಲ್ಲ ವಿಷಯಗಳಲ್ಲೂ ಲಭ್ಯವಾಗುವುದಿಲ್ಲ. ಪ್ರತಿಯೊಬ್ಬನ 
ಅನುಭವಕ್ಕೂ ಮಿತಿ ಇರುತ್ತದೆ. ಈ ಮಿತಿಯನ್ನು ಕೊಂಚ ವಿಸ್ತರಿಸಿಕೊಳ್ಳಬೇಕಾದರೆ 
ವ್ಯಾಸಂಗವು ಅವಶ್ಯಕ. ಈ ವಿಸ್ತರಣ ಕಾರ್ಯ ಒಂದು ದಿನದಲ್ಲಿ ನಡೆಯುವಂಥದಲ್ಲ. 
ಪ್ರತಿದಿನವೂ ಕೊಂಚ ಕೊಂಚ ಅಗಲವಾಗುತ್ತಾ ಹೋಗುತ್ತದೆ. ಆದ್ದರಿಂದ 
ವ್ಯಾಸಂಗವು ಹವ್ಯಾಸವಾಗಲೇ ಬೇಕು. ಮನುಷ್ಯ ಸ್ವಭಾವವನ್ನು ಚೆನ್ನಾಗಿ 
ತಿಳಿಯಬೇಕಾದರೆ ವ್ಯಕ್ತಿಯೊಬ್ಬನು ನೂರಾರು ಜನರೊಡನೆ. ಕಲೆತು ಓಡಾಡಿ 
ಪರೀಕ್ಲೆ ಮಾಡಬೇಕು. ಇದು ಎಷ್ಟು ಜನರಿಗೆ ಸಾಧ್ಯ? ಲೋಕದಲ್ಲಿ ಎಷ್ಟೋ 
ಜನರಿದ್ದರೂ ವ್ಯಕ್ತಿಯ ಪಾಲಿಗೆ ಅವರು ಇಲ್ಲದಂತೆಯೇ ; ಎಲ್ಲರೊಡನೆಯೂ, ಅವನು 
ನಿಕಟವಾದ ಸಂಬಂಧವನ್ನು ಬೆಳಸುವುದು ಆಗದ ಕೆಲಸ. ಅವನ ಪ್ರಪಂಚದಲ್ಲಿ 
ಬೀದಿಯಲ್ಲಿ ಹೊರಟರೆ “ ಏನ್ರಿ, ಜೆನ್ನಾಗಿದ್ದೀರಾ'' ಎಂದು ಕೇಳುವವರ ಸಂಖ್ಯೆ 
ಹೆಚ್ಚಾಗಿ ಇರುತ್ತದೆ. ಅವರಲ್ಲಿ ಇವನಿಗೆ ಬೇಕಾದವರು, ಕಷ್ಟ ಸುಖಗಳಲ್ಲಿ ನೆರ 
ವಾಗುವವರು ತೀರ ಕಡಿಮೆ. ಆತ್ಮೀಯವಾದ ಸಂಪರ್ಕವನ್ನು ಹೊಂದುವವರಂತೂ 
ಎಣಿಕೆಗೆ ಸಿಕ್ಕಬಲ್ಲರು. ವ್ಯಕ್ತಿಯ ಪ್ರಪಂಚ ಇಷ್ಟು ಸಣ್ಣದು. ಇದರಿಂದ ಬರುವ 
ಅನುಭವವು ವಿಶಾಲವಾಗಿಯೂ ಆಳವಾಗಿಯೂ ಹೇಗೆ ತಾನೇ ಇದ್ದೀತು? ಆದರೆ 
ಇದು ನೇರವಾದ ಅನುಭುವವಾಗಿರುವುದರಿಂದ ಬೆಲೆಯುಳ್ಳದ್ದು. ಇದನ್ನು ವಿಸ್ತರಿಸಿ 
ಕೊಳ್ಳಬೇಕಾದರೆ ವ್ಯಾಸಂಗಕ್ಕಿಂತ ಉತ್ಕ ಇಸ್ಟವಾದ ಮಾರ್ಗವಿಲ್ಲ. ಕಥೆ, ಕಾದಂಬರಿ, 
ನಾಟಕಗಳನ್ನು ಓದಿದರೆ ಮನುಷ್ಯಸ್ವಭಾವದ ಪರಿಜ್ಞಾ ನ ಹೆಚ್ಚು ಹೆಚ್ಚಾಗಿ 
ಉಂಟಾಗುತ್ತದೆ. ನಮ್ಮ ಅನುಭವದಲ್ಲಿ ಎದುರುಗೊಳ್ಳಲಾಗದ ವ್ಯಕ್ತಿಗಳನ್ನು ನಾವು 
ಅಲ್ಲಿ ನೋಡುತ್ತೇವೆ ; ನಾವು ಕಾಣದ ಸಮಸ್ಯೆಗಳೂ ಧರ್ಮಸಂಕಟಗಳೂ ನಮಗೆ 
ಅಲ್ಲಿ ದೊರೆಯುತ್ತವೆ. ನಮಗಿ೦ತಲೂ ನೂರರಷ್ಟು ಅನುಭವಶಾಲಿಯಾದ ಕವಿಯ 
ಜ್ಞಾ ನಭಂಡಾರ ನಮ್ಮ ವಶವಾಗುತ್ತದೆ. ಕವಿಯ ಮಾತು ಅಂತಿರಲಿ. ನ್ಯಾಯ 
ಸ್ಥಾನದಲ್ಲಿ ನಡೆಯುವ ಮೊಕದ್ದಮೆಗಳ ವರದಿಗಳನ್ನೋದಿದರೂ ಸಾಕು. ಲೋಕದಲ್ಲಿ 
ಎಂತೆಂತಹ ಚಿತ್ರ ವಿಚಿತ್ರ ಸ್ವಭಾವದವರಿದ್ದಾ ರೆಂಬ ವಿಷಯ ಗೊತ್ತಾಗುತ್ತದೆ; ಲೋಕ 
ಲೀಲೆಯನ್ನು ಕಂಡು ವಿಸ್ಮಯಗೊಳ್ಳುತ್ತೇವೆ. ಹೀಗೆ ವ್ಯಾಸಂಗದಿಂದ ಬರುವ ಜ್ಞಾ ನ 
ನೇರವಾದ ಅನುಭವಕ್ಕೆ ಸಾಟಿಯಲ್ಲದಿದ್ದರೂ ಅದಕ್ಕಿರುವ ಎಲ್ಲೆ ಯನ್ನು ವಿಸ್ತರ 
ಗೊಳಿಸುತ್ತದೆ. ಅನುಭವದ ಜ್ಞಾನಕ್ಕೆ ವ್ಯಾಸಂಗದ ಜ್ಞಾನ ಪೂರಕವಾಗಿರುತ್ತದೆ. 


೪ ಪ್ಲಬುದ್ದ ಕರ್ಣಾಟಕ 
ಅ ಈ 


ವ್ಯಾಸಂಗವನ್ನು ಹವ್ಯಾಸವಾಗಿ ಉಳ್ಳವರಿಗೆ ತಮ್ಮ ಜ್ಞಾ ನವನ್ನು ಬೆಳಸಿಕೊಳ್ಳ 
ಬೇಕೆಂಬ ಒಂದೇ ಒಂದು ಉದ್ದೆ €ಶವಿರುವುದಿಲ್ಲ. ಕೆಲವರು ತಾವು ಕಲಿತದ್ದ ನ್ನ್ನ 
ಬೇರೆಯವರಿಗೆ ತಿಳಿಸಬೇಕೆಂದು ಬಯಸಿ ಗ್ರಂಥರಚನೆ ಮಾಡುತ್ತಾಕೆ. ಇತರರು 
ತಿಳಿಯಲಿ ಬಿಡಲಿ, ಬರೆದ ಗ್ರಂಥ ಖರ್ಚಾಗಿ, ಕೊಂಚ ಹಣ ಕೈಗೆ ಬಂದರೆ ಯಾರನ್ನು 
ಕೆಡಿಸಿತು ಎಂಬ ಮನೋಧರ್ಮ ಕೆಲವರದು. ಕೀರ್ತಿಗಾಗಿ ಬರೆಯುವವರು 
ಮತ್ತೆ ಕೆಲವರು; ಮನಸ್ಸಿನಲ್ಲಿ ತಾಕಲಾಡುತ್ತಿರುವ ಆಲೋಜನೆಗಳ ಹೊರೆಯನ್ನು 
ಹೊರಕ್ಕೆ ಕೆಡವಿ ಚಿತ್ತಸಮಾಧಾನವನ್ನು ಪಡೆಯಬೇಕೆಂದು ಬರೆಯುವವರು 
ಕೆಲವರು; ಸಮಾಜದಲ್ಲಿನ ಅನ್ಯಾಯಗಳಿಂದ ಕೊರಗಿ ಕ್ರುದ್ದರಾಗಿ ಜನಮನವನ್ನು 
ಉದೆ ನ್ರೀಕಗೊಳಿಸಿ ಕ್ರಾ ಂತಿಯನ್ನೆ ಬಿ ್ಬಿಸಬೇಕೆಂದು ಹಸುವು ಮತ್ತೆ ಕೆಲವರು. 
“ ಕಾವ್ಯಂ ಮತ್ತಾ ಅರ್ಥಕೃತೇ. ವ್ಯವಹಾರವಿದೇ, ಶಿವೇತರಕ್ಷತೆ ತೆಯೇ | ಸದ್ಯಃ 
ಪರನಿರ್ವತೆಯೇ, ಕಾಂತಾಸಮ್ಮಿ ತತಯೋಪದೇಶಯುಜೀ ೫ ಎಂದು ಮಮ್ಮ ಟ 
ಭಟ್ಟಿ ರು ಕಾವ್ಯ ವ್ಕಾ ವ್ಯಾಸೆಂಗದ ಉದೆ ಕ್ಲೇಶಗಳನ್ನು ವಿಂಗಡಿಸಿ ಹೇಳಿಬಿಟ್ಟಿದ್ದಾರೆ. ಈ 
ಮಾತನ್ನು ಎಲ್ಲ ಸು ಗ್ರಂಥವ್ನಾ ಸಂಗಳ್ಕೂ ಅನ್ವ MR ಇನೆ ್ಲೇಶ 
ವಿಲ್ಲದ ವ್ಯಾ ಸಂಗದ ಹವ್ಯಾಸ ಅರ್ಥಹೀನವಾದದ್ದು. ಕರೆಗಾಗಿ ಕಲೆ, ವಾ, ಸಂಗಕ್ಕಾಗಿ 
ವ್ಯಾಸಂಗ ಎಂಬ ಸಿದಾ ೦ತಗಳಲ್ಲಿ ನನಗೆ ನಂಬಿಕೆ ಕಡಮೆ. ಪ ಪ್ರಯೋಜನದ ಅಭಿಲಾಷೆ 
ಯಿಲ್ಲದೆ ಯಾವ ಕೆಲಸವನ್ನೂ ಯಾವ ದಡ್ಡನೂ ಕೂಡ ಮಾಡನೆಂಬುದು ಹಿರಿಯರ 
ಹೇಳಿಕೆ. ಇದು ಅನುಭವದ ಸತ್ಯ, ಆದ್ದರಿಂದ ವ್ಯಾಸಂಗದ ಹವ್ಯಾಸಕ್ಕೂ ಇರಲೇ 
ಬೇಕಾದ ಉದ್ದೇಶಗಳನ್ನೂ, ಪ್ರಯೋಜನಗಳನ್ನೂ ಪರಿಶೀಲಿಸುವುದು ಅತ್ಯವಶ್ಯಕ. 
ನಮಗುಂಟಾಗುವ ಸುಖದುಃಖಗಳು ಇಬ್ಬಗೆಯಾಗಿವೆ. ಒಂದನೆಯದು ದೈಹಿಕ 
ವಾದದ್ದು » ಎರಡನೆಯದು ಮಾನಸಿಕವಾದದ್ದು; ಒಂದು ಸ್ಕೂಲ, ಇನ್ನೊಂದು 
ಸೂಕ್ಷ ಶ್ರ ದೈಹಿಕ ಸುಖಕ್ಕಿಂತ ಮಾನಸಿಕ ಸುಖಕ್ಕೆ ಹೆಚ್ಚು ಬೆಲೆ, ಒಂದೊಂದು 
ಸಲ ಮಾನಸಿಕ ಸುಖ ಅಧಿಕವಾಗಿದ್ದ ರೆ ದೈಹಿಕ ದುಃಖ ಕೂಡ ಮರೆತುಹೋಗ 
ಬಹುದು. ವ್ಯಾಸಂಗದಿಂದ ನಾವು ಪ್ರಮುಖವಾಗಿ ಪಡೆಯುವುದು ಮಾನಸಿಕ 
ಸುಖವನ್ನು. ಅದರಲ್ಲೂ `ರಸಭಾವಗಳ ರಸಾಯನವಾದ ಕಾವ್ಯ ನಾಟಿಕಾದಿಗಳನ್ನು 
ಓದಿದರೆ ನಮ್ಮ ಮನಸ್ಸಿ ನ ಸುಖ ಆನಂದದ ಅಂತಸ್ತಿಗೆ ಏರಿಬಿಡುತ್ತದೆ. ಇದಕ್ಕೆ 
ಹ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬಹುದು. 
ಪದಿಯ ಸೌಂದರ್ಯಶ್ರೀಯ ವಿಲಾಸವನ್ನು ವರ್ಟಿಸುತ್ತ “ ಹೊರೆಯ 
RR ನೋಟ ಮೈಯಲಿ ಹರಿದು ಬಳಲದು, pe ತೃವೀಕೆಯಧರಿಸಿ ಕುಸಿಯದು, 
ಕಿವಿಗಳಿಗೆ ಮೆಲ್ಲುಡಿಯ ಸವಿಸವಿದು ಅರುಚಿಯಾಗದು, ನಾಸಿಕವು ಮೈ ಪರಿಮಳದ 


ವ್ಕಾ ಸಂಗದ ಹವ್ಯಾಸ ೫ 


ಪೂರದಲಿ ಗಂಧಾಂತರಕೆ ನೆರೆಯದು ; ರೂಪನೇನೆಂಬೆನು ” ಎಂದು ವಿಸ್ಮಯಗೊಂಡಿ 
ದ್ದಾನೆ. ನೋಟಕರ ಪಂಚೇಂದ್ರಿಯಗಳಿಗೆ ಅನುಭವಿಸಿದಷ್ಟೂ ಇನ್ನೂ ಬೇಕೆನ್ನಿ 
ಸುವ ದೈಹಿಕ ಸೌಂದರ್ಯದ ಪರಮಾವಧಿಯನ್ನು ಇಲ್ಲಿ ಕವಿ ಸೂಚಿಸಿದ್ದಾ ನೆ ಇಂಥ 
ಚೆಲುವು ಸ್ವಯಂವರಮಂಟಪದಲ್ಲಿ ಹೆಜ್ಜೆ ಯಿಡುತ್ತ ನಡೆತರುವಾಗ ನೆರೆದು ನೋಡುವ 
ರಾಜಜೆನ್ನಿ ಗರ ಅವಸ್ಥೆ ಏನಾಗಿರಬಹುದು ? ತಮ್ಮನ್ನು ತಾವೇ ಮರೆತು ನಿಶ್ಚೆ ಷ್ಟ 
ರಾದರಂತೆ ಅವರು. " ಮಡಿಸಿದೆಲೆ ಬೆರಳೊಳಗೆ, ಬಾಯೊಳಗಡಸಿದೆಲೆ ಬಾಯೊಳಗೆ, 
ಸಚಿವರ ನುಡಿಯ ಕೇಳರು, ಸುಳಿವ ಕಾಣರು ಲೋಜನಾಗ್ರದಲಿ'' ಎಂದು ಕವಿಯ 
ರಸಸೂಕ್ತಿ. ನೃಪರು ಎಲೆಮಿಡುಕದೆ ಬಿಡುಗಣ್ಣರಾಗಿ ಕುಳಿತುಬಿಟ್ಟಿರು. ಇಂಥ 
ಪರವಶತೆಯ ಭಾವ ಅವರ ಮನಸ್ಸಿನಲ್ಲಿ ಹೊನಲಿಟ್ಟಿತು ; ಮಾನಸಿಕ ಸುಖದ 
ಜೊಮ್ಮು ಅವರ ಮೇಲೆ ಬೀಸಿತು. ಕಾವ್ಯ ವ್ಯಾಸೆಂಗದಿಂದ ಆಗುವ ಪರಿಣಾಮವೂ 
ಇಂಥದೇ. ಇದನ್ನೇ “ ಸದ್ಯಃ ಪರನಿರ್ವ್ವತಿ' ಎಂದು ಮಮ್ಮಟಭಟ್ಟರು ಕರೆದಿರು 
ವುದು. “ಶ್ರವಣಕೆ ಸಿಲುಕದ ಲಲಿತಾರವಸುಖಮಂ ರಸನೆಗೊದವದಮೃತ 
ದ್ರವಮಂ '' 'ಫಡಿಯಬೇಕಾದರೆ ಕಾವ್ಯದಂಥ ಕಲೆಗಳಿಂದ ಮಾತ್ರವೇ ಸಾಧ್ಯ. 
ಕಾವ್ಯ ವ್ಯಾಸಂಗದ ಪರಮಾರ್ಥವೇ ಇದು. ಇದನ್ನು ಹವ್ಯಾಸವಾಗಿ ಉಳ್ಳವರು 
ನಿಜವಾಗಿಯೂ ಸುಖಿಗಳು. ಅವರ ಪಾಲಿಗೆ ಮತುತ ಕೂಡ MSR 
ವಾಗುತ್ತದೆ. ಲೋಕದ ನೋವು ಕಾವ್ಯದಲ್ಲಿ ಮೈದೋರಿದಾಗ, ಹೇಳಲಾಗದ 
ಯಾವುದೋ ರಸಾಯನಿಕ ಕ್ರಿಯೆಯಿಂದ, ಆನಂದ ಸ್ಯಂದಿಯಾಗಿ ಮಾರ್ಪಡುತ್ತದೆ. 
ಇಂಥ ಆನಂದದ ಎದುರಿಗೆ `ಸೈಹಿಕನುಖ ಸತ್ತ ತ್ರಹೀನವಾಗಿ ಕಾಣುವುದು ಅಚ್ಚ ರಿ 
ಯೇನಲ್ಲ. 

ಶಾಸ್ತ್ರವ್ಯಾಸಂಗದಿಂದಲೂ, ಇಂಥ ಮಾನಸಿಕ ನಟ್ಟ ಹೊಂದಬಹುದು. 
ಇಲ್ಲಿ ರಾಗಭಾವಗಳು ಉದೆ ದ್ರೇಕಗೊಳ್ಳುವ ಪ್ರಸಂಗವಿಲ್ಲ. ಬುದ್ಧಿ ಯ ಕಾರ್ಯವೇ 
ಇಲ್ಲಿ ಪ್ರಧಾನ. ಪ್ರಕೃತಿಯ ಸ ವನ್ನು ಭೇದಿಸಲು ಬುದ್ಧಿ, ಬಂದೂಕದಿಂದ 
ಹೊರಚಿಮ್ಮುವ ಗುಂಡಿನಂತೆ ಮುನ್ನುಗ್ಗು ತ್ಲಿರುವಾಗ ಇತರ ವಿಷಯಗಳ ಪರಿವೆಯೇ 
ಅದಕ್ಕೆ ಬರುವುದಿಲ್ಲ. ತಾನೇ ತಾನಾಗಿ ತನ್ನ ಸಾಹಸದಲ್ಲಿ ಅದು ಆಗ ಸುಖಿಸುತ್ತದೆ. 
ರಹಸ್ಯವನ್ನು ಕಂಡುಹಿಡಿದಾಗಲಂತೊ ಅದಕ್ಕೆ ಬರುವ ಆನಂದ ವರ್ಣಿಸಲಸದಳ. 
ಕಠಿನವಾಗಿರುವ ಗಣಿತದ ಸಮಸ್ಯೆಯೊಂದನ್ನು ಬುದ್ಧಿ ಪರಿಶ್ರಮದಿಂದ ಬಿಡಿಸಿದಾಗ 
ಸೆಂತೋಷವುಂಬಾಗುವುದು ಎಲ್ಲರ ಅನುಭವವಾಗಿದೆ. ಆರ್ಕಿಮಿಡೀಸನು ಅವನ 
ಹೆಸರಿನಿಂದ ಪ್ರಸಿದ್ಧವಾಗಿರುವ ತತ್ವವನ್ನು ಕಂಡುಹಿಡಿದಾಗ “ ನಾನು ಕಂಡುಹಿಡಿದೆ, 
ನಾನು ಕಂಡುಹಿಡಿದೆ” ಎಂದು ಕೂಗುತ್ತ ಕುಣಿದಾಡಿದನಂತೆ. ಅವನ ಮನಸ್ಸಿಗೆ 


ಗ 
ಗೆ 

ಸ ಕ್‌ ಲಾ 

ವಜಾ ಜಃ 


ಹೊ ಕೆ 


ಬಿ 
ಮ 


& ಪೃಬುದ್ದ ಕರ್ಣಾಟಕ 
ಇ ಇ 


ಅಷ್ಟು ಸುಖದ ಸ್ಪರ್ಶವುಂಟಾಯಿತು. ಅಲ್ಬವಾದ ಇಂಥ ಪರಿಶೋಧನೆಯಿಂದ 
ಇಷ್ಟು ಹರ್ಷ ಬರುವುದಾದರೆ ಅತಿ ಗಹನವಾದ ಪ್ರಕೃತಿ ರಹಸ್ಯಭೇದನದಿಂದ ಆಗುವ 
ಆನಂದಕ್ಕೆ ಮಿತಿಯಿದೆಯೇ ? ಅಣು ಪರಮಾಣುಗಳ ರಚನೆಯನ್ನು ಸಂಡುಹಿಡಿಯು 
ವುದು, ಅಣುವನ್ನು ಸೀಳುವುದು, ಗ್ರಹನಕ್ಷ ತ್ರ ನೀಹಾರಿಕೆಗಳ ಚಲನವಲನ ನಿಯಮ 
ಗಳನ್ನು ತಿಳಿಯುವುದು, ಅಗಾಧವಾದ ಭೌತಶಕ್ತಿಗಳನ್ನು ವಶಪಡಿಸಿಕೊಂಡು 
ಅವನ್ನು ಆಳುವುದು--ಇವೇ ಮುಂತಾದ ಸಾಹಸಗಳಲ್ಲಿ ಜಯವನ್ನು ಗಳಿಸಿರುವ 
ಮಾನವಬುದ್ಧಿ ಎಷ್ಟು ಪ್ರಚಂಡವಾದುದು! ಇಂಥ ಬುದ್ಧಿ ಪೌರುಷದಿಂದ ಬರುವ 
ಆನಂದವೂ ಮಿಗಿಲಾದದ್ದು. ಹಲವು ಶತಮಾನಗಳಿಂದ ಮನುಷ್ಯಬುದ್ಧಿ ನಿರಂತರವಾಗಿ 
ಪರಿಶ್ರಮಿಸಿ, ಶೇಖರಿಸಿಟ್ಟಿರುವ ವಿಜ್ಞಾನಭಂಡಾರದ ಪರಿಚಯವನ್ನು ವ್ಯಾಸಂಗದ 
ಮೂಲಕ ಹೊಂದುವ ಆಸೆಕ್ಟಿಯುಳ್ಳವನಿಗೂ ಆ ಬುದ್ಧಿ ಯಾತ್ರೆಯಲ್ಲಿ ಆನಂದವೂ 
ಲಭಿಸುತ್ತದೆ. 

ವಿಜ್ಞಾನದ ಪರಿಶೋಧನೆಗಳಲ್ಲಿ ಬಹುಭಾಗ ಬುದ್ಧಿಯ ತರ್ಕಶಕ್ತಿಯಿಂದ ಬಂದಿ 
ರುವ ಸಿದ್ಧಿಗಳು. ಅತಿ ಮುಖ್ಯವೂ, ಮುಂದೆ ನೂರಾರು ಸಂಶೋಧನೆಗಳಿಗೆ ಬೀಜ 
ಭೂತವೂ, ಆದ ಕೆಲವು ತತ್ವಗಳು ವಿಜ್ಞಾ ನಿಗಳಿಗೆ ಮಿಂಚಿನಂತೆ ಹೊಳೆದುಬಿಡು 
ತ್ತವೆ. ಇದನ್ನು ತರ್ಕಾತೀತಜ್ಞಾನವೆಂದೋ--ಸ್ವಯಂಪ್ರಕಾಶಿತಜ್ಞಾ ನವೆಂದೋ 
(17೬108) ಕರೆಯಬಹುದು. "“ ಶೆಲಖಿವಿಟಿ '' ಸಿದ್ಧಾಂತವು ಐನ್‌ಸ್ಟೀನ್‌ 
ವಿಜ್ಞಾ ನಿಗೆ ಈ ರೀತಿ ಗೋಡರವಾಯಿತಂತೆ. ಇಂಥ ಸಂದರ್ಭಗಳಲ್ಲಿ ವಿಜ್ಞಾ ನಿ 
ಖಷಿ ಸದೃತನಾಗುತ್ತಾನೆ. ಕವಿಯ ದಿವ್ಯ ಭವ್ಯಸೃಷ್ಟಿಗೆ ಕಾರಣ ಹೇಗೆ ಅವನ 
ಪ್ರತಿಭೆಯೋ ಹಾಗೆ ವಿಜ್ಞಾನಿಯ ಗಹನಸಿದ್ಧಿಗೆ ಅವನ ಸ್ವಯಂಪ್ರಶಕಾಶಿತ 
ಜ್ಞಾನಕಾರಣ. ಇಂಥ ವಿಷಯಗಳನ್ನೆಲ್ಲಾ ವ್ಯಾಸಂಗಮಾಡುತ್ತ ಹೊರಟಕಿ 
ಯಾರಿಗೆ ತಾನೇ ರೋಮಾಂಜವಾಗುವುದಿಲ್ಲ. 

ಹೀಗೆ ಕಾವ್ಯಶಾಸ್ತ್ರಗಳೆರಡೂ, ಅವನ್ನು ವ್ಯಾಸಂಗಮಾಡುವವರಿಗೆ ಆನಂದ 
ವನ್ನು ದೊರಕಿಸಕೊಡಬಲ್ಲುವು. ಕಾವ್ಯದಲ್ಲಿ ರಾಗಭಾವಗಳ ಮೂಲಕ ಆನಂದದ 
ನೆಲೆ ದೊರಿತರೆ ಶಾಸ್ತ್ರದಲ್ಲಿ ಬುದ್ಧಿಯ ಮೂಲಕ ಅದೇ ನೆಲೆ ಸಿಕ್ಕುತ್ತದೆ. ಈ ಆನಂದ 
ದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅದರ ಕಡೆಗೆ ಪ್ರಯಾಣಮಾಡಲು ಕಾವ್ಯ 
ಶಾಸ್ತ್ರಗಳು ಬೇರೆ ಬೇರೆ ಮಾರ್ಗಗಳು. ವಿಜ್ಞಾ ನಿಯಾದವನು ಕಲಾಭ್ಯಾಸದ 
ಹವ್ಯಾಸವನ್ನೂ, ಕಲೆಗಾರನು ವಿಜ್ಞಾ ನಾಭ್ಯಾಸವನ್ನೂ ಇಟ್ಟುಕೊಂಡರೆ ಬಹಳ 
ಒಳ್ಳಿಯದು. ಇಬ್ಬರ ಮನಸ್ಸೂ ಪರಿಪೂರ್ಣವಾಗುತ್ತದೆ. ಐನ್‌ಸ್ಟೀನ್‌ ವಿಜ್ಞಾನಿ 
ಪಿಟೀಲುವಾದನದಲ್ಲಿ ಅತಿ ನಿಪುಣನಂತೆ. ಬಿ. ಎಸ್‌. ಎಲಿಯಟ್‌ ಎಂಬ ಕವಿ 





ವ್ಯಾಸಂಗದ ಹವ್ಯಾಸ ೭ 


ವಿಜ್ಞಾನದಿಂದ ಕಾವ್ಯರಚನೆಗೆ ಪ್ರೇರಣೆಯನ್ನು ಪಡೆಯುತ್ತಾನಂತೆ. ಆಲ್ಲಸ್‌ ಹಳ್ಳ 
ಎಂಬ ಕವಿ ಪ್ರವಾಸವನ್ನು age ತನ್ನ ಹತ್ತಿರ ವಿವಿಧ ಜ್ಞಾ ನಗಳ 
ಗಣಿಯಾದ "“ ಎನ್‌ಸೆ ಸೈಕ್ಲೋಪೀಡಿಯ ಬ್ರಿಟಾನಿಕ'' ಎಂಬ ಮಹಾಗ್ರ್ರಂಥವನ್ನು 
ಇಟ್ಟುಕೊಂಡಿರುತ್ತಾ ನಂತೆ. ಹೊಟ್ಟೆ ಯಪಾಡಿಗಾಗಿ ಯಾವುದಾದರೂ ವಿದ್ಯೆಯನ್ನು 
ಮನುಷ್ಯ ಕಲಿಯಲೇ ಬೇಕು. ಇದಕ್ಕೆ ಸೆಂಬಂಧಪಡದ ಯಾವುದಾದರೂ ಇನ್ನೊಂದು 
ವಿದ್ಯೆಯ ವ್ಯಾಸಂಗ ಹವ್ಯಾಸವಾಗಬೇಕು. ಇದರಿಂದ ವ್ಯಕ್ತಿಯ ಬಾಳು ತುಂಬುತ್ತದೆ. 
ಮನುಷ್ಯನು ಸುಖಾಫೇಕ್ಸಿ . ಈ ಸುಖ ಅವನಿಗೆ ಹೊರಗಣ ಪ್ರಪಂಚದಿಂದ 
ದೊರೆಯಬಹುದು. ತನ್ನ ಲ್ಲಿಯೇ ಅದನ್ನು ಕಾಣಬಹುದು. ಮನಸ್ಸಿ ಗೆ ಬೇಸರವಾದಾಗ 
ಇಸಿ ಸೀಟ್‌ ಆಡಬಹುದು, ಸಿನಿಮಾ ನೋಡಬಹುದು. ಸಂಗೀತವನ್ನು ಕೇಳಬಹುದು ; 
ಇಂಥ ಹಲವು ಕ್ರೀಡೆಗಳಲ್ಲಿ ಮನವನ್ನು ಮುಳುಗಿಸಿ ಬೇಸರವನ್ನು “ಕ ಲಸಬಹುದು. 
ಆದರೆ ಹೋದಕಡೆಯಲೆಲ್ಲಾ ಇಂಥ ಆನುಕೂಲ್ಯಗಳು ದೊರೆಯುವ ಭರವಸೆ ಇಲ್ಲ. 
ನಮ್ಮ ಊರನ್ನು ಬಿಟ್ಟು ಯಾವುದೋ ಹಳ್ಳಿಗೆ ಹೋದರೆ ಇಸ್ಪೀಟಿನ ಗೆಳೆಯರು, 
ಮನದನ್ನರು, ಅಲ್ಲಿ ದೊರೆಯುತ್ತಾರೆಯೇ ? ಸಿನಿಮಾ ಮಂದಿರಗಳು ಅಲ್ಲಿ ಇರು 
ತೆ ವೆಯೇ ? ಸಂಗೀತಕಛೇರಿ ಸಿಕ್ಕುತ್ತ ದೆಯೇ ? ಪರಾವಲಂಬಿಯಾದ ಸುಖ ನಮಗೆ 
'ಎಲ್ಲಾ ಕಾಲದಲ್ಲೂ ಒಂದೇ ಸಮನಾಗಿ ದೊರೆಯುವುದು ಅಸಂಭವ. ಆದ್ದ ರಿಂದ 
ತನ್ನಲ್ಲಿಯೇ ತಾನು ಸುಖಪಡುವ ಸಾಮಗ್ರಿಯನ್ನು ಹೊಂದಿರುವುದು ಉತ್ತಮ 
ವಾದುದು. ಸಂಗೀತವನ್ನೊ ವಾದ್ಯವಾದನವನ್ನೊ £, ಹವ್ಯಾಸವಾಗಿ ಕಲಿತವನು 
ಎಲ್ಲಿಗೆ ಹೋದರೂ, ಯಾವಾಗ ಬೇಕಾದರೂ, ಒಂಟಿಯಾಗಿದ್ದರೂ, ಗುಂಪಿನಲ್ಲಿದ್ದರೂ, 
ನಿಮಿಷಮಾತ್ರದಲ್ಲಿ ತನ್ನ ಕಲೆಯ ಚಿಪ್ಪಿನ ಕೆಳಗೆ ಸುಖಪಡುವ ಜೀವಿಯಾಗಬಹುದು. 
'ಜೇಬಿನಲ್ಲಿ ತನಗೆ ಪ್ರಿಯವಾದ ಗ್ರಂಥವೊಂದು ಇದ್ದ ರೆ. ನೂರು ಜನ ಗೆಳೆಯರು 
ಜೊತೆಯಲ್ಲಿ ಇದ್ದಂತೆ. ಆದ್ದ ರಿಂದ ವ್ಯಾಸಂಗದ ಹವ್ಯ್ಯಾಸವು ಮನುಷ್ಯನನ್ನು 
ಆತ್ಮಾರಾಮನನ್ನಾಗಿ ಮಾಡಬಲ್ಲುದು. ಇದಕ್ಕಿ೦ತಲೂ ಮಿಗಿಲಾದ ಸುಖ ಬೇರೆ 
ಏನುಂಟು? 
ವ್ಯಾಸಂಗದ ಹವ್ಯಾಸದಿಂದ ಆಗುವ ಪರಮಪ ಸ್ರಯೋಜನವನ್ನು ಈರಿತು 
ಇದುವರೆಗೆ ನೋಡಿದ್ದಾಯಿತು. ಇದರಿಂದ Se ಕೆಲವು ಅನರ್ಥ 
ಗಳನ್ನು ಇನ್ನು ವಿಚಾರಿಸಬಹುದು. “ ಓದಿ ಓದಿ ಮರುಳಾದ ಕೂಚಿಭಟ್ಟ'' ಎಂಬು 
ದೊಂದು ಗಾದೆ. ಈ ಕೂಚಿಭಟ್ಟಿನು ಯಾರೋ ಸರಿಯಾಗಿ ತಿಳಿಯದು. ಕೂಚಿ 
ಭಟ್ಟಾರಕನೆಂಬ ಪ್ರಾಚೀನ ಜೈನಾಚಾರ್ಯನೊಬ್ಬನಿದ್ದನು. ಅವನು ಪರಮಪಂಡಿತ 
ನೆಂಬುದರಲ್ಲಿ ಸಂದೇಹವಿಲ್ಲ, ಅವನಿಗೆ ಆಗದವರೋ ಭಿನ್ನ ಮತಗಳವರೋ ಅವನನ್ನು 


೮ ಪ್ರಬಂದ ಕರ್ಣಾಟಕ 
ಅ 


ಪರಿಹಾಸಮಾಡುವ ಸಲುವಾಗಿ ಈ ಗಾದೆಯನ್ನು ಸ ಷ್ಟಿ ಸಿರಬಹುದು. ಅಶೋಕ 
ಚಕ ಕ್ರವರ್ತಿ ಅಕ್ಕರೆಯಿಂದ ತನ್ನನ್ನು “ ದೇವನಾಂ ಪಯಃ ೫ ಎಂದು ಕರೆದು 
ಕೊಂಡಿದ್ದರೆ, ಅದಕ್ಕೆ ಕುಹಕಿಗಳಾದವರು ಮೂರ್ಬ ಬಿಸ ಅರ್ಥ ಕಲ್ಪಿ ಸಿದರು. 
ಹೀಗೆ ಕೂಜಿಭಟ್ಟಾ ರಕನಿಗೂ ಆಗಿದ್ದಿರಬಹುದು ; ಇರಲಿ, ಗಾದೆಯ ಕೂಚಿಭಟ್ಟ 
ಮರುಕಾದಕಿದೂ. ಅದಕ್ಕೆ ಕಾರಣ ಓದುವ ಹವ್ಯಾಸವೆಂದೂ ಸ್ಪಷ್ಟವಾಗಿದೆ. 
ವ್ಯಾಸಂಗದ ಹವ್ಯಾಸ ಅತಿಯಾದರೆ ಅದು ಹುಚ್ಚಾ ಗಿ ತಿರುಗಿಬಿಡಬಹುದು. 
ಆದ್ದರಿಂದ ಈ ವಿಷಯದಲ್ಲಿ ಮಿತಿಯನ್ನು ಮಾಾರದೆ ಎಚ್ಚರಿಕೆಯಿಂದಿರಬೇಕು. ಓದುವ. 
ಕವ್ಯಾ ಸೆ ನಮ್ಮ ಮೆನೋಬುದ್ಧಿ ಬಲಗಳನ್ನು ಆಕ್ರಮಿಸಿಕೊಂಡು ನಮ್ಮನ್ನು ದಾಸ್ಯಕ್ಕೆ 
ಸುತ ಹ್ಗ ಹೀಗಾಗಲು ಬಿಡದೆ ಸುಕ್ಕ ಮೇಲೆ ನಮ್ಮ ಯಾಜ 
ಮಾನ್ಯ ಸಂತತವಾಗಿ ಸ್ಕಾಪಿತವಾಗಿರುವಂತೆ ನೋಡಿಕೊಳ್ಳಬೇಕು. ವ್ಯಾಸಂಗದ 
ಹವ್ಯಾಸ ಹಲವುವೇಳೆ ಸ್ವತಂತ್ರ ಆಲೋಜನಾಶಕ್ತಿಯನ್ನು ಕುಗ್ಗಿ ಸಿಬಿಡಬಹುದು. 
ಹೊಸ ಸ ಮಸ್ಯೆ ತಲೆದೋರಿದಾಗ ಸ್ವಂತವಾಗಿ ಆಲೋಚನೆ ಮಾಡುವುದನ್ನು ಬಿಟ್ಟು 
ಇನ್ನೊ ಬ್ಬನು ಏನು ಹೇಳಿದ್ದಾನೆ” ಎಂದು ತಡಕಾಡುವುದರಲ್ಲೇ ವ್ಯಕ್ತಿ ಸ 
ಡು ಇದರಿಂದ ಅವನು” ತನ್ನ ಬುದಿ ಬಲವನ್ನು ನೀಗಿಕೊಂಡಂತಾಗುತ್ತದೆ. 
ಆವಶ್ಯಕವಾದುಜಿಸ್ಟೊ ಅಷ್ಟನ್ನು ಮಾತ್ರ pe SS, ಚಿಂತನೆ ಮಾಡು. 
ಎ೦ದು ಕೆಲವರು ಸು ಕ್ಷ ಸ್‌ ಉಚಿತವಾದ ಉಪದೇಶವೇ ಆದರೂ, 
ವ್ಯಾಸಂಗದ ಹವ್ಯಾಸವುಳ್ಳವರಿಗೆ ಇದು ಅಷ್ಟಾಗಿ ರುಚಿಸಲಾರದು. ಬೇರೆಯವರ. 
ಆಲೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಿರುವಾಗಲೇ ಅವುಗಳ ವಿಷಯದಲ್ಲಿ 
ಹೊಂಚ ಸಂದೇಹವನ್ನು ಹೊಂದಿರುವುದೂ, ಸರಿಯೋ ತಪ್ಪೋ, ಎಂದು ವಿಮರ್ಶೆ 
ಮಾಡುತ್ತ ಹೊರಡುವುದೂ ಇದ್ದರೆ ಸಾಕು, ನಮ್ಮ ಬುದ್ಧಿಯನ್ನು ಇನ್ನೊಬ್ಬನಿಗೆ 
ಮಾರಿಬಿಡುವ ಪ್ರಸಂಗ ಒದಗಲಾರದು. ಇನ್ನೊ ಬ್ಬನ ಆಲೋಚನೆಯ ಸಾಣೆಕಲ್ಲಿನ 
ಮೇಲೆ ನಮ್ಮ ಬುದ್ಧಿ ಯನ್ನು ಅತ್ತಿತ್ತ ಓಡಾಡಿಸಿದರೆ ಅದು ಹರಿತವಾಗುತ್ತದೆ. 
ತೀಕ್ಷ್ಣವಾಗಿ ತೊಳಗುತ್ತದೆ. ಆದ್ದರಿಂದ ವ್ಯಾಸಂಗದ ಹವ್ಯಾಸವುಳ್ಳವರು ಯಾವಾ 
ಗಲೂ ತಮ್ಮ ಬುದ್ಧಿಯನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿರಬೇಕು. ಹೀಗಿದ್ದರೆ 
ಸ್ವಂತ ಆಲೋಜನಾಶಕ್ತಿ ಎಂದಿಗೂ ಬತ್ತಿಹೋಗಲಾರದು. ವ್ಯಾಸಂಗದ ಹವ್ಯಾಸ 
ದಿಂದ ಬುದ್ಧಿ ಗೆ ಒದಗಬಹುದಾದ ಸೋಮಾರಿತನದ ಈ ಅನರ್ಥವನ್ನು ಪರಿಹರಿಸಿ 
ಕೊಳ್ಳುವ ವಿವೇಕ ಇರಬೇಕು ಮನುಷ್ಯನಿಗೆ. 

ಸುಲಭವಾಗಿ ಕಾಲಕ್ಷ್ಮೇಪಮಾಡುವುದಕ್ಳೆ ವ್ಯಾಸಂಗದ ಹವ್ಯಾಸ ಉತ್ತಮ. 
ವಾದ ಮಾರ್ಗ. ಕೆಲವರಿಗೆ ಕಾಲಕಳೆಯುವುದೇ ಅತಿ ಕಷ್ಟವಾಗಿ ತೋರುತ್ತದೆ. 





ವ್ಯಾಸಂಗದ ಹವ್ಯಾಸ ೯ 


ಚಟುವಟಿಕೆಯಿಂದ ಕೆಲಸಮಾಡುವ ಸ್ವಭಾವವುಳ್ಳವನು ತನ್ನ ನೌಕರಿಯಿಂದ 
ನಿವೃತ್ತನಾಗಿಬಿಟ್ಟರೆ “ ಏನಪ್ಪ ಗತಿ, ಕಾಲವನ್ನು ಹೇಗೆ ನೂಕಲಿ'' ಎಂದು ದಿಗಿಲು 
ಪಡುತ್ತಾನೆ. ಕೆಲಸದಿಂದ ವಿಶ್ರಾಂತಿಗೊಂಡ ಸಬ್‌ ಜಡ್ಡಿಗಳೊಬ್ಬರು ಬೀಡಿ 
ಸಿಗರೇಟ್‌, ಸೋಡಾವಾಟರ್‌ ಬೆಂಕೀಪೊಟ್ಲ ಮುಂತಾದುವನ್ನು ಮಾರುವ ಚಿಲ್ಲರೆ 
ಅಂಗಡಿಯನ್ನು ಇಟ್ಟುಕೊಂಡಿದ್ದರು. ಹಣಸಂಪಾದನೆ ಅವರ ಉದ್ದೆ €ಶವಾಗಿರಲಿಲ್ಲ. 
ಅಧಿಕವಾದ ಆಸ್ತಿ ಅವರಿಗೆ ಇತ್ತು ; ವಿಶ್ರಾಂತಿವೇತನವೂ ಕೈತುಂಬ ಬರುತ್ತಿತ್ತು, 
ಯಾರಾದರೂ ರಿಟೈರ್‌ ಆದ ನೌಕರರು ಅವರ ಅಂಗಡಿಗೆ ಹೋದರೆ ನೀವೂ ನನ್ನ 
ಹಾಗೆಯೇ ಮಾಡಿ ಸುಖವಾಗಿ ಕಾಲಕಳೆಯಬಹುದು ಎಂದು ಉಪದೇಶಮಾಡು 
ತ್ತಿದ್ದರು. ಬೆಳಗಿನಿಂದ ಸಂಜೆಯವರೆಗೆ ಅಂಗಡಿಯಲ್ಲಿ ಕುಳಿತು ನೊಣ ಹೊಡೆಯು 
ತ್ತಿದ್ದ ಆ ಪ್ರಾಣಿಯನ್ನು ನೆನೆದುಕೊಂಡಾಗಲೆಲ್ಲ ನನಗೆ ದುಃಖವಾಗುತ್ತದೆ. ಓದುವ 
ಹವ್ಯ್ಯಾಸವನ್ನಾ ದರೂ ಅವರು ಇಟ್ಟುಕೊಂಡಿದ್ದರೆ ಅವರಿಗೆ ಈ ಪಾಡು ಬರುತ್ತಿರಲಿಲ್ಲ. 
ರಾಮಾಯಣವನ್ನೋ, ಭಾರತವನ್ನೋ ಓದುತ್ತಿದ್ದ ರೆ, ಕಾಲಕ್ಷೆ! €ಪದ ಜೊತೆಗೆ 
ಮನಶ್ಯಾಂತಿಯನ್ನೂ ಸಂಪಾದಿಸಬಹುದಿತ್ತು. ಮೊದಲಿಂದಲೂ ಇಲ್ಲದೆ. ರಿಟೈರ್‌ 
ಆದಮೇಲೆ ವ್ಯಾಸಂಗದ ಹವ್ಯಾಸವನ್ನು ಹಚ್ಚಿಸಿಕೊಳ್ಳುತ್ತೇನೆಂದು ಹೇಳುವವರ 
ಮಾತಿನಲ್ಲಿ ಹುರುಳಿಲ್ಲ. ಏಕೆಂದರೆ ಅವರಿಗೆ ಅತ್ತಕಡೆ ಒಲವೇ ಇರುವುದಿಲ್ಲ. 
ಮೊದಲಿಂದ ಬಂದದ್ದು ನಡುವೆ ನಿಲ್ಲದೆ ನಡೆದುಬರುತ್ತದೆ. ನಡುವೆ ಬಂದದ್ದು 
ಯಾವಾಗಬೇಕಾದರೂ ನಿಂತುಹೋಗಬಹುದು. ಆದ್ದರಿಂದ ಚಿಕ್ಕಂದಿನಿಂದಲೂ 
ವ್ಯಾಸಂಗದ ಹವ್ಯಾಸವನ್ನು ಇಟ್ಟುಕೊಂಡಿದ್ದರೆ ಜೀವನದ ಕೊನೆಯ ಭಾಗದಲ್ಲಿ 
ಅದು ನಮ್ಮನ್ನು ಕಾಪಾಡುತ್ತದೆ. ಆಗ ಬೇಕಾದ ಕಾಲಕ್ಷೆ ಪಕ್ಕೆ ಅದು ಸಹಕಾರಿ: 
ಮನಸ್ಸಿನ ಚಾಂಚಲ್ಯವನ್ನು ಹೋಗಲಾಡಿಸಿ ಅದಕ್ಕೆ ಸ್ಕಿರತೆಯನ್ನೂ, ಸಮಾಧಾನ 
ವನ್ನೂ ಕೊಡುತ್ತದೆ. 

ಗ್ರಂಥರಚನೆ ಮಾಡುವ ಉದ್ದೆ €ಶದಿಂದ ವ್ಯಾಸಂಗದಲ್ಲಿ ತೊಡಗುವವರು 
ತೊಡಗಲಿ ; ಕೀರ್ತಿಯನ್ನೋ, ಹಣವನ್ನೋ ಗಳಿಸಬೇಕೆಂದು ಓದುವವರು ಓದಲಿ, 
ಇನ್ನೊಬ್ಬರಿಗೆ ಉಪದೇಶಮಾಡುವುದಕ್ಕಾಗಿ ಕಲಿಯುವವರು ಕಲಿಯಲಿ. ಶಕ್ತಿ 
ಸ್ವರೂಪವಾದ ಜ್ಞಾನದಿಂದ ಬಲಿಷ್ಕರಾಗಬೇಕೆಂದು ಬಯಸುವವರು ಅದನ್ನು 
ಆರ್ಜಿಸಲಿ. ನನಗೆ ಇದು ಯಾವುದರಲ್ಲೂ ಹೆಚ್ಚಾದ ಒಲವಿಲ್ಲ. “ ಇಂತೆಸಗಬೇಕೆಂಬ 
ಹಠದ ಬಂಧನವಿಲ್ಲ, ನನ್ನ ವ್ಯಾಸಂಗದ ಹವ್ಯಾಸವು ಒಂದು ವಿಹಾರ. ಕೈಗೆ ಸಿಕ್ಕಿದ 
ಪುಸ್ತಕವನ್ನು ತತ್ಕಾಲದ ಕುತೂಹಲದಿಂದ ಪ್ರೇರಿತನಾಗಿ ಓದುತ್ತ, ಓದುವಾಗ 
ಅದರ ಸವಿಯೊಳಗೆ ಮುಳುಗುತ್ತ, ಆಮೇಲೆ ಮರೆತುಬಿಡುವುದೆಂದರೆ ನನಗೆ ಬಲು 


no ಪ್ರಬುದ್ಧ ಕರ್ಣಾಟಕ 


ಪ್ರಿಯವಾದದ್ದು. ಓದಿದ್ದನ್ನೆ ಲ್ಲ ಮರೆಯದ ಜಿಗುಟಾದ ಸ್ಮರಣಶಕ್ತಿ ನನಗಿಲ್ಲ. ಅದು 
ಅವಶ್ಯಕವೂ ಇಲ್ಲ. ಅದರಿಂದ ಮನೋಬುದ್ದಿಗಳಿಗೆ ಭಾರವಾಗಿ ಬಳಲಿಕೆಯುಂಟಾಗು . 
ತ್ತದೆ ಓದಿದ ಹಲವು ವಿಷಯಗಳಲ್ಲಿ ಕೆಲವಾದರೂ ನನ್ನ ಸುಪ್ಪಜೀವನದೆಔಳಹೊಕ್ಕು. 
ಅಲ್ಲಿ ನಿಕ್ಸಿ ಪ್ರವಾಗಿದ್ದು ಅನಿರೀಕ್ಷಿ ತವಾಗಿ ನೀರ್ಗುಳ್ಳೆ ಯಂತೆ ಮೇಲಕ್ಕೆ ತೇಲಿ 
ಬರುವುದಷ್ಟೇ ನನಗೆ ಸಾಕು. ಇಷ್ಟುಮಟ್ಟಿನ ಸ್ಮರಣದಿಂದಲೇ ಮಿಗಿಲಾದ ಹರ್ಷ 
ಮೂಡುತ್ತದೆ. ಹಚ್ಚನೆಯ ಹುಲ್ಲುಗಾವಲ ಹರವಿನ ಸ್ವೇಜ್ಛೆಯಾಗಿ ತಿರುಗಾಡುತ್ತ 
ಸೊಂಪಾಗಿ ಕಾಣುವೆಡೆಗಳಲ್ಲಿ ತಂಗಿ ಹಿಡಿಹುಲ್ಲನ್ನು ಕಬಳಿಸುವ ಹಸುವಿನಂತೆ ಇಡೆ 
ನನ್ನ ವ್ಯಾಸೆಂಗದ ಹವ್ಯಾಸ. ನನ್ನ ಕೊಠಡಿಯ ಆರಾಮ ಕುರ್ಚಿಯ ಮೇಲೆ ಮಲಗಿ 
ಕೈಗೆ ಎಟುಕಿದ ಪುಸ್ತಕವನ್ನು ತೆರೆದು ಓದುತ್ತ ಓದುತ್ತ ಇಹದ ತಾಪತ್ರಯ 
ದೂರ ಸರಿದಂತೆಲ್ಲ, ತನ್ಮಯತೆಯು ಮಡುವಿನಲ್ಲಿ ಮೆಲ್ಲಮೆಲ್ಲಗೆ ಮುಳುಗಿಬಿಡುತ್ತೇನೆ. 
ಪಕ್ಕದ ಮೇಜಿನ ಮೇಲೆ ಇರುವ ಗಂಧದ ಕಡ್ಡಿಗಳು ಉಗುಳುವ ಹೊಗೆ ಸುರುಳಿ 
ಸುರುಳಿಯಾಗಿ ಅಂಕುಡೊಂಕಾಗಿ ಮೇಲೇರಿ ಹರಡಿ ಕೊಠಡಿಯ ಪರಿಮಿತಾಕಾಶ 
ದಲ್ಲಿ ಕರಗಿಹೋಗುವಂತೆ ನಾನೂ ಬಾರಿಬಾರಿಗೆ ಕರಗಿಬಿಡಬೇಕೆಂಬ ಹಂಬಲ ನನಗೆ 
ಹಿರಿದಾಗಿದೆ. 


ಡಿ. ಎಲ್‌. ನರಸಿಂಹಾಚಾರ್‌ . 


ಜೀವದೆ ವಿವಿಧೆ ವಿನ್ಯಾಸ 


ಮೆಕಾನೋ ಆಟದ ಪೆಟ್ಟಿ ಗೆಯೊಂದನ್ನೋ ಜಪಾನೀ ಆಟದ ಮರದ ಇಟ್ಟಿಗೆಗಳ 
ಡಬ್ಬವೊಂದನ್ನೋ ಇಟ್ಟುಕೊಂಡು ಮಕ್ಕಳು ಮನೆ, ಸೇತುವೆ, ಗೋಡೆ, ಇತ್ಯಾದಿ 
ಗಳನ್ನು ಕಟ್ಟುವುದನ್ನು ನೀವು ನೋಡಿರಬಹುದು. ಪ್ರಪಂಚದಲ್ಲಿ ಎಲ್ಲ ವಸ್ತುಗಳೂ 
ಹಾಗೆಯೇ ಒಂದೇ ಸಾಮಗ್ರಿಯಿಂದ ಕಟ್ಟಲ್ಪಟ್ಟಿರುವುವು. ಆದರೆ ಅವುಗಳ ವಿನ್ಯಾಸ 
ದಲ್ಲಿ, ರಚನೆಯಲ್ಲಿ ಬದಲಾವಣೆಯಿರುವುದರಿಂದ ಒಂದೊಂದು ವಸ್ತುವೂ ಒಂದೊಂದು 
ರೀತಿಯಾಗುವುದು. ಇದ್ದಿಲು, ಸಕ್ಕರೆ, ವಜ್ರ, ರೊಟ್ಟಿ, ಬಿಸ್ಕತ್ತು ಇವುಗಳ ಮೂಲ 
ವಸ್ತುವಿನಲ್ಲಿ ಅಷ್ಟೇನೂ ವ್ಯತ್ಯಾಸವಿಲ್ಲ. ಎಲ್ಲದರಲ್ಲಿಯೂ ಇಂಗಾಲವಿದೆ. ಇಂಗಾಲ, 
ಆಮ್ಲಜನಕ, ಜಲಜನಕ ಇವುಗಳ ನಲವತ್ತೆ ಎದು ಅಣುಗಳನ್ನು ಅನೇಕವಿಧಗಳಲ್ಲಿ ಜೋಡಿ 
ಸಬಹುದು. ಒಂದು ಗೊತ್ತಾದ ಜೋಡಣೆಯಿಂದಲೇ ಸಕ್ಕರೆಯ ಹಳಕಾಗುವುದು. 

ವಸ್ತುಗಳ ವಿನ್ಯಾಸದ ಪ್ರಶ್ನೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳಲ್ಲಿ 
ಅಷ್ಟೇನೂ ತೊಡಕ್ಕಾದ ಪ್ರಶ್ನೆಯಾಗಿಲ್ಲ. ರಸಾಯನಶಾಸ್ತ್ರಜ್ಞ, ರಂತೂ ಈ ಪ್ರಶ್ನೆ 
ಯನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿ ಅಣುಶಿಲ್ಪ ಪರಿಷಯವನ್ನು ಚೆನ್ನಾ ಗಿ 
ತಿಳಿದಿದ್ದಾರೆ. ಈ ಪರಿಜ್ಞ್ಯಾ ನದಿಂದ ಅವರು ಅಣುಗಳನ್ನು ಒಂದು ಗೊತ್ತಾದ 
ವಿನ್ಯಾಸದಲ್ಲಿ ಜೋಡಿಸಬಲ್ಲವರಾಗಿಯೂ, ಹಾಗೆ ಜೋಡಣೆಯಿಂದಾದ ವಸ್ತುವಿನ 
ಸಕಲ ಗುಣಗಳನ್ನು ಮುಂದಾಗಿಯೇ ಸೂಚಿಸಬಲ್ಲವರಾಗಿಯೂ ಇದ್ದಾ ರೆ. ನಿರ್ಜೀವ 
ವಸ್ತುಗಳ ರಚನೆಯೊಂದನ್ನೇ ಅಲ್ಲದೆ ಜೀವಿಗಳ ಸೂಕ್ಷ್ಮ ರಚನೆ ಎಂತು, ಅವು ಯಾವ 
ವಸ್ತುವಿನಿಂದ ರಚಿಸಲ್ಪಟ್ಟಿವೆ, ಅವುಗಳ ವಿನ್ಯಾಸ ಹೇಗೆ, ವಿವಿಧತೆಯೇನು- ಈ ಪ್ರಶ್ನೆ 
ಗಳನ್ನೂ ಈಜೆಗೆ ಜೀವರಾಸಾಯನಿಕರು ಉತ್ತರಿಸಲು ಪ್ರಯತ್ನಿ ಸುತ್ತಿದ್ದಾರೆ. 

ಪ್ರತಿಯೊಂದು ಜೀವಿಯೂ, ಮನೆಗಳು ಒಂದೊಂದು ಇಟ್ಟಿಗೆಯ ಜೋಡಣೆ 
ಯಿಂದಾದಂತೆ, ಒಂದು ಜೀವಾಣುವಿನಿಂದ ಪ್ರಾರಂಭವಾಗುತ್ತದೆ. ಒಂದು ಜೀವಾ 
ಇುವೇ ಅಭಿವೃದ್ಧಿ ಹೊಂದಿ ಅಂತ್ಯದಲ್ಲಿ ಒಂದು ಜೀವಿಯಾಗುವುದು. ಈ ಅಂತ್ಯದ 
ವಿನ್ಯಾಸವನ್ನು ದೃಷ್ಟಿಸಿಯೇ ಅದು ಯಾವ ಜೀವಿ ಎಂದು ನಾವು ಹೇಳುವುದು- 
ಅಂದರೆ ಜೀವಿಗಳ ಮೂಲವೆಲ್ಲವೂ ಒಂದೇ ಒಂದು ಜೀವಾಣು. ಹೇಗೆ ಈ ಒಂದೇ 
ಜೀವಾಣು ಅನೇಕ ಜೀವಾಣುಗಳಾಗಿ, ಆ ಜೀವಾಣುಗಳ ಒಂದು ಗೊತ್ತಾದ 
ಜೋಡಣೆಯಿಂದ ಒಂದು ನಿಷ್ಠ ಇಸ್ಟ ಜೀವಿಯಾಗಿ ಪರಿಣಮಿಸುವುದು? ಇದು ಈಗ 
ಜೀವಶಾಸ್ತ್ರಜ್ಞ ನ ಮುಂದಿರುವ ಪ್ರಶ್ನೆ ೆ 


೧೨ ಪ್ಲಬುದ ಕರ್ಣಾಟಕ 
ಅ 


ಎಲ್ಲರಿಗೂ ಗೊತ್ತಿರುವ ಕು೦ಬಳ ಸಸಿಯ ಬೆಳವಣಿಗೆಯನ್ನು ಉದಾಹರಣೆಗೆ 
ತೆಗೆದುಕೊಳ್ಳೊ €ಣ. ಸೂಕ್ಷ ಗ್ರಾ ಹಿಯಲೆ ಶೇ ಕಾಣುವ ಒಂದು ಜನನಂ ೦ದ 
ಅದು ಪಾ ್ರ್ರರಂಥವಾಗುತ್ತ ಜಿದಕೆಯಿಲ್ಲ ಮೂಲವಲ್ಲ, ಕಾಂಡವಿಲ್ಲ; ಕೇವಲ ಒಂದು 
ಜೀವಾಣು. ಬೀಜದಲ್ಲಿ ಈ ಒಂದು ಜೀವಾಣು ಸ್ವಲ್ಪ ವೃದ್ಧಿಯಾಗುತ್ತದೆ. ಬೀಜ 
ವನ್ನು ನೆಟ್ಟರೆ ಮೊಳಕೆ ಬರುತ್ತದೆ. ಮೊಳಕೆ ಬಂದು ಎಲೆಯೆರಡು ಹೊರಹೊರ 
ಟೊಡನೆಯೇ ಅದು ಕುಂಬಳ ಸಸಿ ಎಂದು ಕರೆಯುತ್ತೇವೆ. ಅದು ಆಲೂಗೆಡ್ಡೆಯ 
ಅಥವಾ ಬದನೆಕಾಯಿಯ ಗಿಡವಲ್ಲ ಎಂದು ಹೇಗೆ ಗೊತ್ತು? ಈ ಸಸಿಯ ಒಂದು 
ವಿಶೇಷ ವಿನ್ಯಾಸವೇ ಕಾರಣ. ಸಸಿಯ ಎತ್ತರ, ಎಲೆಯ ಆಕಾರ, ರಚನೆ ಇವುಗಳು 
ಇನ್ನಿ ತರ ಯಾವ ಸೆಸಿಯಲ್ಲಿಯೂ ಕಂಡುಬರುವುದಿಲ್ಲ. 

ಜೀವವರ್ಗದಲ್ಲಿ ಎಲ್ಲಾ ಜೀವಿಗಳನ್ನೂ ಈ ಒಂದು ವಿಶೇಷವಾದ ಬಾಹ್ಯರೂಪ 
ಅಥವಾ ರಚನಾವಿನ್ಯಾಸದಿ೦ದಲೇ ಬೇರ್ಪಡಿಸಿ ಅವುಗಳಿಗೆ ವಿವಿಧ ನಾಮಕರಣಗಳನ್ನು 
ಜೀವಶಾಸ್ತ್ರಜ್ಞ. ರು ಮಾಡಿರುವರು. ಇದು ಅತಿಪರಿಚಯ ವಿಷಯವಾದಾಗ್ಯೂ ಹೇಗೆ 
ಕೇವಲ ಒಂದೇ ಜೀವಾಣುವಿನಿಂದ ಪ್ರಾರಂಭವಾಗಿ ಅಂತ್ಯದಲ್ಲಿ ವಿಶಿಷ್ಟ ವಿನ್ಯಾಸ 
ಹೊಂದಿದ ಜೀವಿಯಾಗುತ್ತದೆ ಎನ್ನು ವ ವಿಷಯ ನಮ್ಮ ತಿಳಿವಳಿಕೆಗೆ ಬಂದಿಲ್ಲ. ಇದು 
ಜೀವಶಾಸ್ತ್ರದಲ್ಲಿ ಸದ್ಯಕ್ಕೆ ಬಗೆಹರಿಯದ ಪ ಪ್ರಶ್ನೆ ಯಾಗಿದೆ. 

ಈ ತೊಡಕನ್ನು ಸುಲಭವಾಗಿ ಬಿಡಿ ಸನೇಲಾದರೆ ಎರಡು ವಿಶಿಷ ಹವ್ಯಾಸ 
ತೆಗೆದುಕೊಂಡು Be ಎರಡೂ ಯಾವಯಾವ ವಿಧದಲ್ಲಿ ವ ಸೈ ತ್ಯ್ಯಾಸ ಹೊಂದಿದೆ 
ಎಂದು ತಿಳಿದುಕೊಳ್ಳಬೇಕು. ಉದಾಹರಣೆಗೆ ಕುಂಬಳಕಾಯಿ, ಸೌತೆಯಕಾಯಿಗಳನ್ನು 
ತೆಗೆದುಕೊಳೊ ಣ. ಕುಂಬಳಕಾಯಿ ದುಂಡಗೆ ದಪ್ಪವಾಗಿ ಬೆಳೆಯುವುದು ; ಸೌತೆಯ 
ಕಾಯಿ ಉದ್ದುದ್ದವಾಗಿ ತೆಳ್ಳಗೆ ಬೆಳೆಯುವುದು. ಎರಡೂ ಲಕ್ಸಾ ೦ತರ ಸೂಕ್ಷ N 
ಜೀವಾಣುಗಳ ಜೋಡಣೆಯಿಂದಲೇ ಆಗಿರುವುದು. ಆ ಜೀವಾಣುಗಳು ಒಂದೊಂದೂ 
ಭಾಗವಾಗಿ ವೃದ್ಧಿ ಹೊಂದುವುದರಿಂದಲೇ--ಎಂದರೆ ಒಂದು ಜೀವಾಣು ಎರಡಾಗು 
ವುದು, ಎರಡು ನಾಲ್ಕು, ನಾಲ್ಕು ಎಂಟು, ಎಂಟು ಹದಿನಾರು ಈರೀತಿ-ಎರಡರ 
ಗಾತ್ರವೂ ಹೆಚ್ಚಾಗುವುದು. ಆದರೆ ಕು೦ಬಳದಲ್ಲಿ ಈ ಜೀವಾಣು ಭಾಜನೆ ಎಲ್ಲ 
ಕಡೆಗಳಲ್ಲಿಯೂ ಸಮನಾಗಿದ್ದು ಸೌತೆಯಲ್ಲಿ ನೀಳ ಅಂಶದಲ್ಲಿ ತೀವ್ರವಾಗಿಯೂ 
ಅಡ್ಡ ದಲ್ಲಿ ಕಡಮೆಯಾಗಿಯೂ ಇರುವುದರಿಂದ ಎರಡರ ಅಂತ್ಯರೂಪವು ಹೆಚ್ಚು ಕಡಮೆ 
ಯಾಗುವುದು. ಎಂದರೆ ಕುಂಬಳ ಮತ್ತು ಸೌತೆಯಕಾಯಿಗಳ ರೂಪವ್ಯತ್ಯಾಸ ಅವು 
ಗಳಲ್ಲಿಯ ಜೀವಾಣುಗಳು ಅಭಿವೃದ್ಧಿ ಹೊಂದುವ ಮಾರ್ಗದ ಮೇಲೆ ಅವಲಂಬಿಸಿದೆ 
ಎಂದು ತಿಳಿದಂತಾಯಿತು. ಇನ್ನು ಈ ಮಾರ್ಗದ ನಿಷ್ಕರ್ಷೆ ಹೇಗೆ ನಡೆಯುತ್ತದೆ 








ಜೀವದ ವಿವಿಧ ವಿನ್ಯಾಸ ೧ಷ್ಟಿ 


ಮತ್ತು ಇದರ ನಿರ್ದೇಶಕ್ಕೆ ಕಾರಣ ಯಾವುದು ಎಂದು ಕಂಡುಹಿಡಿಯುವುದು ಎರಡ 
ನೆಯ ಕೆಲಸ. ಈಗ ಪ್ರಯೋಗಶಾಲೆಯಲ್ಲಿ ಗಾಜಿನ ಬುಡ್ಡಿಗಳಲ್ಲಿ ಜೀವಾಣುಗಳಿಗೆ 
ವಿಶೇಷ ರಸಾಯನಗಳನ್ನು ಜಿಸಿ ಅವುಗಳನ್ನು ಬೆಳಸುವುದು ಸಾಧ್ಯವಾಗಿದೆ. ಆದರೆ 
ಹಾಗೆ ಬೆಳಸಿದ ಜೀವಾಣುಗಳು ಒಂದು ಗೊತ್ತುಗುರಿಯಿಲ್ಲದೆ ನಿರಾಕಾರವಾದ 





ವಿನ್ಯಾಸಭನ್ನಶೆ-ಕುಂಬಳಮಕು ಸೊಕೆಸಾಉಗಳಲ್ಲಿ. 


(ಬಾಗಗಳು ಜೀವುಣುಗಳ ವೃಧ್ಧಿಯೊಂದುವಿಕೆಯ ಮೂರ್ಣವನ್ನು ಇ ಜೇಕಿಸುಪುವು) 


ಜೀವಾಣುಗು೦ಪುಗಳಾಗಿ ವೃದ್ಧಿಯಾಗುತ್ತವೆ. ನಿರ್ದಿಷ್ಟ ಅಂತ್ಯವೇನೂ ಇಲ್ಲ 
ಎಲೆಗಳಾಗಲೀ, ಬೇರಾಗಲೀ, ಮೊಗ್ಗಾಗಲೀ ಏನೂ ಆಗುವುದಿಲ್ಲ. ಜೀವವಿದೆ ಆದರೆ 
ಸಂಘಟನೆಯಿಲ್ಲ, ವಿನ್ಯಾಸವಿಲ್ಲ, ರೂಪವಿಲ್ಲ ಈ ನಿರಾಕಾರದ ಜೀವಾಣುಗಳ ಮುದ್ದೆಯ 
ಮೇಲೆ ಯಾವುದಾದರೂ ಗಿಡದ ಮೊಗ್ಗು ತುಂಡೊಂದನ್ನು ತಂದು ಅಂಟಿಸಿದ್ದಾದರೆ, 
ಆಗ ಈ ರೂಪರಹಿತವಾದ ಮುದ್ದೆ ಯ ಜೀವಾಣುಗಳು ಒಂದು ವಿನ್ಯಾಸದಲ್ಲಿ ಸಂಘಟಿತ 
ವಾಗಲು ಆರಂಭಿಸುವುವು. ಈ ವಿನ್ಯಾಸಸಂಘಟನೆ ಮೊಗ್ಗಿನ ಮಾರ್ಗವಾಗಿಯೇ 
ಆರಂಭವಾಗುವುದು. ಈ ಮೊಗ್ಗಿ ನಿಂದ ಯಾವುದೋ ಒಂದು ನಿಯೋಜಕ 
ರಸ ಈ ಜೀವಾಣು ಮುದ್ದೆಯಲ್ಲಿ ಹರಡಿ ಅವುಗಳ ಜೋಡಣೆಯನ್ನು ಒಂದು ನಿರ್ದಿಷ ಶೆ 
ಮಾರ್ಗಕ್ಕೆ ತರುವುದು. ಈ ವಿನ್ಯಾಸ ರಸಾಯನ ಹರಡುವ ಮಾರ್ಗವನ್ನೇ ಅನುಸರಿ 
ಸುವುದು ಎಂದು ನಾವು ಊಹಿಸಬಹುದಾಗಿದೆ. ಎಂದರೆ ಒಂದು ವಿನ್ಯಾಸ ರಚನೆ 
ಯಾಗಬೇಕಾದಲ್ಲಿ ವಿಶೇಷ ರಸವೊ೦ದು ಒಂದು ಕಡೆಯಿಂದ ಅದು ಇಲ್ಲದ ಇನ್ನೊಂದು 
ಕಡೆಗೆ ಹರಡಬೇಕು ಎಂಬ ಅಂಶ ಸ್ಕಿರಪಟ್ಟಿ 3, ೦ತಾಯಿತು. 


೧೪ ಪ್ಲಬುದ ಕರ್ಣಾಟಕ 
ಅ. ಛು 


ಈ ವಿವರಣೆ ಸಸಿಯ ಎಲ್ಲಾ ರೂಪವಿನ್ಯಾಸಗಳಿಗೂ ಸರಿಹೊಂದುತ್ತದೆಯೇ 
ಎಂದು ಈಗಲೇ ಹೇಳಲು ಸಾಧ್ಯವಿಲ್ಲ. ಎಲೆಗಳ ಆಕಾರ, ಹೂಗಳ ರೂಪ, ಸಸಿಯ 
ಪೂರ್ಣರಚನೆ- ಇವೆಲ್ಲವೂ ರಸಗಳ ಪ್ರಸಾರ ಮತ್ತು ಹಂಚಿಕೆಯನ್ನೆ ಅನುಸರಿಸಿವೆ 
ಎಂದು ನಂಬಲು ಆಧಾರವೇನೋ ಹೇರಳವಾಗಿದೆ. 

ಸಕ್ಕರೆಯ ಹಳುಕಿನಲ್ಲಿಯ ಅಣುಜೋಡಣೆ ನೆನ್ನೆ, ಇವತ್ತು ಮತ್ತು ನಾಳೆ 
ಯಾವಾಗಲೂ ಒಂದೇ ನಿರ್ದಿಷ್ಟವಾದದ್ದು. ಅದು ಒಂದು ಚಿತ್ರದಂತೆ, ಅದರ 
ವಿನ್ಯಾಸವು ಸ್ವತಃ ಬದಲಾಯಿಸದೆ ಸ್ಕಿರವಾಗಿರುತ್ತದೆ. ಅದು ಒಂದು ಅಸ್ಪಲಿತ 
ವಿನ್ಯಾಸ. ಜೀವಿಗಳಲ್ಲಿರುವುದು ಸ್ಪ ಲಿತವಿನ್ಯಾಸ, ಅದು ಚಿತ್ರದಂತಲ್ಲ, ಹಾಡಿನಂತೆ. 
ಒಂದು ಹಾಡಿನ ತಾಳಲಯಬದ್ಧ ವಾದ ಸ್ವರಗಳ ಆರೋಹಣ ಅವರೋಹಣಗಳಿದ್ದ೦ತೆ 
ಆದಿ, ವ ದಿ ಅಂತ್ಯ ಇವು ಮೂರು ಈ ವಿನ್ಯಾಸದಲ್ಲಿ ಕಾಣಬರುತ್ತವೆ. ಇದು ಅಡ್ಡಾ 
ದಿಡ್ಲಿಯಾಗಿ ಬದಲಾಯಿಸುವುದಿಲ್ಲ. ಬದಲಾವಣೆ ಯಾವಾಗಲೂ ಕ್ರಮಬದ್ಧ 
ವಾಗಿಯೇ ಇರುತ್ತದೆ. ಈಗ ಹಿಂದೆ ತೆಗೆದುಕೊಂಡ ಕುಂಬಳದ ಉದಾಹರಣೆಯನ್ನು 
ಜಾ ಫಿಸಿಕೊಳೊ ಕಣ. ಹುಟಿ ದ ಸಸಿಯನ್ನು ಈುಂ೦ಬಳಸಸಿ ಎಂದು ಗುರುತಿಸಬಹುದು. 
ಒಂದು ತಿಂಗಳ ತರುವಾಯ ಅದೇ ಸಸಿ ಅನೇಕ ವ್ಯತ್ಯಾಸಗಳನ್ನು ಹೊಂದಿರುತ್ತದೆ. 
ಕಾಂಡದ ಆಕಾರವೇ ಬೇರೆ, ಎಲೆಗಳ ಆಕಾರ ಬೇರೆ, ಕುಡಿಗಳು ಹೊರಬಿರುತ್ತವೆ. 
ಆದರೂ ಅದು ಕುಂಬಳಬಳ್ಳಿಯೇ. ಕೆಲವೇ ವಾರಗಳಲ್ಲಿ ಎಲೆಮೊಗ್ಗುಗಳು ನಿಂತು 
ಹೂವುಮೊಗ್ಗುಗಳಾಗಿ, ಹೂವು ಕಾಯಾಗಿ ಮಾರ್ಪಾಡಾಗುವುದು. ಇನ್ನೂ ಕುಂಬಳ 
ಬಳ್ಳಿಯೇ ; ಎಂದರೆ ಕುಂಬಳ ಗಿಡವನ್ನು ನಾವು ವರ್ಣಿಸಬೇಕಾದರೆ ಈ ವಿನ್ಯಾಸ 
ಪರಂಪರೆಯೆಲ್ಲವನ್ನೂ ಗಮನಕ್ಕೆ ತೆಗೆದುಕೊಳ್ಳಬೇಕು. ಕುಂಬಳಬಳ್ಳಿ ಎಂದರೆ ಒಂದು 
ಅಸ್ಪ ಲಿತ ಅಥವಾ ಸ್ಥಿರವಿನ್ಯಾಸವುಳ್ಳ ವಸ್ತುವಲ್ಲ. ವಿನ್ಯಾಸಪರಂಪರೆಯೇ ಇರುವ 
ಒಂದು ವಸ್ತು ಎಂದರೆ ಜೀವವಸ್ತುಗಳಲ್ಲಿ ದೇಶಾನುನಿನ್ಯಾಸವೊಂದೇ ಅಲ್ಲ ಕಾಲಾನು 
ವಿನ್ಯಾಸವೂ ಕಾಣಬರುತ್ತದೆ. ಕುಂಬಳ ಬೀಜವನ್ನು ನೆಟ್ಟಾಗಲೆಲ್ಲಾ ಅದು ಮೊಳೆತು 
ಚಿಗುರೆಲೆ, ಬಲಿತೆಲೆ, ಕುಡಿ, ಎಲೆಮೊಗ್ಗು, ಹೂಮೊಗ್ಗು » ಹೂವು, ಕಾಯಿ ಇವುಗಳ 
ಒಂದು ವಿನ್ಯಾಸಚಕ್ರ ನಡದೇ ನಡೆಯುತ್ತದೆ. ಇದೇ " ಬಾಹ್ಯರೂಪಾವಿರ್ಭಾವ.' 
ಕಾಲಾನುವಿನ್ಯಾಸವು ಯಾವ ರೀತಿ ನಿರ್ದೇಶಿಸಲ್ಪಡುತ್ತದೆ ಮತ್ತು ಅದಕ್ಕೆ ಯಾವ 
ರಾಸಾಯನಿಕ ಕಾರಣಗಳಿವೆ ಎಂಬುವು ಜೀವಶಾಸ್ತ್ರದ ಗಹನಪ್ರಶ್ನೆ ಗಳಾಗಿವೆ. 
ದೇಶಾನುವಿನ್ಯಾಸದ ವಿಚಾರವಾಗಿ ನಾವು ಹಾಕಿಕೊಂಡ ಪ್ರಶ್ನೆ ಯನ್ನೇ ಇಲ್ಲಿ ನಾವು 
ಮತ್ತೆ ಹಾಕಬಹುದು, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳು ಈ ಪ್ರಶ್ನೆಗೆ 
ಉತ್ತರ ಹೇಳಲು ಸಹಾಯಕವಾಗುವುವೇ ಎಂದು. 





೧೫ 


ಜೀವದ ವಿವಿಧ ವಿನ್ನಾಸ 


ಗು 


೧ೀಣ 








ಪ್ರಬುದ್ಧ ಕರ್ಣಾಟಕ 


ಆಗಲೇ ಸಸ್ಯಶಾಸ್ತ್ರಜ್ಞರಲ್ಲಿ ಈ ಕಾಲಾನುವಿನ್ಯಾಸದ ಪರಂಪರೆಯಲ್ಲಿ ಒಂದು 
ವಿನ್ಯಾಸ-ವೃತ್ಯಾಸದ ಮೂಲಹೇತುವಾದರೂ ಒಂದು ರಸವೇ ಎಂಬ ಅಭಿಪ್ರಾಯ 
ಸಿದ್ಧಾಂತವಾಗಿದೆ. ಬೆಳೆಯುವ ಗಿಡದಲ್ಲಿ ಎಲೆಮೊಗ್ಗು ಗಳಾಗುವುದು ನಿಂತು 
ಹೂಮೊಗ್ಗುಗಳಾಗಬೇಕಾದರೆ ಪುಷ್ಪ ಜನಕ ರಸವಿಶೇಷವೊಂದರಿಂದ ಎಂಬ ವಿಷಯ 
ತಿಳಿದ) ಬಂದಿದೆ. ಈ ರಸದ ಪರಿಣಾಮಮುಖೇನವೇ ಅದನ್ನು ಗುರುತಿಸಲು 
ಸಾಧ್ಯವಾಗಿದೆಯೇ ಹೊರತು ಅದರ ಗುಣಾವಗುಣಗಳನ್ನು ಪ್ರಯೋಗಶಾಲೆಯಲ್ಲಿ 
ಇನ್ನೂ ಪರೀಕ್ಷಿ, ಸಲಾಗಿಲ್ಲ. ಈ ರಸವಿಶೇಷ ಎಲೆಗಳಲ್ಲಿಯೇ ತಯಾರಾಗುವುದು. 
ದಿನವೂ ಒಂದು ಸೂಜಿಯ ಮೊನೆಯಷ್ಟು ರಸ ಆವಿರ್ಭವಿಸಿ ಅದರ ಶೇಖರಣೆ 
ಸಾಕಷ್ಟು ಆದಮೇಲೆ ಎಲೆಯಿಂದ ತೊಟ್ಟಿನ ಮಾರ್ಗವಾಗಿ ಕೆಳಕ್ಕೆ ಹರಿದು ಅನಂತರ 
ಕಾಂಡಮುಖೇನ ಹೂಗಳಾಗುವ ವಿವಿಧಭಾಗಗಳಲ್ಲಿ ಪ್ರಸರಿಸುವುದರಿಂದ ಹೂವುಗಳು 
ಮೊಳೆಯುವುವು. ಎಲೆಯನ್ನು ಹಿಂಡಿ ಈ ಪುಷ್ಟ ಜನಕರಸವೊಂದನ್ನೆ € ಬೇರ್ಪಡಿಸಿ 
ಅದನ್ನು ಮತ್ತೆ ಸಸ್ಯಕ್ಕೆ ಚುಚ್ಚಿ ತುಂಬುವುದರಿಂದ ಸಸಿ ಹೂವುಬಿಡುವಂತೆ 
ಮಾಡಲು ಸಾಧ್ಯವಾಗಬೇಕು. ಆದರೆ ಇದುವರೆಗೂ ಹಾಗೆ ಮಾಡಲು ಯಾರಿಂದಲೂ 
ಆಗಿಲ್ಲ. ಆದರೆ, ಇಷ್ಟೇ ಸಮರ್ಪಕವಾದ ಬೇರೊಂದು ಕಾರ್ಯವನ್ನು ಕೆಲವರು ಸಾಧಿಸಿ 
ದ್ದಾರೆ. ಇನ್ನೇನು ಹೂ ಬಿಡಬೇಕಾಗಿರುವ ಏಕವರ್ಷಸಸಿಯ (ಸಸಿಯ ಬೆಳೆವಣಿಗೆ 
ಯಲ್ಲಿ ಒಂದೇ ವರ್ಷದಲ್ಲಿಯೇ ಹೂ ಬಿಟ್ಟು ಸಾಯುವ ಗಿಡ) ಎಲೆಯೊಂದನ್ನು 
ದ್ವಿವರ್ಷ ಸಸಿಗೆ (ಮೊದಲು ವರ್ಷದಲ್ಲಿ ಬೆಳೆದು ಎರಡನೆಯದರಲ್ಲಿ ಹೂ ಬಿಟ್ಟು 
ಸಾಯುವ ಗಿಡ) ಕಸಿಮಾಡಿ ಸೇರಿಸಿ, ಆ ದ್ವಿವರ್ಷಸಸಿ ಮೊದಲ ವರ್ಷವೇ ಹೂ 
ಬಿಡುವಂತೆ ಮಾಡಿದ್ದಾ ಕೆ, 

ಒಂದು ಸಸಿಯ ಕಾಲಾನುವಿನ್ಯಾಸ ವ್ಯತ್ಯಾಸದಲ್ಲಿ ಈ ಎಲೆಮೊಗ್ಗುಗಳ 
ಮತ್ತು ಹೂಮೊಗ್ಗುಗಳ ಬದಲಾವಣೆ ಒಂದು ಅಂಶ ಮಾತ್ರ. ಇದರ ಹೇತು 
ಒಂದು ರಸವಿಶೇಷ, ಹೂ ಬಿಡುವುದು ಒಂದು ರಸಪ್ರಸಾರದಿಂದಾದರೆ ಸಸಿಯ 
ಇನ್ನಿ ತರ ಕಾಲಾನುವಿನ್ಯಾ ಸಗಳೂ- ಎಲೆಯ ಆಕಾರ ವ್ಯತ್ಯಾಸಗಳು, ಮೂಲೆ ಮೊಗ್ಗು 
ಗಳು, ಕುಡಿಗಳು, ಕೊಂಬೆಗಳು ಇವುಗಳ ಬೆಳವಣಿಗೆ ಎಲ್ಲವೂ--ರಸಪ್ರಸಾರದಿಂದಲೇ 
ಆಗಬಹುದು. ಹೆಚ್ಚು ಕಾಲ ಬೇಕಾದರೂ ಅಂತ್ಯದಲ್ಲಿ ಜೀವಿಗಳ ಬಾಲ್ಯ, ಯೌವನ, 
ವಾರ್ಧಕ್ಕ ಈ ಎಲ್ಲವೂ ರಸೆವ್ಯತ್ಯಾಸೆಗಳಿಂದಲೇ ಎಂದು ಸಮರ್ಥಿಸಬಹುದು. 
ಭೌತಶಾಸ್ತ್ರಜ್ಞರು ಇತ್ತೀಚೆಗೆ ಕಂಡುಹಿಡಿದಿರುವ ನವೀನ ಸಲಕರಣೆಗಳನ್ನು ಉಪ 
ಯೋಗಿಸಿ ಜೀವಶಾಸ್ತ್ರದ ಅತಿ ದೀರ್ಫ ಪ್ರಶ್ನೆ ಗಳಾದ ಜೀವಿಗಳ ಆಕಾರ, ವಿನ್ಯಾಸ 
ಮತ್ತು ನಡವಳಿಕೆ ಇವುಗಳನ್ನು ಬಿಡಿಸಲು ಪ್ರಯತ್ನಗಳು ಸಾಗುತ್ತಲೇ ಇವೆ. 


ಜೀವದ ವಿವಿಧ ವಿನ್ಮಾಸ ೧೭ 


ಲೇಖನದಲ್ಲಿ ಬಳಸಿರುವ ಕೆಲವು ಪಾರಿಭಾಷಿಕ ಪದಗಳು 


ಜೀವಾಣು--0ೀ॥ 

ವಿನ್ಮಾಸ Pattern 

ಸ್ಟ ಲಿತವಿನ್ಯಾ A— Dynamic Pattern 
ಅಸ್ಪ 3— Static Pattern 

ದೇ ಶಾನುವಿನ್ಯಾಸೆ Pattern in Space 
ಕಾಲಾನುವಿನ್ಯಾ ಸ Pattern in Time 
ಅಣು ಶಿಲ್ಪ —Molecular Architecture 
ಬಾಹ್ಯರೂಪಾವಿಭಾrವ Morphogenesis 
ಪುಷ್ಪ ಜನಕರಸFlorigen < 
ಏಕ-ವರ್ಷ ಸಸ್ಯ ಸಿಗಗಬೂl Plant 
ದ್ವಿ-ವರ್ಷ ಸಸ್ಕ Biennial Plant 
ಮೂಲೆಮೊಗ್ಗು. —Axillary Bud 
ಹೂಮೊಗ್ಗು lower Bud 

ಬಲೆಮೊಗ್ಗು Lak Bud 


ಎ. ಸತ್ಯನಾರಾಯಣರಾವ್‌, ವಿಂ.ಐಸ್‌ಸಿ, 


Eric Ashby ಯವರ ‘Pattern in Living Things ' ಎಂಬ B.B.C. ಪ್ರ ಸಾರ 
ಭಾಷಣದ ಆಧಾರದಿಂದ. 





ವಂಚನೆ 


ನೀನೆನಗೆ ನುಡಿದಂತೆ ನಾ ನಿನ್ನೆ ಸಂಜೆಯಲಿ 

ಹಸುರು ಹೊಮ್ಮಿದ ನಮ್ಮ ಹೊದರಿನಲಿ ಕಾದಿದ್ದೆ ; 

ಹಸುರು ಸೀರೆಯನುಟ್ಟು ಹಸುರು ರವಿಕೆಯ ತೊಟ್ಟು ;- _- 
ನೀನೆನಗೆ ನುಡಿದಂತೆ ಒಪ್ಪಾಗುವಂತೆ ನಿನಗೆ. 


ತಂಗಾಳಿ ಬೀಸಿತ್ತು ಹೂವೆಲ್ಲ ನಗುತಿತ್ತು ; 

. ಹೊದರಿನಲಿ ನಾನೊಂದು ಹೂವಾಗಿ ಮೆರೆದಿದ್ದೆ A 

ಮುದದಿಂದ ನಿನ್ನನೇ ಕುರಿತು ಹಾಡುತಲಿದ್ದೆ 

ನೀನೊಲಿದು ಹೀಗೆನ್ನ ವಂಚಿಸುವೆಯೆಂದರಿಯದೆ. A 


ಬರವ ಕಾಯುತ ನಿನ್ನ ಹಮ್ಮಿ ನಲಿ ಬೀಗಿದೆನು 

ನಿನಗಿಂತ ಮಿಗಿಲಾದ ಕಡುಜೆಲುವನಿಲ್ಲೆಂದು : 
ಮುಗಿಲಿಗೋಕುಳಿಯೆರಚಿ ಹಾರಿಹೋಯಿತು ಹೊತ್ತು ; 
ಬೆಳುದಿಂಗಳನು ಬೀರಿ ತಂಗದಿರನೈತಂದನು. 


ಮನವೆಲ್ಲ ಬರಿದಾಗಿ ಮೈಯೆಲ್ಲ ಬರಡಾಗಿ 

ವಿರಹದೊಳು ಬೇಯುತ್ತ ಮನೆಕಡೆಗೆ ಬರುವಾಗ, 

ಹೂಬನದ ಹಸುರು ಹಾಸಿದ ಮೂಲೆಯಲಿ ಚೆನ್ನ 

ಕಂಡೆನಯ್ಯೋ [ ಕನ್ನೆ ಯೊಬ್ಬಳೊಡನಿದ್ದ ನಿನ್ನ. 
ಎಸ್‌. ಕೆ. ರಾಮಣ , 
(ಮೂರನೆಯ ಆರ್ಕ್‌) 


ಗುಟ್ಟಿನ ಗಂಟು 


ಶಾಲೆಯಲ್ಲಿ ಮಧ್ಯಾಹ್ನ ಮೊದಲನೆಯ ಘಂಟಿಯ ಪಾಠ ನಡೆಯುತ್ತಿತ್ತು 
ಮಾಡುತ್ತಿದ್ದವರು ಮುರುಗೇಂದ್ರ ಪೃನವರು. ಆ ಶಾಲೆಯಲ್ಲೆಲ್ಲಾ ನಮಗೆ. ಅಣ್ಚು 
ಮೆಚಿ ನ ಉಪಾಧ್ಯಾಯರೆಂದರೆ ಇವರೇ. : ಇವರು ನಮಗೆ ತೆಗೆದುಕೊಳ್ಳುತ್ತಿ ದ್ದು 
ಇಂಗ್ಲಿ €ಪ್‌ ಪಾಠ. ಆದರೆ ತೂಕಡಿಕಯನ್ನು ೦ಟುಮಾಡುವಂತೆ ಒಂದೇ ಅಳತೆಯಿಂದ 
ನೀರಸವಾಗಿ ಹೇಳುವ ರೀತಿ ಅವರದಾಗಿರಲಿಲ್ಲ. ಇಂಗ್ಲೀಷ್‌ ತರಗತಿಯಲ್ಲಿ ಕನ್ನ ಡ 
ನುಡಿದರೆ ನಾಲಗೆಯನ್ನೆ € ಕತ್ತರಿಸಿ ಹಾಕುವರೆಂಬ ಕಾನೂನು, ಇವರಿಗೆ ಹೊರತಾ 
ದಂತೆ ತೋರುತ್ತಿತ್ತು. ಮೂಲಕಾವ್ಯದ ಆನಂದವನ್ನು ಬಾಲಹೃದಯಗಳಿಗೆ ಎರೆಯಲು 
ಆವಶ್ಯಕವೆಂದು ತೋರಿದ ಎಲ್ಲಾ ಮಾರ್ಗಗಳನ್ನೂ ಉಪಯೋಗಿಸಿಕೊಳ್ಳುವುದರಲ್ಲಿ 
ಹಿಂದೆಮುಂದೆ ನೋಡುತ್ತಿರಲಿಲ್ಲ ಮೇಲಾಗಿ - ಉತ್ಸಾಹಿಗಳು, -ವಿದ್ಯಾರ್ಥಿಗಳ 
ಮನಸ್ಸ ನ್ನು ನಗೀಗೆ ನೈವೇದ್ಯಮಾಡುತ್ತಾ ಆ ಅವಕಾಶದಲ್ಲಿಯೇ ಕಾವ್ಯಾನಂದ 
ವನ್ನೂ ತೂರಿ, ಅವನ್ನು ಶಾಶ್ವತವಾಗಿರುವಂತೆ ಮಾಡುತ್ತಿದ್ದುದೇ ಇವರ ಹೆಚ್ಚಳ. 
ಆದುದರಿಂದ ಇವರ ತರಗತಿಯೆಂದರೆ “ ಚಕ್ಕರ್‌ ” ಗುರುಗಳೂ ಸಹ ಹಾಜರಾಗು 
ತ್ತಿದ್ದರು. ಇರಲಿ. ಈಗ ಮೊದಲನೇ ಘಂಟಿಯ ಪಾಠೆ ಸ್ವಾರಸ್ಯವಾಗಿ ನಡೆಯು 
ತ್ತಿತ್ತು. ಉತ್ತಮ ಆಂಗ್ಲ ಕವಿಯೋರ್ವನ ಕಾವ್ಯಪ್ರಪಂಚಕ್ಕೆ ನಮ್ಮನ್ನು 
ಕೈಹಿಡಿದು ಮೆಲ್ಲಮೆಲ್ಲನೆ ಸರೆದೊಯ್ದು, ಅಲ್ಲಿನ ವೈಭವಯುತ ಕಲ್ಪನಾಸಾಮಗ್ರಿಗಳ 
ಸಾಮ್ರಾಜ್ಯವನ್ನು. ಬೈತಿಡದೆ ಬಗೆಗಣ್ಣಿಗೆ ತೋರಿಸುತ್ತಿದ್ದರು. ತರಗತಿ "Pindrop 
Silence’ ಎನ್ನು ವಂತಿತ್ತು. ಅದನ್ನು ಭೇದಿಸಿಕೊಂಡು ಹೊರಡುತ್ತಿದ್ದ ಉಪಾಧ್ಯಾ 
ಯರ ವಾಣಿ ಕಿವಿಗಳನ್ನು ಸೇರಿ ಹೃದಯದಲ್ಲಿ ಲೀನವಾಗುತ್ತಿತ್ತು. 

ಏಕೈಕ ಮನಸ್ಯನಾಗಿ ಉಪ್ಯಾಧ್ಯಾಯರನ್ನೇ ಹಿಂಬಾಲಿಸುತ್ತಿದ್ದ. ಅಷ್ಟರಲ್ಲಿ 
ಯಾರೋ ನನ್ನನ್ನು ತಡೆದಂತಾಯಿತು.  ನೋಡುತ್ತೇನೆ,:. ಹಿಂದಿನಿಂದ . ಗೆಳೆಯ 
ನೊಬ್ಬ ನು ನನ್ನ ನ್ನು ತಿವಿಯುತ್ತಿದ್ದಾ ನೆ; ಅವನ ಕಡೆ ನೋಡಲು ತಿರುಗುತ್ತಿದ್ದ ಂತೆಯೇ 
ಅತನ ಬೋ ನೋಡುವಂತೆ "ಸನ್ನೆ ಮಾಡಿದ. ಆ ಸೂಚನೆಯನ್ನು ಮತಾರಲಾರಣೆ 
-ನನ್ನದ್ಯ ಷ್ಟಿ ತರಗತಿಯ ಬಾಗಿಲಿನಕಡೆ ಹೋಯಿತು. 'ಕೈಯ್ಯ, ಕಣ್ಣು, `ತರೆಗಳ್ನ್ನೆಲ್ಲಾ 
A ಸಾಧನವಾಗಿ ಉಪಯೋಗಿಸಿಕೊಂಡು ನನ್ನನ್ನು ಹೊರಗೆ ವ 
ಕರೆಯುತ್ತಿದ್ದ ಚಿರಪರಿಚಿತ ಹುಡುಗನೊಬ್ಬನು ಕಣ್ಣಿಗೆ ಬಿದ್ದ... ಆತನ ಆತುರವನ್ನು 








೨೦ ಪ್ಲಬುದ್ದ ಕರ್ಣಾಟಕ 
ಅಥ 


ನೋಡಿ ಆತ್ಚ ರ್ಯವಾಯಿತು. ಉಪಾಧ್ಯಾಯರ ಉಪನ್ಯಾಸಕ್ಕೆ ತಡೆಯೊಡ್ಡಿ 
ಹೊರಗೆ ಬಂದೆ. 

ಹೊರಗೆ ಕಾಲನ್ನು ಇಟ್ಟಿದ್ದೆನೋ ಇಲ್ಲವೊ ಆಗಲೇ ಪಾ ಪ್ರಾರಂಭಿಸಿದ್ದ : “ ನಿಮ್ಮ 
ತಂದೆಯವರು ಊರಿಗೆ. ಹೊರಟಿದ್ದ ರೆ ಜಾಗ್ರತೆ ಬರಬೇಕಂತೆ” “ಏನು!!!” 
ಗಾಬರಿಯಿಂದ ಕೇಳಿದೆ. 

“ ನಿಮ್ಮ ಮನೆಯಲ್ಲಿ ಎಲ್ಲರೂ ಊರಿಗೆ ಹೊರಟಿದ್ದಾರೆ, ಜಾಗ್ರ ತೆಯಾಗಿ 
"ಕರೆದುಕೊಂಡು ಬಾ' ಎಂದರು. ಅದಕ್ಕೇ ಓಡಿಬಂದೆ '' ಎಂದ ಹರು 

ನನ್ನ ಕಿವಿಯನೆ ನೀ ನಾನು ನಂಬಲಿಲ್ಲ. , ಇದನ್ನೆ €ನು ಹೇಳುತ್ತಿದಾ ನೆ ಇವನು! 
ಇದ್ದಕ್ಕಿ ದ್ದೆ ೦ತೆಯೇ ರೂ ಊರಿಗೆ ppd ನ್ಲರೆಯೇ ? ಗಾಬರಿಯಿಂದ ಓಡಿ 
ಬಂದು ಇವನಾದರೂ ಏಕೆ ಸುಳ್ಳು ಹೇಳುತ್ತಾನೆ? ಹಾಗಾದರೆ ಸ ಊರಿಗೆ 
ಹೊರಟಿರುವುದರ ಕಾರಣವೇನಿರಬಹುದು. " ಊರಿನಿಂದ ಏನಾದರೂ . . .” ಎಂದು 
ಮೊದಲಾಗಿ, ಕಲ್ಲಿನಂತೆ ನಿಂತು ಕಲ ನೆಯ ಓಟವನ್ನು RR ತ್ಕಿರುವಷ್ಟರಲ್ಲಿ 
“ ಜಾಗ್ರತೆ ಬರಬೇಕಂತೆ, ಸುಮ್ಮನೇ "ಹೊತ್ತು ಮಾಡಿದರೆ ನೀವು KL, ರಲ್ಲಿ 
ಅವರು 'ತೊಂಟುಹೋಗಿಬಿಡಬಹುದು ೫ ಎಂದು ಹುಡುಗ ಎಚ್ಚರಿಸಿದೆ. ಹೊಡೆದೆಬ್ಬ ಸಿ 
ದಂತಾಯಿತು.' “ ಬಂದೆ ನಡಿ ಎನ್ನು ತ್ತಾ ಒಳಗೆ ಬಂದು ಉಪಾಧ್ಯಾಯರಿಗೆ KF 
ಪುಸ್ತಕಗಳನ್ನು ತೆಗೆದುಕೊಂಡು ಮಸೆ ನೆಯಕಡೆ ಧಾವಿಸತೊಡಗಿದೆ. 

ಪೌ ಬ್ರಢವಿದ್ಯಾಶಾಲೆಯಿದ್ದು ದು ವಿಶಾಲವಾದ ಗುಡ್ಡ ದ ದೊಡ್ಡ ಬಯಲಿನಲ್ಲಿ. 
ಶಾಲೆಯಿಂದ ಹೊರಟಿವನು ಬಯಲನ್ನು ತುಳಿಯುತ್ತಾ ವೇಗವಾಗಿ ಬಂದು, ಮುಖ್ಯಾ 
ಬೀದಿಯನ್ನು ಸೇರುವಷ್ಟರಲ್ಲಿ ಆ ಕಡೆಯಿಂದ ಬರುತ್ತಿದ್ದ ಬಸ್ಸು ಅಲ್ಲಿ ಬಂದು ನಿಂತಿತು, 
ನನ್ನ ಲಕ್ಷ್ಯ ಆಕಡೆಗಿರಲಿಲ್ಲ. ಮನೆಯಕಣೆ ತಿರುಗಿ ವೇಗವಾಗಿ ಮುಂದುವರಿದೆ. 
ಅಷ್ಟರಲ್ಲಿ ಬಸ್ಸಿನಿಂದ ನನ್ನನ್ನು ಯಾರೋ ಕರೆಯತೊಡಗಿದರು. ತಿರುಗಿ ನೋಡು 
ತ್ತೇನೆ, ಬಸ್ಸಿ ನ ಕಿಪ್ಕಿಂಧಾಕಾಂಡದಿಂದ ತಂದೆಯವರೇ ತಲೆಯನ್ನು ಹೊರಗೆ ಹಾಕಿ 
ಕೂಗುತ್ತಿದ್ದ ರು. ಸಖೇದಾಶ್ವ ರ್ಯ ಭಯದುಃಖಾದಿ ಭಾವಗಳು ಒಮ್ಮೆ ಗೇ ಒತ್ತರಿಸಿ 
ಬಂದುಪು. ಆದರೆ ಅವುಗಳನ್ನು ಪ್ರದರ್ಶಿಸಲು ಸಮಯವೆಲ್ಲಿಯದು ! ಒಂದೇ ಹಾರಿಕೆಗೆ 
ಬಸ್ಸಿನ ನ ಹತ್ತಿರ ತಂದೆಯವರ ಮುಖದ ಕೆಳಗೆ ನಿಂತಿದ್ದೆ A ಅಷ್ಟರಲ್ಲಿ ತಂದೆಯವರು 
ವಿಷಯವನ್ನು ಅರ್ಧಹೇಳಿ ಮುಗಿಸಿದ್ದರು. 

“ಅಜ್ಜಿಗೆ ಬಹಳ ಖಾಹಿಲೆ ಎಂದು ಜಿಲಿಗ್ರಾಂ ಬಂತು. ಅದಕ್ಕೋಸ್ಕರ 
ಎಲ್ಲರೂ ಹೊರಬಿದ್ದೆ ವೆ. ನಿನ್ನ ಪರೀಕ್ಷೆ ಹತ್ತಿರಬಂತು, ಸುಮ್ಮನೆ ನೀನೇಕೆ ಬರುವುದು ? 
.ಖಾಹಿಲೆ ಸ್ಪಲ್ಪ ಗುಣವಾದಕೂಡಲೆ ಇನ್ನು ಐದಾರು ದಿನಗಳಲ್ಲಿ ಬಂದುಬಿಡುತ್ತೇವೆ. 





ಗುಟಿ ನ ಗೇಟು ೨೧ 


ಊಟವನ್ನು ಮುರುಗೇಂದ್ರಪ್ಪನವರ ಮನೆಯಲ್ಲೇ ಮಾಡುತ್ತಿರು. ಇಷ್ಟಾದರೂ 
ಕಂಡು ಹೇಳಲು ಆಗುತ್ತದೆಯೋ ಇಲ್ಲವೋ ಎಂದು ಮಾಡಿದ್ದೆ. ಅದಕ್ಕಾಗಿ ಮೇಜಿನ 
ಮೇಲೆ ಒಂದು ಜೀಟಿಯನ್ನೂ ಬರೆದಿಟ್ಟಿದ್ದೇನೆ. ಟಿಲಿಗ್ರಾಂ ಇನ್ನು ಈಗ ಬಂದಿದ್ದು. 
ಇಷ್ಟು ಜಾಗ್ರತೆ ಬಸ್‌ ಸಿಕ್ಕಿದ್ದೇ ನಮ್ಮ ಪುಣ್ಯ.'' 

ಕೊನೆಯಮಾತು ಇನ್ನೂ ಬಾಯಲ್ಲಿದ್ದ ೦ತೆಯೇ ಬಸ್ಸಿ ನ ಚಕ್ರಗಳು ಉರುಳ 
ತೊಡಗಿದುವು. ಚಿಕ್ಕಮ್ಮ ನವರೊಡನೆ ಮಾತನಾಡಲು ಅವಕಾಶವಾಗಲಿಲ್ಲ. ಆದರೆ 
ಅವರ ಮುಖದ ಮೇಲಿನ ಉದ್ವೇಗವೇ ಅವರ ಮನಕ್ಸ ತವನ್ನು ಎತ್ತಿ ತೋರಿಸುತ್ತಿತ್ತು. 
ಬಸ್ಸು ಒಂದೆರಡು ಹಜ್ಜೆ ಹರಿದಿರಿಬಹುದು, ಅಷ್ಟರಲ್ಲಿ “ ಅಪ್ಪಾ ; ಅಣ್ಣ ಬರಲ್ಲ?” 
ಎನ್ನು ವ ತಂಗಿಯ ಮಧುರಧ್ವನಿ ಕಿವಿತಾಗಿತು; ಕಣ್ಣು ಹನಿಗೂಡಿದುವು. ತಂದೆಯವರು 
ತಿರುಗಿ ನೋಡಿ " ಹೋಗುತ್ತೇವೆ '೦ಬುದಾಗಿ ತಲೆಯಾಡಿಸಿದರು. ನಾನೂ ಜುಲುಮೆ 
ಯಿಂದ ಮರುಸನ್ನೆಯನ್ನಿ ತ್ರೆ. 

ಬಸ್ಸು ಕಿರ್ರೋ ಎನ್ನು ತ್ತ ನಿಧಾನವಾಗಿ ನಡೆದಿತ್ತು. ದೇಹದಿಂದ ನನ್ನ 
ಮನಸ್ಸನ್ನು ಕಿತ್ತುಕೊಂಡು ಹೋಗಲಾರದೆ ಇಷ್ಟು ಕಷ್ಟಪಡುತ್ತಿದೆಯೇನೋ 
ಎನಿಸಿತು. ಏರಿಯನ್ನು ದಾಟುತ್ತಿದ್ದಂತೆಯೇ ಅದರ ವೇಗ ವೃದ್ಧಿಯಾಗಿ, ತನ್ನ 
ಪ್ರಯತ್ನ ದಲ್ಲಿ ವಿಜಯಶಾಲಿಯಾದಂತೆ ಭಕ್ರೆಂದು ಓಡುತ್ತಾ ಕಣ್ಮರೆಯಾಯಿತು. 

ಭಾರವಾದ ಹೃದಯವನ್ನು ಹೊತ್ತು ಮನೆಯ ಕಡೆ ತಿರುಗಿದೆ. “ ಅಪ್ಪಾ, 
ಅಣ್ಣ ಬರಲ್ಲ?” ತಂಗಿಯ ಮಾತು ಚಿತ್ತವಾರಿಧಿಯಕ್ಲಿ ತರಂಗಗಳನ್ನೆ ಬ್ಬಿಸುತ್ತಿತ್ತು. 
“ಇಲ್ಲ. ಅಣ್ಣ ನು ಬರುವಂತಿಲ್ಲ. ಬೆನ್ನು ಹತ್ತಿರುವ ಪರೀಕ್ಷೆ ಎಂಬ ಪೆಡಂಭೂತದಿಂದ 
ತಪ್ಪಿಸಿಕೊಂಡು ನಿಮ್ಮ ಅಣ್ಣನು ಬರಲಾರ'' ಎಂದು ತಂಗಿಗೆ ತಿಳಿಸಬೇಕಾದ ಸಂದೇಶ 
ವನ್ನು ಗಾಳಿಗೆ ಕೊಟ್ಟು ಹೆಜ್ಜೆಯನ್ನು ಕಿತ್ತುಕಿತ್ತು ಇಡತೊಡಗಿದೆ. ಹಿಂದಕ್ಕೊಮ್ಮೆ 
ತಿರುಗಿನೋಡಿದೆ. ಏನಿದೆ! ಬಸ್ಸು ಆಗಲೇ ಎಷ್ಟುದೂರ ಹೋಗಿತ್ತೋ. 

ಮನೆಗೆ ಬೀಗ ಹಾಕಿರಲಿಲ್ಲ. ಬಾಗಿಲನ್ನು ದಬ್ಬಿದೆ. ಮನೆಯಲ್ಲಾ ಹಾಳು 
ಸುರಿಯುತ್ತಿತ್ತು. ಏಕೆ! ಸಾಮಾನುಗಳೆಲ್ಲಾ ಇದ್ದಕ್ಕಿದ್ದಂತೆಯೇ ಇವೆ. ಬಹಳ 
ದಿನಗಳಿಂದಿ ವಾಸವನ್ನು ಬಿಟ್ಟಿ ಮನೆಯೂ ಅಲ್ಲ. ಯಾರಾದರೂ ಬಂದು ನೋಡಿದರೆ 
ಮನೆಯವರು ಈಗ ಎಲ್ಲಿಯೋ ಹೋಗಿರಬೇಕು, ಅಥವಾ ಒಳಗೆ ಇದ್ದಾರೆಯೋ 


ಎನ್ನು ವಂತಿದೆ. ಆದರೇನು | ಮನಸ್ಸೆ € ಸರ್ವಕ್ಕೂ ಕಾರಣವಲ್ಲವೇ. ಮನಸ್ಸಿ ದ್ದರೆ 


ಶ್ಮಶಾನವೂ ಅರಮನೆಯಾಗಬಲ್ಲದು. ಅದಿಲ್ಲದಿದ್ದ ರೆ ಅರಮನೆಯೂ ಮಸಣವೇ ಸೈ. 
ಹಾಗಾಯಿತು ನನ್ನ ಸ್ಥಿತಿ. 
ಒಳಗೆ ಕಾಲಿಟ್ಟಿ, ಯಾರೋ ಎದೆಗೆ ಕ್ಳೈ ಹಾಕಿ ದಬ್ಬಿದಂತಾಯಿತು. ಅದಕ್ಕೆ 


೨೨ ಪ್ರಬುದ್ಧ ಕರ್ಣಾಟಕ 


ವಿರುದ್ಧ ವಾಗಿ ನನ್ನ ದೇಹನನ್ನು ಬಲಾತ್ಕಾರದಿಂದ ದಬ್ಬಿಕೊಂಡು ಬಂದು, ಮೇಜಿನ 
ಮೇಲೆ ಸ್ಸ ಲಿದ್ದ ಪುಸ್ತ ಸ್ತಕಗಳನ್ನೆ ಸೆದು, ಕುರ್ಚಿಯ ಮೇಲೆ ಬಿದು ಕೊಂಡೆ. ದೃಷ್ಟಿ 
ಮೇಜಿಸಮೇಕಲಾ ಓಡಿತು. ತಂದೆಯವರು ಬರೆದಿಟ್ಟು ಹೋಗಿದ್ದ ಕಾಗದವನ್ನು 
ಕಂಡು ಕೈಗೆ ತೆಗೆದುಕೊಂಡೆ. ಮೊತ್ತಮೊದಲು ಅದರಲ್ಲಿ ನನ್ನ ಕಚ್ಚಿ ಗೆ ಬಿದ್ದು ಮೆ 
ಅದರಲ್ಲಿರಿಸಿದ್ದ ಐದು ರೂಪಾಯಿನ ನೋಟು. ತಾವು ಬಿಟ್ಟು ) ಹೋದುದರಿಂದುಂಟಾದ 
ಅತೀವ ವ್ಯಥೆಯನ್ನು ಈ ನೋಟು ನಂದಿಸಬಹುದೆಂದು ತಂದೆಯವರು ಭಾವಿಸಿರಬೇಕು, 
ಪಾಪ ; ಇದಕ್ಕೆ ವಿರುದ್ಧವಾದ ಫಲಿತಾಂಶ ಫಲಿಸುವುದೆಂಬುದನ್ನು ಅವರೇನುಬಲ್ಲರು! 

ಕಣ್ಣಾ ಗಳು, ತುಂಬಿದ ಕಂಬನಿಯನ್ನು ತಮ್ಮಲ್ಲಿಯೇ ಅಡಗಿಸಿಕೊಳ್ಳಲಾರದೆ 
Fy ಕೆಳಗೆ ಬಿಡತೊಡಗಿದುವು. . ಒಂದೆರಡು ಹನಿಗಳು ಪತ ತ್ರದಮೇಲೂ 

ತೊಟ್ಟಿಕ್ಕಿ 'ಆ ಭಾಗದ ಕ್ರೂರವಾದ ಅಕ್ಷ ಕರಗಳನ್ನು ಕಲಕಿಬಿಟು ವು, ಸುಮ್ಮನೇ 
ಪತ್ರದ ಮೇಲೆ ಕಣ್ಣಾ ಡಿಸಿದೆ, ಬಸಿ ನಲ್ಲಿ 'ೈಸಿರಸ್ಟು ಮಾತುಗಳನ್ನೇ ಇಲ್ಲಿಯೂ 
ಸಂಕ €ಪವಾಗಿ ಬರಿದಿಬ್ಬದ್ದ ರು. ಅದನ್ನು ಮೇಜಿನನೇಲೆಸೆದು ಸುಮ್ಮನೆ ಈುಳಿತು 
ಕೊಂಡೆ. 

“ಅಜ್ಜೀ '' 

48 ಯಾರಿ! ಮಗೂ, ಬಂದೆಯಾ! ಬಾ ನೀನೊಬ್ಬ ನೇ ಬಂಡೆಯಾ?” 

“ ಅವರೂ ಬರುತಿ ತ್ತಿದ್ದಾ ರೆ. ನಾನು ಮುಂದಾಗಿ ಹೋತು ಬಂದುಬಿಟ್ಟೆ. ಈಗ 
ಹೇಗಿದೆ ಅಜ್ಜಿ ಮೈಯ್ಯಲ್ಲಿ?” 

ಅಜ್ಜಿಯಿಂದ ಮುಕ್ತತೆಯ ಮುಗುಳ್ನಗೆ ಮರುತ್ತರವಾಗಿ ಬಂದು “ಬಾ 
ಕುಳಿತುಕೋ '' ಎನ್ನುವ ಸಾದರ ಸ್ವಾಗತ ಲಭಿಸಿತು. ಹಾಸಿಗೆಯ ಪಕ್ಕದಲ್ಲಿ ಕುಳಿತು 
ಕೊಳ್ಳಲು ಹೋದೆ. ಆದರೆ ಅಜ್ಜಿಯು ನನ್ನ ಕೈಹಿಡಿದು “ ಇಲ್ಲಿ ಬಾ” ಎಂದು ತನ್ನ 
ಹಾಸಿಗೆಯ ಮೇಲೇ ತನ್ನನ್ನು ಕುಳ್ಳಿರಿಸಿಕೊಂಡು, ನನ್ನ ಬೆನ್ನಮೇಲೆ, ತಲೆಯ 
ಮೇಲೆಲ್ಲಾ ಕೈಯ್ಯಾಡಿಸುತ್ತಾ 

“ಮಗೂ ಇನ್ನು ನಾನು ಬಹಳಕಾಲ ಬದುಕಲಾರೆ. ಬಹುದಿನಗಳಿಂದಲೂ 
ಉತ್ಸುಕತೆಯಿಂದ ನಿರೀಕ್ಷಿ ಸಿಕೊಂಡಿದ್ದ ಕಾಲ ಬಂದೊದಗಿದೆ. ಕೊನೆಯ ಕಾಲದಲ್ಲಿ 
ನಿನ್ನನ್ನು ನೋಡುತ್ತೇನೋ ಇಲ್ಲವೋ ಎಂದು ಮಾಡಿದ್ದೆ. ನಿನಗೆ ನನ್ನ ಕೊನೆಯ | 
ಆಶೀರ್ವಾದವಿಷ್ಟೆ ; ಕಷ್ಟಪಟ್ಟು ಓದಿ ವಿದ್ಯಾವಂತನಾಗು, ಅವಿದ್ಯೆಯನ್ನು ನೀಗಿ 
ನಿಜವಾದ ವಿದ್ಯೆಯ ಸ್ವರೂಪವನ್ನು ಅರಿ. ಮನೆತನಕ್ಕೆ ಹಿಂದಿನ ಹಿರಿಯ ಹೆಸರನ್ನು ತಾ; 
ಇದಕ್ಕಿಂತಲೂ ಹೆಚ್ಚಾಗಿ, ಏನೂ ಇಲ್ಲದ ಮುದುಕಿ ನಾನು, ಇನ್ನೇನನ್ನು ನಿನಗೆ 
ಕೊಡಬಲ್ಲೆ ?” 


ಗುಟಿ ನ ಗಂಟು ಪಿಫ್ಲಿ 


ಅಜ್ಜಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ನಮಸ್ಯೆರಿಸಿದೆ. ಅಜ್ಜಿಯ 
ಸಾಂತಿಯುತವಾದ ಮುಖದ ತೇಜಃಪುಂಜ ಪ್ರಸ್ಟುರಿತ ನೇತ್ರದ್ವಯಗಳಿಂದ 
ಆನಂದಾಶ್ರುಗಳುಣ್ಮುತ್ತಿದ್ದುವು. ನನ್ನ ಕಣ್ಣು ಗಳಿಂದಲೂ ನೀರು ದಳದಳನೆ ಇಳಿಯು 
ತ್ರಿದ್ದುವು. 

ಕಲ್ಪನಾಸಾಮ್ಪಾ ತ್ರಾಜ್ಯದ ಈ ಸ್ಮರ್ಣಸ್ವಪ್ನ, ಮುರುಗೇಂದ್ರಪ್ಪನವರ "ಪತ್ನಿ 
"ಯವರು ನನ್ನನ್ನು ಕರೆಯುತ್ತಾ ಬಂದುದರಿಂದ ಭಗ್ನ ವಾಯಿತು. ಜಾಗ್ರತೆಯಾಗಿ 
ಕಣ್ಣೀರನ್ನೊ ರಸಿಕೊಂಡು ಯಾವುದೋ ಒಂದು ಪುಸ್ತಕವನ್ನು ಹಿಡಿದು ಓದುತ್ತಿರು 
ವವನಂತೆ ನಟಿಸಿದೆ. ಆದರೆ ಅವರಿಗೆ ತಿಳಿಯದೆ ಹೋದೀತೆ. ಮಾತೃವಾತ್ಸ ಲ್ಕದ 
ಮಮತೆಯಿಂದ ನನ್ನನ್ನು ಸಂತೈಸಿದರು. 

ಮುರುಗೇಂದ್ರಪ್ರನವರೆಂದರೆ ನಾನು ಮೊದಲೇ ತಿಳಿಸಿದ ನಮ್ಮ ನೆಚ್ಚಿನ 
'ಉಪಾಧ್ಯಾಯರೇ. ಅವರೂ ನಮ್ಮ ಕಡೆಯವರು. ನಮ್ಮ ಪಕ್ಕದ ಮನೆಯೇ 
ಅವರದು. ಪಕ್ಕದ ಮನೆ, ಎನ್ನು ವಂತೆಯೂ ಇಲ್ಲ. ಒಂದೇ ಮನೆಯ ಇನ್ನೊಂದು 
ಭಾಗ. ಇಲ್ಲಿ ಪಿಸುಗುಟ್ಟಿದರೂ ಅಲ್ಲಿ ಕೇಳುತ್ತಿತ್ತು. ಅವರು ಇಲ್ಲಿಗೆ ವರ್ಗವಾಗಿ ಬಂದು 
ಏಳೆಂಟುತಿಂಗಳುಗಳಾಗಿದ್ದುವು. ಅಷ್ಟರಲ್ಲಿ ಅವರು ನಮ್ಮ ಕಡೆಯವರು ಹೋಗಿ, 
'ನಮ್ಮ ಮನೆಯವಕೀ ಆಗಿಬಿಟ್ಟಿ ದ್ದರು. | 

ಅವರ ಪತ್ಲಿಯವರೇ ಈಗ ನನ್ನ ನ್ನು ಸಮಾಧಾನಪಡಿಸಲು ಬಂದುದು. ತಾರು 
ಬಂದಾಸ್ಚ ಣ ತಂದೆಯವರು ನನಗೆ ಹೇಳಿಕಳುಹಿಸಿ ಬಸ್ಸ ನ್ನು ನೋಡಲು ಹೋದುದು, 
ಅಲ್ಲಿಂದ ಬಸ್ಸನ್ನು ಹತ್ತಿಕೊಂಡೇ ಬಂದುದು, ಒಂದೇ ಅವಸರದಿಂದ ಹೊರಟು 
ಹೋದುದು ಎಲ್ಲವನ್ನೂ ಹೇಳಿದರು. ನಾನು, ಮಾತಿಲ್ಲದೆ ಹೂಂಗುಟ್ಟುತ್ತಿದ್ದೆ.. 
ಕೊನೆಗೆ “ ಇಲ್ಲಿ ಸಂಕೋಚನೇನೂ ಬೇಡ. ಇದೂ ಒಬ್ಬ ಚಿಕ್ಕಮ್ಮನ ಮನೆ ಎಂದು 
ತಿಳಿದು ಅವರು ಬರುವವರೆಗೂ ಊಟಮಾಡಿ ಓದಿಕೊಂಡು ಇರಪ್ಪ. ಇನ್ನು 
ನಾಲ್ಕಾರು ದಿನಗಳಲ್ಲಿ ಗುಣವಾದ ಕೂಡಲೇ ಬರುತ್ತೇನೆಂದಿದ್ದಾರೆ. ಅಲ್ಲದೆ ನಿನ್ನ 
'ಚಿಕ್ಕಮ್ಮ ನವರ ಜೀವ ನಿನ್ನನ್ನು ಬಿಟ್ಟು ಅರಗಳಿಗೆಯಾದರೂ ಇದ್ದೀತೆ! ಏನೋ 
.ನಿರ್ವಾಹವಿಲ್ಲವೆಂದೇ ಹೋದರು. ಅಂತಹ ಚಿಕ್ಕಮ್ಮನನ್ನು ಪಡೆಯಲು ಜನ್ಮ ಜನ್ಮ 
ಗಳಲ್ಲಿ ಪುಣ್ಯಮಾಡಿ ಜನಿಸಬೇಕು. ಅವರಿಗೆ ಗಂಗಮ್ಮ ಎನ್ನುವುದು ಅನ್ವರ್ಥ 
ನಾಮವೇ ಸರಿ” ಎಂದು ಹೊರಟುಹೋದರು. 

ಅವರು ಕೊನೆಯಲ್ಲಿ ಹೇಳಿದ ಮಾತು ನೂರಕ್ಕೆ ನೂರೈವತ್ತು ಪಾಲು ದಿಟ. 
ಜನಿಸಿದ ಮೂರು ತಿಂಗಳಲ್ಲಿ ತಾಯಿಗೆ ಗತಿಕಾಣಿಸಿದ ಮಹಾನುಭಾವ ನಾನು. ಆದರೆ 
ಮಾತೃಪ್ರೇಮದಿಂದ ವಂಚಿತನಾದೆನೆಂದು ಹೇಳುವುದು ಹಾಗಿರಲಿ, ನನ್ನ ತಾಯಿಯೇ 


೨೪ ಪ್ರಬುದ್ಧ ಕರ್ಣಾಟಕ 


ಇದ್ದಿದ್ದರೆ ಚಿಕ್ಕಮ್ಮ ನವರಿಂದ ಹೊಂದಿದಂತಹ ಮಾತೃವಾತ್ನ ಶ್ಸಲ್ಯವನ್ನು ಹೊಂದುತ್ತಿ 
ದೆ ನೋ, ಇಲ್ಲವೋ ಅಂತಹ ನಿಷ್ಕಳಂಕವಾದ ಧತ್ರವಾತ ಶೈಲ್ಯದಿಂದ ನನ್ನನ್ನು 
ಪೋಷಿಸುತ್ತಿ ದ್ದ ರು. 

ಸರ್ಕಾರೀ ಹುದೆ ಯಲ್ಲಿದ್ದು ದರಿಂದ ತಂದೆಯವರು ಊರೂರು ತಿರುಗಬೇಕಾಗು. 
ತ್ತಿತ್ತು. ಆದರೆ ಬೇಸಿಗೆ ರಜಾದಲ್ಲಿ ನಾವು ಎಲ್ಲಿದ್ದರೂ ನಮ್ಮೂ ರನ್ನು ಸೇರಿ ಕೆಲವು. 
ದಿನಗಳನ್ನು ಬಂಧುಮಿತ್ರರೊಡನೆ ಕಳೆಯುತ್ತಿದ್ದು ದು ರೂಢಿ, ಎ 'ಮಾತ್ರ ನನಗೆ. 
ಊರಿನ ದರ್ಶನ. ಊರಿನಲ್ಲಿದ್ದ ಅಜ್ಜಿಯ ದರ್ಶನವೂ ಆಗಲೇ. 

ಅಜ್ಜಿಯೆಂದರೆ, ಈಗ ನಾನು ಹೇಳುತ್ತಿರುವುದು ನಮ್ಮ ತಂದೆಯ ತಾಯಿ 
ಯಲ್ಲ ; ಅವರ ತಾಯಿ, ಅರ್ಥಾತ್‌ ಮುತ್ತಜ್ಜಿ. ಆದರೆ ನಮಗೆಲ್ಲಾ " ಅಜ್ಜಿ' ಎಂದೇ 
ಅವರು ಚಿರಪರಿಚಿತರು. ನನಗೆ ಬುದ್ಧಿ ತಿಳಿಯುವ ಹಾಗೆ ಆಗುವ ವೇಳೆಗೆ ಅಜ್ಜಿ, ತನ್ನ 
ಪ್ರಯಾಣವನ್ನೆ ಲ್ಲಾ ನಿಲ್ಲಿಸಿ ಊರನ್ನೇ ಗಟ್ಟಿಯಾಗಿ ಹಿಡಿದುಬಿಟ್ಟಿದ್ದರು. ಆದುದರಿಂದ. 
ಊರಿಗೆ ಹೋದಾಗ ಮಾತ್ರ ಅವರ ದರ್ಶನ ಮತ್ತು ಅವರ ಪ್ರೀತಿಯ ಮಡಲಿನಲ್ಲಿ 
ಕೆಲವು ದಿನಗಳನ್ನು ಕಳೆಯುವ ಸೌಭಾಗ್ಯ. 

ಮೊದಮೊದಲು ಅಜ್ಜಿ ನನ್ನ ಮೇಲೆ ಪ್ರಭಾವಮುದ್ರೆಯನ್ನು ಒತ್ತಿದುದು. 
ತನ್ನ ಕತೆಗಳ ಪ್ರಭಾವದಿಂದ. “ ಅಜ್ಜಿ ಅಜ್ಜಿ » ಒ೦ದು ಕತೆ ಹೇಳಜ್ಜಿ'' ಎಂದು. 
ಬಳಿಸಾರುತ್ತಿದ್ದೆ. ಅನುಭವರಸಾಯನದಲ್ಲಿ ಅರ್ಧವಾಗಿ ಹೃದಯ ತುಂಬಿ ಹೊರ 
ಸೂಸುತ್ತಿದ್ದ ಕತೆಗಳು ನನ್ನ ನ್ನ್ನ ಮುಗ ನನ್ನಾ ಗಿ ಮಾಡುತ್ತಿದ್ದುವು. ಸ್ದಾ ್ರಿನುಭವ- 
ಗಳಿಗೆ ಕತೆಯ ಬಣ್ಣ ಬಳದು. ಹೇಳುತ್ತಿ ದ್ದು ದೂ ಉಟ ಕೆಲವುಪೇಳೆ ಶಿವನ ಪಂಚ 
ವಿಂಶತಿ ನೀಲೆಗಳಲ್ಲಿ ಹಲವನ್ನು ಚಿತ್ರಿ ತ್ರಿಸುತ್ತಿದ್ದುದೂ ನೆನೆಪಿದೆ. ಇವುಗಳ ಜೊತೆಗೆ 
ಇನ್ನೊಂದು ಮಾತನ್ನು ಮಾತ್ರಾ ಮರೆಯುವಂತಿಲ್ಲ. ಅದೆಂದರೆ ಅಜ್ಜಿಯು ಹಾಡು 
ತ್ತಿದ್ದ ತತ್ವಪದಗಳು. ತನ್ನದೇ ಆದ ಒಂದು ರಾಗದಿಂದ ಒಂದು ತನ್ಮಯತೆಯಿಂದ 
ಹಾಡುತ್ತಿದ್ದುದನ್ನು ಎಂದಾದರೂ ಮರೆಯಲು ಸಾಧ್ಯವೇ ! ಆ ತತ್ವಗಳ ಅರ್ಥವಾಗ. 
ದಿದ್ದರೂ ಅಜ್ಜಿ ಯ ತನ್ಮಯತೆ, ತೃಪ್ತಿ, ಸಂತೋಷಗಳನ್ನು ಕಂಡು ನನ್ನ ಹೃದಯವೂ. 
ಇಂದು ಅವರ್ಣನೀಯ ಆನಂದದ ಸೆರೆಯಲ್ಲಿ ಸಿಕ್ಕುತ್ತಿ bo 

ಜೇಷೆ ಕೈಗಳನ್ನು ಮಾಡಿ ಅವರಿಂದ ಬೈಗಳನ್ನು ತಿನ್ನು ತ್ಲಿದ್ದುದಂತೂ ಒಂದೆರಡು. 
ಸಲವಲ್ಲ. ಆದರೆ ಅವರು ಬಯ್ಯುತ್ತಿದ್ದಹಾಗೆಲ್ಲಾ ಉತ್ಸಾ 9 ಹನೇ "ಹೆಚ್ಚು. "ತುಂಟ ' 
ಎನ್ನು ವುದು ಅವರ ಮೆಚ್ಚಿ ನ ಬೈಗಳು. 

“ ಎ ಗಂಗೂ, ನೋಡೇ ನಿನ್ನ ಮಗನ್ನ, ಇವನಿಗೆ ಅನ್ನ ಹಾಕಬೇಡ. ಶುದ್ಧ 
ತುಂಟ” 





ಗುಟ್ಟಿನ ಗಂಟು ೨೫ 


ಕೇ ಅಜ್ಜೀ, ನಾನು ನಿನಗೇ ಅನ್ನ ಹಾಕುವುದಿಲ್ಲ.'' 

“ಹೋಗೋ ಪಟಿಂಗ, ನೀನೇನು ಹಾಕಬೇಕು, ನೀನಲ್ಲದಿದ್ದರೆ ನಿಮ್ಮಪ್ಪ 
ಹಾಕ್ತಾನೆ. ಹೋಗಲಿ ಒಂದು ಕತೆ ಹೇಳ್ತೇನೆ ಬಾ” ಎಂದಾಕ್ಷಣ ಮಂತ ತ್ರಮುಗ್ಛ 
ನಾದಂತೆ ಸಮೀಪಗತನಾಗುತ್ತಿ ದ್ದೆ. ಹೀಗೆ ನಮೂ ರಲ್ಲಿ ಕಳೆಯುತ್ತಿ ದ್ಧ ಗ 
ನಿಮಿಷಗಳಾಗುತ್ತಿದು ವು. 

“ಕ ಇನ್ನೊಂದು. ಸಾರಿ ಬರುವಾಗ ಮುಂದಿನ "ಕಳಾಸಿ' ಗೆ ಹೋಗಿರಬೇಕು '' 
ಎಂದು ಆಜ್ಞಾರೂಪವಾದ ಅವರ ಆಶೀರ್ವಾದವನ್ನು ಅಕ್ಕರೆಯಿಂದ ಹೊತ್ತು 
ಹೊರಡುತ್ತಿದ್ದೆ. 

"ಲೋವರ್‌ ಸೆಕೆಂಡರಿ? ಯಲ್ಲಿ ತೇರ್ಗಡೆ ಹೊಂದಿದಮೇಲೆ, ತಂದೆಯವರಿದ್ದ ಲ್ಲಿ 
k ಹೈಸ್ಕೂಲ್‌ ' ಇಲ್ಲದೇ ಇದ್ದುದರಿಂದ ಶಿವಮೊಗ್ಗಾ ಕ್ಥೆ ಬಂದು ಸೇರಿದೆ. ಶಿವಮೊಗ್ಗಾ 
ದಿಂದ ನಮ್ಮೂರು ದೂರವೇನೂ ಅಲ್ಲ ಒಂದು ಅಥವಾ ಒಂದೂವಕೆ ಘಂಟಿಯ 
ದಾರಿ, ಬಸ್ಸಿನಲ್ಲಿ ಆದುದರಿಂದ ಆಗಾಗ ಅಲ್ಲಿಗೆ ಹೋಗಿಬರುವುದು ಹೆಚ್ಚಾಯಿತು, 
ಅಜ್ಜಿಯ ಮಾತುಗಳಲ್ಲಿನ ಆಧ್ಯಾತ್ಮಿಕ ಅರ್ಥ ಸಂಪೂರ್ಣವಾಗಿ ಅಲ್ಲದಿದ್ದರೂ ಸ್ವಲ್ಪ 
ಸ್ವ ಲ್ಪ ವಾಗಿ ತಿಳಿಯಲಾರಂಭಿಸಿತ್ತು. 

ಅಷ್ಟರಲ್ಲಿ ತಂದೆಯವರಿಗೆ ತೀರ್ಥಹಳ್ಳಿಗೆ ವರ್ಗವಾದುದರಿಂದ ನನ್ನ "ಹೈಸ್ಕೂಲು' 
ವ್ಯಾಸಂಗವೂ ಅಲ್ಲಿಗೇ ವರ್ಗಾಯಿಸಲ್ಲ KY ತು. ಹೊಸಸ್ಸೆ ೈಳಕ್ಳೆ ಹೊಂದಿಕೊಳ್ಳುವ ಈ 
ಗಲಾಟೆಯಲ್ಲಿ ಬೇಸಿಗೆ ರಜಾಕ್ಕೆ ಊರಿಗಿ ಹೋತು ಇ ಸಾಗಲು, ತ 
ರಿಂದ ದಸರಾರಜಾದಲ್ಲಿ ಊರಿಗೆ ಪ್ರಯಾಣಬೆಳಸಿದೆವು. 

ಎಂದಿಗಿಂತ ಉತ್ಸಾಹಯುತವಾಗಿತ್ತು ನಮ್ಮ ಊರಿನ ಪ್ರವಾಸ. ಕಾರಣ 
ವಿಷೆ ೈ ನಾನು ಒಮ್ಮೆಯೂ ನಮ್ಮೂರಿನ ದಸರಾವನ್ನು ನೋಡಿರಲಿಲ್ಲ, ಹಿಂದೂರಕ್ತ್ಮ 
ವಿರುವಲ್ಲೆಲ್ಲಾ ಉತ್ಸಾಹದಿಂದ ಆಚರಿಸಲ್ಪಡುವ ಅನೇಕ ಹಬ್ಬಗಳಲ್ಲಿ ಒಂದಾದ ನವ 
ರಾತ್ರಿಯ ಹಬ್ಬವು. ನಮ್ಮೂ ರಿನಲ್ಲಿಯೂ ಬಹಳ ವಿಜೃಂಭಣೆಯಿಂದಲೇ ನಡೆಯುತ್ತಿತ್ತು. 
ವಿಜಯದಶಮಿಯದಿನ ಬನಿ, ನಿ ಮಂಟಪಕ್ಕೆ, ಹೊರಡುವ ಶ್ರೀ ಚನ್ನಪ್ಪ ಪ ಥೈ ಸ್ವಾಮಿಗಳವರ 
ಉತ ಶ್ಸವವನ್ನು ನೋಡುವುದಕ್ಕಾಗಿ ಸುತ್ತುಮುತ್ತಲಿನ ಹಳ್ಳಿ ಗೆಲ್ಲಾ ಜಮಾಯಿಸಿ 
ಚಾ ಯಶಸ್ವಿ ಯಾಗಿ ಹಬ ನ್ಸಿವನ್ನಾ ಹರಿಸುತ್ತಿದ್ದ ದ್ದರು. 

ಬನ್ನಿ ಮುಡಿದು ವಿಶ್ಲಾ ಸಪೂರ್ವಕವಾಗಿ. ಗುರುಹಿರಿಯರ ಪಾದಧೂಳಿಯನ್ನು 
ಧರಿಸುತ್ತಾ, ಸ್ನೇಹಿತರ ಕೈಕುಲುಕುತ್ತಾ, ಕಿರಿಯರನ್ನಾ ಶೀರ್ವದಿಸುತ್ತಾ, ಹಿರದಿರು 
ಗುವ ಜನಸ್ಲೋಮವನ್ನೀಕ್ಲಿ ಸಿದ ಭಾವಜೀವಿಗೆ ಹಿಂದೂಸಂಸ್ಕೃ ತಿಯ ಹಿರಿಮೆ 
ಯನ್ನು ಕಂಡು ಆನಂದಬಾಷ್ಟಗಳುದುರದೆ ಇರಲಾರವು. ಬನ್ನಿಯ: ಮಂಟಪಕ್ಕೆ 


3೬ ಪ್ಲಬುದ ಕರ್ಣಾಟಕ 
ಲ ಇ 


ನಾನೂ ಹೋಗಿದ್ದೆ. ಅಲ್ಲಿಂದ ಬಂದವನೇ ಅಜ್ಜಿಯನ್ನು ಹುಡುಕಿಕೊಂಡು ಹೋದೆ. 
ನಾನು ಮುಂದೆ ತಾನು ಮುಂದೆ ಎಂದು ನಮಸ್ಕರಿಸಲು ಕಾತರರಾದ ಜನಗಳಿಂದ 
ಸುತ್ತುವರಿಯಲ್ಪಟ್ಟು ಅಜ್ಜಿ ಕಾಲು ಜೋಡಿಸಿಕೊಂಡು ಕುಳಿತಿದ್ದರು. ದಕ್ಷ್ಟಿ ಣೆಯನ್ನು 
ತೊಟ್ಟು ಕೊಟ್ಟು ಜನ ನಮಸ್ಕರಿಸಿ ಅರುಗಾಗುತ್ತಿದ್ದರು. ಅಬ್ಬೆಯ ಹಸನ್ಮು ಖದಿಂದ 
"ಹೊಮ್ಮಿದ ಪ್ರೇಮಪೂರಿತ ಅಮೃತವಾಣಿ ಅವರನ್ನು ತೃಪ್ತಿಗೊಳಿಸುತ್ತಿತ್ತು. 
ನಾನೂ ಹೋದೆ. 

“ಅಜ್ಜಿ ನಾನು ಎಷ್ಟುಕೊಡಲಿ ನಿನಗೆ ದಕ್ಷಿ ಣೆ” ಎಂದು ನಗುತ್ತಾ, ನಮಸ್ಕರಿಸಿದೆ. 

“ ದೀರ್ಫಾಯುಷ್ಯವಂತನಾಗಿ ಸಾರ್ಥಕಜೀವನವನ್ನು ಬಾಳು, ಅದೇ ನೀನು 
ನನಗೆ ಕೊಡಬೇಕಾದ ದಕ್ಷಿಣೆ ” ಎಂದು ನಕ್ಕು, ನನ್ನ ಮುಖದ ಮೇಲೆ ಕೈ ಎಳೆದು 
“ ಲಟಿಗೆ ' ತೆಗೆದರು; ಚಿಕ್ಕಮಕ್ಕಳಿಗೆ ದೃಷ್ಟಿ ತೆಗೆಯುವಂತೆ. ಮೈಸೂರಿನ ದಸರಾ 
ನೋಡಿದ್ದರೂ ಅಂದಿನ ಆನಂದದ ತಿಲಾಂಶವಾದರೂ ಆಗುತ್ತಿತ್ತೆಂದು ನಾನು 
ಹೇಳಲಾರೆ. 

ರಜಾ ಮುಗಿಯುತ್ತಾ ಬಂತು. ತೀರ್ಥಹಳ್ಳಿಗೆ ಹೊರಡುವ ದಿನಗಳು ಸಮೀ 
ಪಿಸಿದುವು. ನಾವು ಬಹುದಿನಗಳಿಂದ ಪ್ರಯತ್ನಿ ಸಿ ನಿಷ್ಟಲರಾಗಿದ್ದ ಒ೦ದು ವಿಷಯದಲ್ಲಿ 
ಈ ಸಾರಿ ಅದುತವಿಜಯವುಂಟಾಯಿತು, ಚಿಕ್ಕಮ್ಮನವರ ಸ್ನೇಹ, ಸೌಹಾರ್ದ 
ಗಳಿಗೆ ಕಟ್ಟುಬಿದ್ದೋ ಅಥವಾ ಮತ್ತ್ಯಾವ ಅಗೋಚರ ಶಕ್ತಿ ಕಾರಣವಾಯಿತೋ 
ಅಂತೂ ಅಜ್ಜಿ ತೀರ್ಥಹಳ್ಳಿಗೆ ಬರಲು ಒಪ್ಪಿದರು. " ಊರನ್ನು ಬಿಟ್ಟು ಅತ್ತಿತ್ಕ 
ಅಲುಗುವುದಿಲ್ಲ'ವೆಂದು ತನ್ನ ನಿರ್ಧಾರವನ್ನು ಹೇಳುತ್ತಿದ್ದ ಅಜ್ಜಿ ನಮ್ಮೊಡನೆ 
ಹೊರಟಿದ್ದು ಎಲ್ಲರನ್ನೂ ಬೆರಗುಗೊಳಿಸಿತು, ಮಕ್ಕಳಂತೆ ಎಚ್ಚರಿಕೆಯಿಂದ ಕರೆದು 
ಕೊಂಡು ತೀರ್ಥಹಳ್ಳಿಯನ್ನು ಸೇರಿದೆವು. 

ಅಜ್ಜಿಯ ವ್ಯಕ್ತಿತ್ವದ ಸ೦ಪೂರ್ಣ ಚಿತ್ರ ನನ್ನ ಚಿತ್ತಕ್ಕೆ ಅರಿವಾದುದು ಈಗಲೇ. 
ಅವರು ತೀರ್ಥಹಳ್ಳಿ ಯಲ್ಲಿದ್ದಷ್ಟುಕಾಲ ಜೀವನದಲ್ಲಿ ಚಿರಸ್ಕರಣೀಯವೆಂದು ನನಗೆ 
ಈಗೀಗ ಅನಿಸುತ್ತಿದೆ. 

ಒಮ್ಮೊಮ್ಮೆ ತಮ್ಮ ಮನೆತನದ ಹಿಂದಿನ ಸ್ಥಿತಿಗತಿಗಳನ್ನೆ ಲ್ಲಾ ವರ್ಣಿಸುವರು. 
ಅವರು ಸಂಸಾರದಲ್ಲಿ ಬಹಳ ನೊಂದು, ಬೆಂದು, ಬಳಲಿ, ಒಂದು ಸ್ಥಿತಿಗೆ ಬಂದವರು. 
ತಮ್ಮ ವಯಸ್ಸಿನ ಚಿಕ್ಕತನದಲ್ಲಿ ಅವರು ಪಟ್ಟಿ ಕಷ್ಟಗಳನ್ನು ಕೇಳುತ್ತಿದ್ದರೆ ವಂತಹ 
ವರಿಗೂ ರೋಮಾಂಚನವಾಗದೇ ಇರದು. ಚಿಕ್ಕಂದಿನಲ್ಲಿ € ಪತಿವಿಹೀನೆಯಾದ 
ವಿಧವೆಯು ಬಡತನದ ಬಲುಗಡಲಿನಲ್ಲಿ ಮುಳುಗುತ್ತಾ, ತನ್ನ ಎರಡು ಮಕ್ಕಳನ್ನು 
ಸಾಕಿ ಸಲಹಲು ಎದುರಿಸಬೇಕಾದ ಸಾಹಸವು ರುದ್ರಮನೋಹರವಾದ ಸ್ವತಂತ್ರ 


ಗುಟಿ ನ ಗೆಂಟು ೨೭ 


ಸ್ವಾರಸ್ಯ ಕಥಾವಸ್ತುವೇ ಆಗಬಹುದು. ಅವುಗಳನ್ನು ಎದುರಿಸಿ ಯಶಸ್ವಿಯಾದ 
ರೀತಿಯನ್ನು ಅವರು ವರ್ಣಿಸುತ್ತಿದ್ದರೆ ಆಶ್ಚರ್ಯದ ಜೊತೆಗೆ ಪೂಜ್ಯಬುದ್ಧಿ 
ಯುಂಬಾಗುತ್ತಿತ್ತು. ಈ ಕಷ್ಟಗಳ ಕುಲುಮೆಯಲ್ಲಿ ಬೆಂದು ಬೆಂದು ಜೊಳ್ಳ ಅಪರಂಜಿ 
ಯಾಗಿ ಕಂಗೊಳಿಸುತ್ತಿದ್ದರು. 

ನಮ್ಮ ಮನೆಯಲ್ಲಿ ನಿಜಗುಣ ಶಿವಯೋಗಿಗಳ ಗ್ರಂಥ ಒಂದಿತ್ತು. "ಅದನ್ನು 
ಓದು' ಎಂದು ಅಜ್ಜಿಯ ಬಲವಂತ. 

ಟೆ ಹೋಗಜ್ಜೀ, ಅದನ್ಯಾರು ತ್ತಾರೆ, ನಾದನಾಮಕ್ರಿಯೆ, ಅಂತಾ ಕ್ರಿಯೆ 
ಇಂತಾಕ್ರಿಯೆ, ಯಾರಿಗೆ ಬೇಕು ಆ ರಾಗ” ಎನ್ನುತ್ತಿದ್ದೆ. 

“ ಹಾಗಲ್ಲಪ್ಪಾ. ಇದೇ ನನ್ಮು ಹಿರಿಯರ ಆಸ್ತಿ. ಬಾ ಇಲ್ಲಿ ರಾಗ ಮುಖ್ಯ 
ವಲ್ಲ; ಅಲ್ಲಿರುವುದು ರೋಗದ ಮದ್ದು.” 

rg ರೋಗವಿದ್ದವರಿಗೆ ತಾನೇ ಮದ್ದು : ನನಗೇನೂ ರೋಗವಲ್ಲ; ಘಟ್ಟಿಮುಟಾ % 
ಗಿದ್ದೇನೆ” ಎಂದು ನಗುತ್ತಿದ್ದೆ. 

"" ದೇಹಕ್ಕೆ ಬರುವ ರೋಗವಲ್ಲ ಅದು, ಇರಲಿ. `ಅದೆಲ್ಲ ಮುಂದೆ ನಿನಗೇ 
ತಿಳಿದೀತು, ನನಗೋಸ್ವರವಾಗಿಯಾದರೂ ಈಗ ಓದು ಬಾ. 

ಅಜ್ಜಿಯ ಸ್ಥೆ €ಹಬಂಧನಕ್ಕೆ ಕಟ್ಟುಬಿದ್ದು ಓದತೊಡಗದೆ ಬೇರೆ ಮಾರ್ಗ 
ವಿಲ್ಲವಾಗುತ್ತಿತ್ತು. 

ಕ ಶ್ರೀಗುರುವಚನೋ ಪದೇಶವನಾಲಿಸಿ 
ದಾಗಳಹುದು ನರರಿಗೆ ಮುಕುತಿ ' 

ಎಂದು ಗುರುಸ್ಕುತಿಯಿ೦ಂದ ಪ್ರಾರಂಭಿಸಿ ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ 
ದಾಟಿಯಲ್ಲಿ ಓದುತ್ತಿದ್ದೆ. ಬರುಬರುತ್ತಾ ಸರಳವಾಗಿ ಓದುವುದನ್ನು ಕಲಿತೆ ಓದಲು 
ತೊಡಗಿದೆನೆಂದರೆ ಅಜ್ಜಿಯ ಸ್ಥಿತಿಯೇ ಬೇರೆಯಾಗುತ್ತಿತ್ತು. ಕಣ್ಣುಗಳು ಆನಂದ 
ಬಾಷ್ಪಗಳಿಂದ ತುಂಬಿ ಕಂಠ ಗದ್ಗದಿಸೆ ತೊಡಗುತ್ತಿತ್ತು. ಮೈ ಮರೆತವರಂತಾಗು 
ತ್ತಿದ್ದರು. ಅವರ ಅನಿರ್ವಚನೀಯವಾದ ಆನಂದಾನುಭವವನ್ನು ಕಂಡು ನಮಗೆಲ್ಲಾ 
ಹರ್ಷವಾಗುತ್ತಿತ್ತು. 

ಅಜ್ಜಿಯ ಕಾಟಕ್ಕಾಗಿ ಮೊದಲು ಆ ಪುಸ್ತಕವನ್ನು ಹಿಡಿದರೂ ಮುಂದೆ, 
ಅದರ ಮಹತ್ವದ ಅರಿವುಂಟಾಯಿತು. ಆಧ್ಯಾತ್ಮರಂಗದಲ್ಲಿ ಅದಕ್ಕಿರುವ ಗೌರವ 
ಮನ್ನ ಣೆಗಳು ಮನವರಿಕೆಯಾದುವು. 

ಮೊದಮೊದಲು ನಾನು ಓದುತ್ತಾ ಹೋದಂತೆ ಕೆಲವುಕಡೆ ತಪ್ಪುತ್ತಿದ್ದೆ - ಆಗ 
ಅಜ್ಜಿಯು ತಿದ್ದಿ ಹೇಳುತ್ತಿದ್ದುದು ನನಗೆ ಅತ್ಯಾತ್ಹ ರ್ಯವನ್ನುಂಟುಮಾಡಿತ್ತು. 


೨೮ ಪಬುದ ಕರ್ಣಾಟಕ 
ಇ 


ಚ ಅಜ್ಜಿ » ಇವನ್ನೆಲ್ಲಾ ನೀನು ಕಲಿತಿದ್ದೆಯೇನು ?'' ಒಮ್ಮೆ, ಕೇಳಿದೆ. 

“ ಎನೋ ಕೆಲವು ಕಲಿತಿದ್ದೆ.” 

“ ಎಲ್ಲಿಯವರೆಗೆ. ಓದಿದ್ದೆ ಯಜ್ಞಿ ? ಕುತೂಹಲದಿಂದ ಮತ್ತೆ ಪ್ರಶ್ನಿ ಸಿದೆ. 

“ ಎಲ್ಲಿಯವರೆಗೆ ಎಂದು ಹೇಳಲಿ? ಆಗೇನು ಈಗಿನ ಹಾಗೆ ಇತ್ತೇನು? 
ಯಾರಾದರೂ ಅಲ್ಲಲ್ಲಿ ಶಾಲೆ ಹಾಕಿಕೊಳ್ಳುತ್ತಿದ್ದರು. ನಮ್ಮ ಅಪ್ಪನೂ ಒಂದು 
ಹಳ್ಳಿಯಲ್ಲಿ ಶಾಲೆಹಾಕಿದ್ದ. ಅಲ್ಲೇ ನಾನು ಓದಲು ಕಲಿತದ್ದು. ಸಂಸಾರದಲ್ಲಿ 
ಕಾಲಿಟ್ಟಮೇಲೆ ಈ ಓದೇ ಸಾಕಾಯಿತು.” | 

“ ಹಾಗಾದರೆ ಈ ತತ್ವಗಳನ್ನೆಲ್ಲಾ ಯಾವಾಗ ಕಲಿತೆಯಜ್ಜಿ ತ 

" ಇವೆಲ್ಲಾ ನಮ್ಮ ಗುರುಗಳಿಂದ ಕಲಿತದ್ದು.” 

"" ಗುರುಗಳು! ಅವರು ಯಾರಜ್ಜಿ ಗುರುಗಳು?” ಎಂದು ನಾನು ಆಶ್ಚರ್ಯ 
ದಿಂದ ಕೇಳಿದೆ. 

ಯಾವುದೋ ಒಂದು ಭಾವತಲ್ಲೀನತೆಯಲ್ಲಿ ಅವರ ಮನಸ್ಸು ಲಯವಾಗುತ್ತಿರು- 
ವಂತೆ ಕಾಣಿಸಿತು. ಅನ್ಯ ನಸ್ಕರಾಗಿ "ಓಂ' ಎಂದು ಉಚ್ಚರಿಸುತ್ತಾ, ಕಣ್ಣನ್ನು 
ಮುಚ್ಚಿದರು. ‘ ಅಜ್ಜೀ ' ಎಂದು ಕರೆದರೆ ಮಾತಿಲ್ಲ! 

“ ಅಜ್ಜೀ'. $3 ಅಜ್ಜೀ ಜಸ್‌ 

ಸ ಸ್ಕಿರಮೌನವೇ ಮರುತ್ತರ. 

ಇಂದ್ರಿ; ಯವ್ಯಾ ಪಾರಗಳೆಲ್ಲಾ ಸ್ಪ ಸ್ವಬ್ಧ ವಾಗಿ, ಅಲೌಕಿಕ ಪರಂಜೊ, ಕೋತಿ ಪ್ರಕಾಶ 
ದಲ್ಲಿ PANN RAN ಅಮೃ ತ್ನ್ನ ಗ್ದ ಗಂಭೀರಶಾಂತಿ ಮ ತಾಂಡವ 
ವಾಡುತ್ತಿತ್ತು. ಸ್ವಲ್ಪ ಹೊತ್ತು ಸುಮ್ಮನೆ ಕತೆ ಈ ಕ್ರಮೇಣ ಸ್ಮೃತಿ ಬರಲಾರಂಭಿ 
ಸಿತು. ಬಾಯೇ “ಕೋಕದಿಂದಿಳಿದವರಂತೆ ಮೆಲ್ಲನೆ ಕಣ್ಣು; ಗಳನ್ನು ತೆರೆಯುತ್ತಾ 
ಅರ್ಧನಿಮೀಲಿತ ನಯನರಾಗಿ ಹಾಡತೊಡಗಿದರು : 

“ ಗುರುದೇವ ನೀ ಮಾಡೀ ದುಪಕೃತಿಯನು ನಾನು 
ಮರೆಯುವದೆಂೆಂದಿಗಿಹದೊಳು.'' 
ಪೊಡನಿಯೊಳಖಿಳ ವೇದಾಗವು ಶಾಸ್ತ್ರವ 
ಬಿಡದೆ ಸಾಧಿಸಿದ ವಾದಿಗಳೆಲ್ಲ | 
ಪೊಡೆದಾಡಿಕಾಣದ ಪರತತ್ವವನು ನೀನು 
ಪಿಡಿದೆನ್ನ ಕರಕೆ ಕೊಟ್ಟುದರಿಂದ | ೧॥ 


ಕಂದಮೂಲಗಳ ಸೇವಿಸಿ ವಾಯುಗಳನೊತ್ತಿ, 
ಬಂಧಿಸಿ ಪಂಚಾಗ್ನಿ ಮಧ್ಯದಿ | 


[4 








ಗುಟ್ಟಿನ ಗಂಟು 5೯ 


ನಿಂದು ಯೋಗಿಗಳು ನೋಡುವ ಪರಬ್ರಹ್ಮ ವ, 
ತಂದೆನ್ನ ಕಣ್ಣೆತೋರಿದರಿಂದ'' || ೨॥ 
[a7 
ಇದನ್ನು ಇಷ್ಟಕ್ಕೇ ನಿಲ್ಲಿಸಿ ಇನ್ನೊಂದನ್ನು ಪ್ರಾರಂಭಿಸಿದರು. ರಾಗ, ಮೊದಲಿನದ 
ರಷ್ಟು ದೀರ್ಥವಾಗಿರಲಿಲ್ಲ: 
“ಗುರುದೇವ ನೀನೋರ್ವ ನಿಜದೇವನೈ, ನಿಮ್ಮ, 
ಚರಣದೊಳ್‌ ಬೆರೆಯದ ನರನೆ ಪಾಮರನೈ zs 
ತಿರುಕನಂದದಿ ಪುರಪುರಗಳ ತಿರುಗುತ್ತೆ. A 
ನರಳುವ ತರಳನ ಹರನ ಮೀರಿಸಿದೈ || ಗುರುದೇವ || 
ಕರಣವ ಕರಗಿಸಿ ಮರುಗಿದ ಮುನಿಗಳು 
ಅರಸಿ ತಾವರಿಯದ ಪರಿಯ ತೊರಿಸಿದೆ. || ಗುರುದೇವ || 
ಗುರುಶಂಕರಾರ್ಯನೆ ಕರುಣತೋರಲು ತಾನೆ 


ಗುರುವೊಬ ನಾಮವ ಧರಿಸಿ ಬಾದಿಹನೈ || ಗುರುದೇವ || 


“ ಇ೦ತಹವನು ಗುರು. ಅವನು ಯಾರಾದರೇನು? ಹೆಸರು ಕುಲಗೋತ್ಸ ತ್ರಗಳ ಕಟ್ಟೇ 
ಅವನಿಗೆ! ಸರ್ವವೂ ಅವನೇ '' 

ಈ ಮಾತುಗಳ ಅರ್ಥ ನನಗೆ ಸರಿಯಾಗಿ ಆಗಲಿಲ್ಲ. ಆದರೆ ಪುನಃ ಏನನ್ನೂ 
ಪ್ರಶ್ನಿ ಸಲಿಲ್ಲ. 

ಭಾರತದ ವೈಶಿಷ್ಟ್ಯವಡಗಿರುವುದೇ ಇಂತಹ ವಿಶಿಷ್ಟ ವ್ಯಕ್ತಿಗಳ ಗುಪ್ತಜೀವನ 
ದಲ್ಲಿ. ವಿದ್ಧಾ ವಂತ ಪಂಡಿತರ ಮಾತು ಒಂದುಕಡೆ ಇರಲಿ, ಎಷ್ಟು ಜನ ನಿರಕ್ಷ್ಮ ಕುಕ್ಷಿ 
ಗಳು, ಸಿ ಸ್ತ್ರೀಪ್ರರುಷಕೆಂಬ ಭೇದವಿಲ್ಲದೆ ಈ ಪವಿಶ್ರನಾಡಿನ ಆದರ್ಶ ಅಡಿಪಾಯದಿಂದ 
ಪರಿವೋಷಿತರಾಗಿ ಮಾನವನ ಜೀವಿತದ ಚರಮಧ್ಯೇಯವನ್ನು ಸಾಧಿಸಿ, ತಮ್ಮ 
ಹುಟ್ಟಿ ನ್ನ್ನ ಸಾರ್ಥಕಪಡಿಸಿಕೊಂಡಿಲ್ಲ ; ಎಷ್ಟು ಜನ ಸಾಧಕರೂ ಸಿದ ರೂ ವನಸುಮ 
ದಂತೆ" ಗುಪ ಸ್ರವಾಗಿ , ತಮ್ಮ ಪ್ರಭಾವವನ್ನು ಬೀರುತ್ತಿಲ್ಲ! ಯೋಗಿಗಳ ಯೋಗ 
ಭೂಮಿಯಾದ ಭಾರತಿಯು ಇದರಲ್ಲಂತೂ ಯಾರಿಗೂ ತಲೆತಗ್ಗಿ ಸುವ ಕಾರಣವಿಲ್ಲ. 

ಅಜ್ಜಿ ಯೂ ಅಂತಹ ಸಿದ್ದ ಜೀವಿಗಳಲ್ಲಿ ಒಂದೆಂಬುದನ್ನು ಅರಿತುಕೊಂಡೆ. ಆದರೆ 
ಹೊರಗಣ ನಿಂದ ನೋಡುವವರಿಗೆ ಅಜ್ಜಿಯ ಮೀರಿದ ಸ್ಥಿ ತಿಯ ಅರಿವಾಗುತ್ತಿರಲಿಲ್ಲ. 
ಎಲ್ಲಾ ಪ್ರಾಪಂಚಿಕರಂತೆ ಸಂಸಾರದ ತೊಡಕನ್ನು ಲೇಪಿಸಿಕೊಂಡವರೆಂದೇ ತೋರು 
ತ್ತಿದ್ದರು. ಇ ನಿಜವರಿದ ಮಹಾಪುರುಷನು ತನ್ನ ಕುರುಹುದೋರದೆ, ತರ್ಕಿ ಸದೆ, ಸುಮ್ಮ 

ಲ್ಲರ ಪರಿಯೊಳುಂಡುಟ್ಟು ಸಂಚರಿಪನು' ಎಂಬ ಮಾತಿಗೆ ಜೀವಂತ ಸಾಕ್ಷಿ ಯಾಗಿ 

ದ್ದರು. ಅವರು *ೆಸರಿನಲ್ಲಿದ್ದರೂ, ಕುಂಬಾರ ಹುಳುವಿನಂತಿದ್ದರೆಂಬುದು ಸೂಕ್ಷ್ಮ 





೩೦ ಪ್ರಬುದ್ಧ ಕರ್ಣಾಟಕ 


ದೃಷ್ಟಿಯಿಂದ ಪರೀಕ್ಷಿ ಸಿದವರಿಗೆ ಮಾತ್ರ ತಿಳಿಯುತ್ತಿತ್ತು. ಕಮಲ ಹುಟ್ಟುವು 
ದಾದರೂ ಕೆಸರಿನಲ್ಲಿಯೇ ಅಲ್ಲವೇ ! 

ಅಜ್ಜಿ ಹಿಂದಿನಿಂದಲೂ ಕಷ್ಟಪಟ್ಟಿ ಜೀವ. ದೇಹಬಲದಿಂದ ಮಿತಿಮೀರಿ ದುಡಿದ 
ಶ್ರಮಜೀವನದ ಪರಿಣಾಮದಿಂದರೋ ಏನೋ, ಅವರಿಗೆ ಆಗಾಗ್ಗೆ ಒಂದು. 
ಬಗೆಯಾದ ಉರಿಯುಂಟಾಗುತ್ತಿತ್ತು. ಆದರೆ ಅದನ್ನು ಪಿಟ್ಟೆನ್ನದೆ ಸಹಿಸುವ 
ಸಾಮರ್ಥ್ಯವೂ ಅದ್ಭುತವಾಗಿತ್ತು. ಉಪಚಾರಾದಿಗಳಿಗೆ ಬಾಯಿನೀರು ಕರೆಯುವುದು. 
ಹಾಗಿರಲಿ, ಅವರ ಸೇವೆಯನ್ನು ಮಾಡಲು ಹೋದವರಿಗೆ ಉಂಟಾಗುತ್ತಿದ್ದುದು 
ನಿರಾಶೆಯೇ. “ ಅನುಭವಿಸು. ನೀನು ಮಾಡಿದ್ದ ನ್ನು ನೀನು ಉಣ್ಣುವಿ'' ಎಂದು ತನಗೆ 
ತಾನೆ ಹೇಳಿಕೊಳ್ಳುತ್ತಿದ್ದುದನ್ನು ನಾನೇ ಕೆಲವು ವೇಳೆ ಕೇಳಿದ್ದೆ (ನೆ. 

ವಯಸ್ಸು ಆಗಲೇ ಎಂಬತ್ತನ್ನು ಸಮಾಪಿಸುತ್ತಿತ್ತು. ಕಣ್ಣು ಸರಿಯಾಗಿ 
ಕಾಣುತ್ತಿರಲಿಲ್ಲ. ತಲೆ ನಡಗುತ್ತಿತ್ತು. ಆದರೆ ಆಗಲೂ ಕೆಲಸಮಾಡುವುದರಲ್ಲಿ 
ಅವರಿಗಿರುವ ಉತ್ಸಾ ಹವನ್ನು ಕಂಡು ಈಗಿನ ನಡುಹರೆಯದ ತರುಣನೂ ನಾಚಿ 
ತಲೆ ತಗ್ಗಿ ಸಬೇಕು. ಸುಮ್ಮನೆ ಕುಳ್ಳಿ ರಿಸಬೇಕಾದರೆ ಬಹಳ ಕಷ್ಟಕ್ಳು ಬರುತ್ತಿತ್ತು. 
ಕುಳಿತು ತಿನ್ನುವುದು ದಂಡವೆಂದು ಅವರ ಭಾವನೆ. ಹಿಂದಿನ ನಮ್ಮ ಹಿರಿಯರು: 
ನೆಮ್ಮದಿಯಿಂದಿದ್ದುದಕ್ಕೆ ಇರುವ ಕಾರಣಗಳಲ್ಲಿ ಅವರ ಈ ಗುಣವೂ ಬಂದಾಗಿರ 
ಬಹುದು. ಅಂತೂ ನಮ್ಮ ಪ್ರಯತ್ನವನ್ನು ಮೀರಿ ಕೆಲಸಮಾಡುವುದು ಸಾಧ್ಯ 
ವಾಗದೇ ಹೋದಾಗ ತನ್ನ ಹಿಂದಿನ ಪ್ರಿಯ ಕೈಗಾರಿಕಾ ಕೆಲಸವಾದ ಕೌದಿ ಹೊಲಿಯು. 
ವ್ರದನ್ನಾ ದರೂ ಪ್ರಾರಂಭಿಸುವರೇ ಹೊರತು, ಸುಮ್ಮನೆ ಕುಳಿತುಕೊಳ್ಳುತ್ತಿರಲಿಲ್ಲ. 

"ಈೌದಿ ' ಎಂದರೆ ಹಳೆಯ ತುಂಡು ಬಟ್ಟೆಗಳನ್ನೆಲ್ಲಾ ಸೇರಿಸಿ ಹೊಲಿದು. 
ಮಾಡುವ ಒಂದು ವಿಚಿತ್ರ ಸ್ವದೇಶೀ ರಗ್ಗು. ಎರಡು ಮಡಕೆಮಾಡಿ ಹಾಸಿದರೆ 
ಸಾಕು. ಸಣ್ಣಗಾದಿಯ ಮೇಲೆ ಮಲಗಿದಂತಾಗುತ್ತದೆ. ಮೊದಲೆಲ್ಲಾ ಇದನ್ನು 
ಹೊಲಿಯುವುದರಲ್ಲಿ  ಅಜ್ಜಿಯದು ಎತ್ತಿದ ಕೈಯ್ಯ ಆಗಿದ್ದರೂ `ಈಗೀಗ ಆ 
ಉದ್ಯಮವನ್ನು ವಯೋಧರ್ಮ ಸಹಜವಾದ ದೃಷ್ಟಿಮಾಂದ್ಯದಿಂದ, ಬಿಡಬೇಕಾಗಿ 
ಬಂದಿತ್ತು. ಹಿಂದಿನ ಆ ಕೈಕೆಲಸವನ್ನು ಪುನಃ ಕೈಕೊಂಡದ್ದನ್ನು ನೋಡಿ ಆಶ್ಚರ್ಯ 
ದಿಂದ ನಾನು: 

ಈ ಅಜ್ಜಿ, ನಿನಗೇನು ಹುಜ್ಜೆ ನು! ಕಣ್ಣೇ ಕಾಣಲ್ಲ ಕೌದಿ ಹೊಲಿಬೇಕು. 
ಅಂತಿ. ಕಂಡವರನ್ನು ಕಂಡು ಕೌದೀ ಹೊಲಿದರೆ ದಾಟುಹೊಲಿಗಿ ಬಿತ್ತು ಅನ್ನುವಂತೆ, 
ಯಾವಾಗಲೋ ಹೊಲದಿದ್ದೆ ಅಂತ ಈಗಲೂ ಹೊಲಿಯಾಕೆ ಹೋದರೆ ಕಾಟು 
ಹೊಲಿಗೆ ಬೀಳೋದು '' ಎಂದು ಹಾಸ್ಯಮಾಡಿ ನಗುತ್ತಿದ್ದೆ. 





ಗುಟ್ಟಿನ " ಗಂಟು ೩೧. 


ಆದರೆ ಅಜ್ಜಿ ಇದಕ್ಕೆಲ್ಲಾ ಬಗ್ಗು ತ್ತಿರಲಿಲ್ಲ. 

ಜ ೧ [at ೧ 
"ಜಾಣ ಜಾಣ ಬಾ ಇಲ್ಲಿ ಈ ಬಟ್ಟೆಗಳೆಲ್ಲಾ ಹಾಳಾಗಬೇಕು ಅಂತಿಯೇನು ೬ 
ಇವನ್ನೆಲ್ಲಾ ಸುಮ್ಮನೇ ಹಾಳುಮಾಡ್ತೀರಿ. ಸೇರಿಸಿ ಒಂದು ಕೌದೀನಾರೂ 


. ಹೊಲ. . . .'' 


“ ಹೊಲ್ಕೈ, .. . ಏನು?” ನನ್ನ ಪ್ರಶ್ನೆ. 

" ನಿನಗೆ ಹೊತ್ತುಗೊಳ್ಳಾಕೆ ಬರಲ್ವೇನು? ” 

“ಥೂ ಅದನ್ನಾರು ಹೊದ್ದಾರು.” 

ಸಣ್ಣವನಿದ್ದಾಗ, ಕೌದಿಹೊಚ್ಚಿದರೇ ನಿದ್ದೆಮಾಡೋದು ಅಂತ ಹಠಾ 
ಹಿಡಿತಿದ್ದಿ. ಈಗ ಕಿಸ್‌ಪಸ್‌ ಕಲ್ತೀದಿ ಇದೆಲ್ಲಾ ಯಾಕೆ ಸೇರೀತು ” .ಎಂದು. 
ನಕ್ಕು ನಗಿಸಿದ್ದರು. ಕೊನೆಗೆ, ಬಟ್ಟೆಗಳನ್ನೆ ಲ್ಲಾ ಸರಿಯಾಗಿ ಜೋಡಿಸಿ ಸೂಜಿದಾರ 
ವನ್ನು ಸಿದ್ಧ ಪಡಿಸಿ ಕೊಡುವ ಭಾರ ನನ್ನನ್ನೇ ಸೇರಿತು. ಅಂತೂ ಕೌದಿ ಸಿದ್ಧ ವಾಯಿತು. 
ಅಡ್ಡಾದಿಡ್ಲಿಯಾದ ಆ ಕೌದಿಯನ್ನು ನೋಡಿ ನಾನಂತೂ ನಕ್ಕಿದ್ದೆ ಕ ನಕ್ಕಿದ್ದು ಆ 

ತೆರೆಯಮೇಲೆ ಸರಸರನೆ ಸರಿಯುವ ಚಿತ್ರಪಟದಂತೆ ಚಿತ್ತಭಿತ್ತಿಯ ಮೇಲೆ 
ಈ ಎಲ್ಲಾ ಚಿತ್ರಗಳೂ ಸುಳಿಸುಳಿದು ಮಾಯವಾದುವು. ಕೆಲವು ಸೃಷ್ಟ, ಕೆಲವ: 
ಅಸ್ಪಷ್ಟ. ಸಲವಂತೂ ತೀರಾ ಮಬ್ಬು ಮಬ್ಬು. ಕೌದಿಯನ್ನು ಹೊಲಿಯುತ್ತಿರುವ. 
ಈ ಕೊನೆಯ ಚಿತ್ರವನ್ನು ಕಾಣುತ್ತಿರುವಂತೆಯೇ ಇಂತಹ ಸ್ಥಿತಿಯಲ್ಲೂ ನನಗೆ 
ನಗು ಬರದಿಂಲಿಲ್ಲ. ಎದ್ದು ಒಳಗೆ ಹೋದೆ. ಹಾಸಿಗೆಗಳನ್ನೆಲ್ಲಾ ಹುಡುಕಿದೆ; 
ಮೂಲೆಯಲ್ಲಿ ಬಿದ್ದಿದ್ದ ಕೌದಿ ಕಣ್ಣಿಗೆ ಬಿತ್ತು ; ಹೊರಗೆ ತೆಗೆದೆ. ಅಜ್ಜಿಯ ಪೂರ್ಣ 
ಪ್ರತಿಬಿಂಬಯುತ ಚಿತ್ರವನ್ನೆ € ತೆಗೆದಂತಾಯಿತು. ಅಜ್ಜಿ ಯ ಜೇವನದ ಕೊನೆಯ 
ಕೌದಿ ಇದೇ ಹೌದು. ಎತ್ತಿ ಕಣ್ಣೊತ್ತಿಕೊಂಡೆ. 

ಅಷ್ಟರಲ್ಲಿ ಮುರುಗೇ೦ದ್ರಪ್ರನವರು ಕರೆಯುತ್ತಾ ಒಳಗೆ ಬಂದರು. 

“ ಬನ್ನಿ ಸಾರ್‌ '' ಎನ್ನುತ್ತಾ ಹೊರಗೆ ಬಂದೆ. 

"ಎಲ್ಲರೂ ಊರಿಗೆ ಹೋದರಂತೆ? ” 

“ ಹೌದು ಸಾರ್‌. ನಮ್ಮ ಜ್ಜಿಗೆ ಖಾಹಿಲೆಯೆಂದು ಟೆಲಿಗ್ರಾಂ ಬಂತಂತೆ, 
ಹೊರಟು ಹೋದರು. ನಾನು ಕ್ಲಾಸಿನಿಂದ ಬರುವಷ್ಟರಲ್ಲಿ ಹೊರಜೀಬಿಟ್ಟಿದ್ದ ರು 
ದಾರಿಯಲ್ಲೆ ಬಸ್ಸಿನಲ್ಲಿ ಅವರನ್ನು ಕಂಡೆ '' ಎಂದು ದುಗುಡವನ್ನು ತೋರ್ಪಡಿಸದೆ 
ಸಮಾಧಾನ ಚಿತ್ಕನಾಗಿರುವಂತೆ ನಟಿಸಿದೆ. 

“ ಪಾಪ ವಯಸ್ಸಾಗಿತ್ತು. ಏನಾಗುತ್ತದೋ '' ಅನುಕಂಪದಿಂದ ನುಡಿದರು. 

ನಾನು ನೀರವವಾದ ಉತ್ತರವನ್ನು ತ್ರೈ. 


೩೨ ಪ್ರ ಬುದ್ಧ ಕರ್ನಾಟಕ 


“ ಅದನ್ನೇನೂ ಯೋಚಿಸಬೇಡ. ಪರೀಕ್ಷೆ ಹೆತ್ತಿರಬಂತು. ಅದರಲ್ಲೂ ಪಬ್ಲಿಕ್‌ 
ಪರೀಕ್ಷೆ, ಅದರ ಕಡೆ ಲಕ್ಷ್ಮ್ಯವಿರ ಬೆ 

ಇದಕ್ಕೂ ನನ್ನ ಮೌನವೇ ಮರುತ್ತರವಾಯಿತು. ಅಷ್ಟ ರಲ್ಲಿ ಅವರೇ “ ಪೇಟಿ 
ಕಡೆ ಹೋಗಿಬರುತ್ತೇನೆ. ರಾತಿ ಶಿ) ಜೊತೆಯಲ್ಲೆ ಎ ಊಟಮಾಡೋಣ ಲ್ಲ ೦?” 

ಹ್ಞೂಂ ಎಂದೆ. ಹೊರಟುಹೋದರು. 

ಸೂರ್ಯನು ಆಗಲೇ ಪಡುವಣಾದಿ ದ್ರಿಯನ್ನು ಸಮೀಪಿಸುತ್ತಿದ್ದ “ ಓ ಎಷ್ಟು 
ಹೊತ್ತು ಕುಳಿತುಬಿಟ್ಟಿದ್ದೇನೆ'' ಎನ್ನುವ ಉದ್ಗಾರ ನಾನರಿಯದಂತೆಯೇ ಹೊರಬಿತ್ತು. 
ಪ್ರಕೃತಿಗೂ ನನ್ನ ದುಃಖದ ಕೆಲವು ಭಾಗವನ್ನ ತ್ತು ಹೃದಯದ ಭಾರವನ್ನು ಕಡಮೆ 
ಮಾಡಿಕೊಂಡು ಬರಲು ಹೊರಟಿ. 

ಮೂರು ನಾಲ್ಕು ದಿನಗಳು ಹೇಗೆ ಕಳೆದುವೋ ತಂದೆಯವರು ಹೋಗಿ 
ಎಷ್ಟೋ ದಿನಗಳಾದಂತಾಗಿ, ಅವರಮೇಲೆ ಬಹಳ ಕೋಪ ಬಂದುಬಿಟ್ಟಿತ್ತು. 
“ ಹೋದವರು ಕೂಡಲೇ ಒಂದು ಪತ್ರವನ್ನು ಬರೆಯಬಾರದೇ '' ಎನ್ನು ತ್ತಾ 
ಆರೇಳು ರಾತ್ರಿಗಳನ್ನು ಹೊಯ್ದಾಟದಲ್ಲೆ 6 ಹಳೆದೆ. ಕೊನೆಗೊಮ್ಮೆ ಪತ್ರ ಅಲ್ಲಿನ 
ಸಮಾಚಾರವನ್ನು ಹೊತ್ತು ತಂದಿತು. ಆತುರಾತುರವಾಗಿ ಓದತೊಡಗುತ್ತಿದ್ದಂತೆಯೇ 
ಎದೆ ದಸಕ್ಕೆಂತು. ಪತ್ರವು ಬಹಳ ಸಂಕ್ಸಿ ಪೃ. 

"" ನಾವು ಇಲ್ಲಿಗೆ ಬರುವ ವೇಳೆಗೆ ಅಜ್ಜಿ, ಶಿವಾಧೀನರಾಗಿ ಸ್ವಲ್ಪ ಹೊತ್ತಾ 
ಗಿತ್ತು. ಯತ್ನ ವಿಲ್ಲ. ಅವರ ಕೈಲಾಸ ಸಮಾರಾಧನೆಗಾಗಿ ಒಂದು ದಿನದ ಮಟ್ಟಿಗೆ ಈ 
ಪತ್ರ ತಲುಪಿದ ಕೂಡಲೇ ಬಾ.'' 

ಮನಸ್ಸಿನ ಅಂತರಾಳದಲ್ಲಿ ಅಳುಕುತ್ತಿದ್ದ ಊಹೆಯೇ ನಿಜವಾಗಬೇಕೇ. 
“ ಅಜ್ಜೀ ನಿನ್ನ ಕೊನೆಯ ದರ್ಶನ ನನಗೆ ಅಂತೂ ಸಿಕ್ಕುಲಿಲ್ಲ'' ಎಂದು ವಾಯು 
ಮಂಡಲವನ್ನು ಬಿಸಿಮಾಡುತ್ತಾ, ಕೈಗೆ ಸಿಕ್ಕಿದ ನನ್ನ ಕೆಲವು ಬಟ್ಟೆಗಳನ್ನು ಕೈಚೀಲ 
ದಲ್ಲಿ ತುರುಕತೊಡಗಿದೆ. ಮುರುಗೇಂದ್ರಪ್ಪನವರು ಮನೆಯಲ್ಲಿರಲಿಲ್ಲ. ಅವರ ಪತ್ತಿ 
ಯವರ ಸಂತಾಪ ಇನ್ನೂ ವ್ಯಕ್ತಗೊಳ್ಳುತ್ತಿದ್ದಂತೆಯೇ, ಅವರ ಅಪ್ಪಣೆಯನ್ನು 
ಪಡೆದು ಬಸ್‌ ನಿಲ್ದಾಣದ ಕಡೆಗೆ ಮೊಗವಿಟ್ಟಿದ್ದೆ. 

“ ಥೂ ಎಷ್ಟು ನಿಧಾನ ಈ ಬಸ್ಸುಗಳು ಓಡುವುದು ! '' ಎಂದು ಆತುರಗೊಳ್ಳು 
ತ್ತಿತ್ತು, ಪ್ರಪಂಚದಲ್ಲೆಲ್ಲಾ ಏಕಮಾತ್ರ ವೇಗತಮವಾದ ಮನಸ್ಸು. ನನ್ನ ಶಾಪ 
ಗಳೆಲ್ಲವೂ ಫಲಕಾರಿಯಾಗುವ ಸಾಮರ್ಥ್ಯವನ್ನು ಹೊಂದಿದ್ದ ಕ್ಕ "ಡೆ ವವರ 'ನಂತೂ 
ಉಳಿಯುತ್ತಿರಲಿಲ್ಲ. ಮಧ್ಯೆ ಮಧ್ಯೆ ಬಸ್ಸು ನಿಲ್ಲಿಸಿ ಹತ್ತುವ, ಇಳಿಯುವ, ಜನರಿಗೇನೂ 
ಕಡಮೆಯಿರಲಿಲ್ಲ. “ ಇವರಿಗೇನು ಕೆಲಸ ನಿತ್ಯ ಹೀಗೆ ತಿರುಗುವುದಕ್ಕೆ ” ಎಂದು 


ಗುಟ್ಟಿನ ಗೇಟು ಫಿ 


ಯೋಚಿಸುವುದಕ್ಕೂ ಹಿಂಜರಿಯಲಿಲ್ಲ. ಶಿವಮೊಗ್ಗಾ ದಲ್ಲಿ ಕಾಯಬೇಕಾದ ಒಂದೆರಡು 
ಗಂಟೆಗಳಂತೂ ಒಂದೆರಡು ದಿನಗಳೇ ಆದುವು. 

ೆ ಎಷ್ಟುಬೇಗ ತಲುಪಿದರೇನು? ಅಜ್ಜಿಯದೇಹ ಮಣ್ಣಿ ನೊಡನೆ ಮಣ್ಣಾಗಿ 
ಹಲವು ದಿನಗಳಾಗಿಲ್ಲವೆ ? ಏಕಿಷ್ಟು ಆತುರ? ' ಆದರೆ ಮನಸ್ಸಿನ ಬಯಕೆಗಳಿಗೆಲ್ಲಾ 
ಕಾರಣವನ್ನು ಯಾರು ಹೇಳಬೇಕು. ಅಂತೂ ಅದು, ಯಾವಾಗ ಊರನ್ನು ಸೇರಿ 
ಯೇನು? ಯಾವಾಗ ಎಲ್ಲರ ಭಾವಗಳಲ್ಲಿ ಭಾಗಿಯಾದೇನು? ಎಂದು ಕಾತರ 
ವಾಗಿತ್ತು. 

ಸಾಯಂಕಾಲದ ವೇಳೆಗೆ ಊರನ್ನು ಸೇರಿದೆ; ದುಃಖ ವಿನಿಮಯವಾಯಿತು. 
ಎಲ್ಲರೂ ಅಜ್ಜಿಯ ಮರಣದ ಕೊನೆಯ ವೇಳೆಯ ವೈಚಿತ್ರ್ಯವನ್ನು ವರ್ಣಿಸುವವರೇ. 
ಅವರೆಲ್ಲಾ ಸ್ವಾರ್ಥಿಗಳಂತೆ ನನಗೆ ತೋರಿದರು. 

" ಅಜ್ಜಿ, ಮರಣಕ್ಕೆ ಎರಡು ಮೂರುದಿನ ಮುಂಚಿನಿಂದಲೇ ಏನೋ ಒಂದು 
ರೀತಿ ಅನ್ಯಮನಸ್ವರಾಗಿರುತ್ತಿದ್ದ ರು. ಆದರೆ ಹಿಂದಿನ ದಿನ ತಮಗೆ ಪ್ರಿಯರಾದವರ 
ನ್ನೆಲ್ಲಾ ಹತ್ತಿರ ಕರೆದು ಎಲ್ಲರನ್ನೂ ಹಿತವಚನಗಳಿಂದ ಸಂತೈಸಿದರು. ಬರುಬರುತ್ತಾ 
ಸ್ಥಿತಿ ಬದಲಾಯಿಸ್ಸುತ್ತಿರುವಂತೆ ಕಾಣಬಂತು. ದೇವೋನ್ಮತ್ತ ಸ್ಥಿತಿಯಲ್ಲಿ ಆಗಾಗ್ಗೆ 
ತಮ್ಮಷ್ಟಕ್ಕೆ ತಾವೇ ಮಾತನಾಡುವುದು, ಬಡಬಡಿಸುವುದು ಪ್ರಾರಂಭವಾಯಿತು. 

ಅಜ್ಜಿಗೆ, ಮಹಿಳಾಭಕ್ತರ ತಂಡ ಕಡಮೆಯಾಗಿರಲಿಲ್ಲ. ನಮ್ಮೂರಿನ ಕುರುಬರ 
ಹಿರಿಯ ಹೆಂಗಸರಂತೂ ಅಜ್ಜಿಯ ಪರಮಭಕ್ತರು. ಅವರ ಗೃಹಕೃತ್ಯ ವ್ಯಾಜ್ಯಗಳ 
ಹೈ ಕೋರ್ಟು ತೀರ್ಪೆಂದರೆ ಅಜ್ಜಿಯ ಸನ್ನಿಧಿ. ಅಂತಹವರೆಲ್ಲಾ ಈಗ ಅಜ್ಜಿ ಯ ಬಳಿ 
ಮುತ್ತಿಕೊಳ್ಳದೆ ಬಿಟ್ಟಾರೆ? ರಾತ್ರಿ ಬಹಳಹೊತ್ತು ಅಜ್ಜಿಯ ಬಯಕೆಯಂತೆ ಪುರಾಣ-- 
ಪಠಣವಾಯಿತು. ಎಲ್ಲರನ್ನೂ ಹಸನ್ಮು ಖರಾಗಿ ಬೀಳ್ಕೊಟ್ಟರು. ನಚ್ಚಿನ ಭಕ್ತೆ 
ಕರಿಯಮ್ಮ ನಿಗೆ ಮಾತ್ರ ಅಜ್ಜಿಯ ಬಳಿಯಲ್ಲೇ ಉಳಿದುಕೊಳ್ಳುವ ಆವಕಾಶ ಸಿಕ್ಕಿತು. 
ರಾತ್ರಿ ಅವರೆಲ್ಲಾ ಮಲಗಿದಾಗ ಬಹಳ ಹೊತ್ತಾಗಿತ್ತು. 

ಆದಿನ ಮಧ್ಯಾಹ್ನವೇ ಮಾವನವರಿಗೆ ಯಾಕೋ ಅನುಮಾನಬಂದು “ ಅಜ್ಜೀ 
ತೀರ್ಥಹಳ್ಳಿಗೆ ಜಿಲಿಗ್ರಾಂ ಮಾಡಲೇನು ” ಎಂದರು. 

“ ಬೇಡಪ್ಪಾ ಈಗೇತಕ್ಕೆ ಮಾಡುತ್ತೀ, ಸುಮ್ಮನೇ ಓಡಿಬರುತ್ತಾರೆ. ಅಲ್ಲದೆ 
ಹುಡುಗನ ಪರೀಕ್ಲೆಯೂ ಹತ್ತಿರ ಬಂದಿರಬೇಕು. ಅವರಿಗೇಕೆ ತೊಂದರೆ! ” 

ಆದರೂ ಮಾವನವರ ಮನಸ್ಸು ತಡೆಯಲಾರದೆ, ಹೋದವರೇ ತೀರ್ಥಹಳ್ಳಿಗೆ 
ಟೆಲಿಗ್ರಾಂ ಮಾಡಿಯೇ ಬಿಟ್ಟಿರು. 


ವಳ ಪ್ರಬುದ್ಧ ಕರ್ಣಾಟಕ 


ಟಿಲಿಗ್ರಾಂ ಮುಟ್ಟಿದ ಕೂಡಲೇ ತಂದೆಯವರಿಗೆ ತೀರ್ಥಹಳ್ಳಿ ಯಿಂದಲೇನೋ 
ಹೊರಡುವುದಕ್ಕೆ ಸಾಧ್ಯವಾಯಿತು. ಆದರೆ ಶಿವಮೊಗ್ಗಾ ದಲ್ಲಿ ಅವರು ಬಹಳಹೊತ್ತು 
ಕಾಯಬೇಕಾಯಿತು. ಇವರ ದುರದ್ಯ ಷ್ಟ ಅಷ್ಟಕ್ಕೆ ನಿಲ್ಲಲಿಲ್ಲ; ರಾತ್ರಿ ಒಂಬತ್ತು 
ಗಂಟಿಗೆ ಶಿವಮೊಗ್ರಾ ವನ್ನು ಬಿಟ್ಟಿ ಬನ್ನು. ಅರ್ಧದಾರಿಯಲ್ಲಿ ಬಂದು ಕಟ್ಟು ನಿಂತು 
ಬಿಡಬೇಕೇ | ಅಂತೂ ಬ ರಿಪೆ A. ಊರನ್ನು ಸೇರುವ ವೇಳೆಗೆ ಸ ಚುಮು 
ಚುಮು '' ಬೆಳಕು ಹರಿಯುತ್ತಿತ್ತು. ಇವರು ಹೋಗಿ *ೈತಿದನಂತರವೇ ರಾತ್ರಿಯಲ್ಲಾ 
ಪ್ರರಾಣಶ್ರವಣಮಾಡಿ ಮಲಗಿದವರಿಗೆ ಎಚ್ಚರು. “ ಈಗ ಬಂದಿರಾ ? ” ಯಾವಾಗ 
ಹೊರಟಿದ್ದಿರಿ ” ಇಷ್ಟುಹೊತ್ತಿಗೇ ಯಾವ ಬಸ್ಸು ಬಂತು? ” ಎಂದು ಎಲ್ಲರೂ ಮುತ್ತಿ 
ಕೊಂಡರು. 

ky ಅಯ್ಯೋ ನಾವು ನಿನ್ನೆ ಮಧ್ಯಾಹ್ನ ನಿಮ್ಮ ಟೆಲಿಗ್ರಾಂ ಬಂದಕೂಡಲೇ 
ಹೊರಟವರು ಆದರೆ:. . .” ಎಂದು ನಡೆದುದೆಲ್ಲವನ್ನೂ ತಿಳಿಸುತ್ತಾ ಅಜ್ಜಿಯ 
ಬಳಿಗೈದಿದರು. " ಈಗ ಮಲಗಿರಬೇಕು ” ಎಂದು ಯಾರೋ ಹೇಳಿದರು. ಆದರೆ 
ಚಿಕ್ಕಮ್ಮ ನವರಿಗೆ ಬಹಳಹೊತ್ತು ತಡೆಯಲಾಗಲಿಲ್ಲ. ಮೆಲ್ಲನೆ ಹತ್ತಿರ ಹೋಗಿ 
4 ಅಮ್ಮಾ ಅಮ್ಮಾ 4 ಎನ್ನು ತ್ತಾ ಹೊದಿಕೆಯನ್ನು ಓಸರಿಸಿದರು. ಇನ್ನೊಮ್ಮೆ 
ಅದೇ ಕೂಗೇ." ಅಮ್ಮಾ 111” ಎಂದು ಗಟ್ಟಿ ಯಾಗಿ ಹೊರಬಿತ್ತು. 

“ ಬನ್ನಿ ವಸ್ತು ಹೊರಟುಹೋಗಿದೆ.” 

“ ಭಂ ಮುಂ ಅಯ್ಯೋ p> ಎನ್ನು ವ ಉದ್ದಾ ರಗಳೊಡಸನೆ ಎಲ್ಲರೂ 
ಓಡಿಬಂದರು. ಅಷ್ಟರಲ್ಲಿ ಚಿಕ್ಕಮ್ಮ ನವರು ಬಾಯಲ್ಲಿ ನೀರು ಬಿಟ್ಟಿದ್ದರು. ಒಂದು 
ಗುಟುಕೇನಾದರೂ ಒಳಗೆ ಹೋಗಿರಬೇಕು; ಆ ವೇಳೆಗೆ ಎಲ್ಲಾ' ಮುಕ್ತಾಯ 

ವಾಗಿತ್ತು. ದುಃಖಪ್ರವಾಹ ಎಲ್ಲರನ್ನೂ ಮುಚ್ಚಿ ತು. 

ಮುಂದಿನ ಸಾರ್‌ ನಡೆಯುವುದಕ್ಕೆ. ತಡವಾಗಲಿಲ್ಲ. ಮಹಾ 
ತಪಸ್ವಿಗಳಾದ ಯೋಗಿಶ್ರೀಷ್ಕರೊಬ್ಬರು ಅನಿರೀಕ್ಷಿ ಗಟ ಪಾದಪೂಜೆಗೆ ಒದಗಿ 
ದುದು ಸಮುದ್ರದ ಬಳಿಗೆ ಸಮುದ್ರವೇ ಬಂದಂತಿತ್ತು. ಕೈವಲ್ಯದಲ್ಲಿರಿಸಲ್ಪಟ್ಟಿದ್ದ 
ದೇಹ ಬಹಳ ವಿಜ್ರಂಭಣೆಯಿಂದ ಮುಂದುವರಿದು ಯೋಗ್ಯ ಸ್ಥಳದಲ್ಲಿ ಭೂಗತವಾಯಿತು. 

“ ಮುದುಕಿ ಪುಣ್ಯವಂತೆ ಇಷ್ಟುಜನರ ಹೃದಯವನ್ನು ಸೂರೆಗೊಳ್ಳುವುದು 
ಸಾಮಾನ್ಯವೇ '' ಎನ್ನುವ ಉದ್ಗಾರ ಎಲ್ಲರಿಂದಲೂ ಹೊರಬಿತ್ತು. 

ಈ ಎಲ್ಲಾ ವಿಷಯಗಳನ್ನೂ ಕೂಲಂಕಷವಾಗಿ, ವಿವರವಿವರವಾಗಿ, ತಿಳಿದು 
ಕೊಂಡೆ. ಸಾರ್ಥಕವಾದ ತುಂಬುಜೀವನವನ್ನು ಬಾಳಿದವರ ಮರಣಕ್ಕಾಗಿ 
ದುಃಖಿಸುವುದರಲ್ಲಿ ಅರ್ಥವೇನೂ ಇಲ್ಲ. ಆದರೂ ನನ್ನ ಮನಸ್ಸು ವಿವರಿಸಲಾರದ 


ಗುಟ್ಟಿನ ಗೇಟು ೩೫ 


ಒಂದು ವ್ಯಾಕುಲತೆಯಿಂದ ವ್ಯಾಪ್ತವಾಗಿತ್ತು. ಅಜ್ಜಿಯನ್ನು ನಾನು ಕೊನೆಯಬಾರಿ 
ನೋಡಿದುದರ ಚಿತ್ರ ಕಣ್ಣೆದುರು ಸುಳಿಯುತ್ತಿತ್ತು. ತೀರ್ಥಹಳ್ಳಿಯಿಂದ ಹೊರಡು 
ವಾಗ “ ಬೇಸಿಗೆ ರಜಾಕ್ಕೆ ಬಾ. ಇವರು ಬರದೇ ಇದ್ದರೂ ನೀನು ಮಾತ್ರಾ 
ತಪ್ಪಬೇಡ'' ಎಂದಿದ್ದರು. ಆದರೆ ಅದೇ ಅವರ ಬಾಯಿಂದ ಕೇಳುವ ಕೊನೆಯ 
ಮಾತೆಂದು ನಾನೇನು ಬಲ್ಲೆ : 

ಅಂತೂ ಕೈಲಾಸ ಸಮಾರಾಧನೆಯನ್ನು ಮುಗಿಸಿಕೊಂಡು ತೀರ್ಥಹಳ್ಳಿಗೆ 
ಮರಳಿದೆವು. " ಈ ಪರೀಕ್ಷೆ, ಯ ದೆಸೆಯಿಂದಲೇ ಅಜ್ಜಿಯ ಹೀಡರರ್ಷ ಮಾಡೂ 
ನನಗೆ ಸಿಕ್ಕಲಿಲ್ಲ' ಎಂಬ "“ಾವನೆ ಪರೀಕ್ಷೆಯಲ್ಲಿ ಉತ್ತರ ಬರೆಯುತ್ತಿರುವಾಗ 
ಒಮ್ಮೊಮ್ಮೆ ಕರುಳನ್ನು ಕಚ್ಚುತ್ತಿತ್ತು. ಆದರೆ ಆ ನೋವು ನನ್ನನ್ನು ವಿಮುಖ 
ನನ್ನಾಗಿ ಮಾಡದೇ ಉತ್ಸಾಹವನ್ನು ಉಳ್ಳಿಸುತ್ತಿತ್ತು. ಇದರಲ್ಲಿ ನಾನು ಯಶಸ್ವಿ 
ಯಾದಷ್ಟೂ ಅಜ್ಜಿ ಯ ಆತ್ಮ, ಆನಂದಹೊಂದಬಹುದೆಂಬ ನಂಬುಗೆಯೇ ಅದಕ್ಕೆ. 
ಕಾರಣ. ಇದು ತಲೆಬುಡವಿಲ್ಲದ ಕುರುಡುನಂಬುಗೆ ಎಂದು ಹಾಸ್ಯಮಾಡಬಹುದು. 
ಅದರಿಂದ ಭಾದಕವೇನೂ ಇಲ್ಲ. 

ಅಜ್ಜಿ. ಯವರು | ಬಹಿರ್ದೃಷ್ಟಿ ಗೆ ಮರೆಯಾಗಿ ನಾಲ್ಫೈ ದು ವರ್ಷಗಳು ಸಂದಿವೆ. 
ಕಾಲಚಕ್ಸವು ಮುಂದೂ ವರ್ಷಗಳ ಮೇಲೆ ವರ್ಷಗಳನ್ನು ರುಳಿಸುತ್ತಾ ಹೋಗುತ್ತದೆ. 
ಪರಂಪರಾಗತವಾದ ಈ ಅವ್ಯಾಹತ ಸೃಷ್ಟಿ ಚಕ್ರ ದ ಬ ಯಾರ ಸಾವಿನಿಂದಲೂ 
ತಪ್ಪುವಂತಿಲ್ಲ. ಅಜ್ಜಿಯಂತಹ ಜೀವಾ ಇನ್ನ ಬಿತ್ತು ತನ್ನ ಬಾಳಿನ ಪರಿಮಳದಿಂದ 
ಹಲವಾರು ಹೃದಯಗಳನ್ನು ತಣಿಸಿದುದು, ಮಾನವಜೀವನದ ಇತಿಹಾಸದಲ್ಲಿ ಅಳಿಸಿ 
ಹೋಗಬಹುದು. ಆದರೆ ಸಾರ್ಥಕಜೀವಗಳ ದೈವೀಪಟ್ಟಿಯಲ್ಲಿ ಅವರ ಹೆಸರು 
ಅಮರವಾಗಿರುವುದರಲ್ಲಿ ಸಂದೇಹವಿಲ್ಲ. 

ಅವರ ಬಾಳು, ಜನರನ್ನು ಬೇಸರಿಸಿಯಾದರೂ ತನ್ನ ಇರವನ್ನು ಸೊಚಿಸ 
ಲೆತ್ಮಿ ಸುವ ಬುಡುಬುಡುಕೆಯ ಉನ್ಮಾದನಾದವಾಗಿರಲಿಲ್ಲ. 'ಹೈದಯದ ತಂತಿಗಳನ್ನು 
ಮಿಡಿದು ಗುಪ್ತ ಸ್ರವಾಗಿದ್ದ ಸಪ್ತಸ್ವರಗಳನ್ನೆ ಬ್ಬಿ ಸುವ ಮಧುರ, ವಿಣಾವಾದನವಾಗಿತ್ತು. 
ಬಹುದೂರ ಅದು ಕೇಳದು. ಆದರೆ a ಸವಿಯುಂಡವರು ಅದನ್ನು ಬಿಟ್ಟಿಲುಗರು ; 
ಎಂದೂ ಮರೆಯರು. 

ತನ್ನ ಹೆಸರು ಶಾಶ್ವತವಾಗಿ ನಿಲ್ಲುವಂತೆ ಗುರುತೊಂದನ್ನು ಬಿಟ್ಟು ಹೋಗ. 
ಬೇಕೆಂದು. ಪ ಪ್ರತಿಯೊಬ್ಬ ಆಜ ಬಯಸುತ್ತಾನೆ. ಜನಗಳ ನ ಮೂರ್ತಿ 
ಯಾಗಿ ಮೆರೆಯಬೇಕೆಂಬುದೇ ಜೀವನೋತ್ಸಾಹಕ್ಕೆ ಕಾರಣವಾದ ಆಂತರ್ಯದ 
ಆಕಾಂಕ್ಸೆ . “As you have come to this world, leave some mark behind '' 


ee 


೩೬ ಪ್ರಬುದ್ಧ ಕರ್ಣಾಟಕ 


ಎಂದು ವಿವೇಕಾನಂದರೂ ಹೇಳುತ್ತಾರೆ. ಆದರೆ ಅಜ್ಜಿಯ ಜೀವನದ ಪಲ್ಲವಿಯೇ 
ಬೇರೆಯಾಗಿತ್ತು. “ ನನ್ನ ನಂತರ ನನ್ನ ಗುರುತು, ಈ ಪ್ರಪಂಚದಲ್ಲಿ ಏನೂ. 
ಇರಬಾರದು ' ಎಂದು ಹೇಳುತ್ತಿದ್ದು ದನ್ನು ಲೆಕ್ಕ ವಿಲ್ಲದಷ್ಟುಸಲ ಕೇಳಿದ್ದೇನೆ. 
ತೀರ್ಥಹಳ್ಳಿಯಲ್ಲಿದ್ದಾಗ ಒಮ್ಮೆ ; “ಅಜ್ಜೀ ನಿನ್ನ ಪೋಟೋ ತೆಗಿಸಬೇಕಜ್ಜಿ ” ಎಂದೆ. 

kx ಬೇಡಪ್ಪ. ನನ್ನ ಪೋಟೋ ಗೀಟೋ ಯಾವುದೂ ಇರಕೂಡದು '' ಎಂದು 
ನಿಷೇಧಿಸಿದರು. ಅಷ್ಟಕ್ಕೇ ನಾನು ಸುಮ್ಮನಾಗದೆ " ಫೋಟೋಗ್ರಾಫರ 'ನನ್ನು 
ಕರೆದುಕೊಂಡೇ ಬಂದೆ. ಅಜ್ಜಿಗೆ ಎಲ್ಲಿತೊ, ಸಿಟ್ಟು ಬಂದುಬಿಟ್ಟಿತು. ಬೈದು ಗಲಾಟಿ 
ಯೆಬ್ಬಿಸಿ ತೀವ್ರವಾಗಿ ವಿರೋಧಿಸಿಬಿಟ್ಟಿರು. ನಮ್ಮ ವಹಿಖನನ್ನೇ ಕಂಡು ನಲಿಯಲು 
ಬಹು ಚಪಲರಾದ ನಾವೇ ಫೋಟೊ ತೆಗೆಸಿಕೊಂಡು ಆತನನ್ನು ಸಾಗುಹಾಕ 
ಬೇಕಾಯಿತು. ಶವಸಂಸ್ಕಾರ ಸಮಯದಲ್ಲಿ ಮೆರವಣಿಗೆಗೆ ಸಿದ್ಧಮಾಡಿ ಕುಳ್ಳಿರಿಸಿ 
ದಾಗ, ಯಾರಿಗೂ ಬಾರದ ಈ ಯೋಜನೆ ನನ್ನ ಚಿಕ್ಕ ತಂಗಿಗೆ ಬಂದಿತ್ತಂತೆ; 
“ ಅವ್ವಾ ಅಜ್ಜಿಯ ಫೋಟೋ ಈಗ ತೆಗೆದುಕೊಂಡಿದ್ದರೆ ಜನ್ನಾಗಿತ್ತು'' ಎಂದು 
ಎರಡು ಮೂರುಸಾರಿ ಹೇಳಿದರೂ ಆ ಗಲಾಟೆಯಲ್ಲಿ ಯಾರ ಕಿವಿಗೆ ಬೀಳಬೇಕು! 
ಅದೂ ಅಲ್ಲದೆ ಅಜ್ಜಿಯ ಬಯಕೆಯನ್ನು ಮೀರಲಾರದ ಒಂದು ಶಕ್ತಿ ಅವರನ್ನು 
ಮಂಕುಗೊಳಿಸಿರಬೇಕು. 

ಅಂತೂ ಸ್ಕೂಲವಾದ ವಸ್ತುಗಳ ಮೇಲೆ ಮೂಡಿರುವ ಅಜ್ಜಿಯ ಚಿತ್ರ ಯಾರ 
ಬಳಿಯಲ್ಲೂ ಇಲ್ಲ. ಆದರೇನು! ಅವರ ಅಂತರಂಗದ ಒಡನಾಡಿಗಳಾಗಿ ಅವರ 
ಜೀವಿತಪುಷ್ಟದ ಸುಗಂಧವನ್ನು ಸೇವಿಸಿದವರ ಹೃತ್ಸಟಲದಲ್ಲಿ ಅಜ್ಜೊತ್ತಿದ್ದಂತಿದೆ. 
ಯಾವ ಶಕ್ತಿಯೂ ಅದನ್ನು ತೊಡೆಯಲಾರದು. 

ಅಜ್ಜಿ, ಹೋದರು. ಬಾಹ್ಯಜಗತ್ತಿನಿಂದ ಮರೆಯಾಗಿ ಹೋದರು. ಹೌದು, 
ಒಪ್ಪಿ ಕೊಳ್ಳಲೇಬೇಕಾದ ವಿಶ್ವವ್ಯಾಪಿಯಾದ ಸತ್ಯ. ಆದರೆ . . . ಆದರೆ ಎಲ್ಲಿಗೆ 
ಹೋದರು? ಯಾರು ಹೇಳಬೇಕು! ದೇಹವೇನೋ ಮಣ್ಣುಗೂಡಿತು. ಅವರ ಆ 
ಚೈತನ್ಯವಸ್ತು ? ಯಾರ ಹಿಡಿತಕ್ಕೂ ಸಿಕ್ಕದ ಆ ಚೈತನ್ಯವಸ್ತು ಹೋದುದಾದರೂ 
ಎಲ್ಲಿಗೆ! ಸುಖಿಸುತ್ತಿದೆಯೋ, ದುಃಖಿಸುತ್ತಿದೆಯೋ, ಅಥವಾ ಈ ದಂದ್ವಗಳ ಅತೀತ 
ವಾದ ಅವಸ್ಥೆಯಲ್ಲಿ ಅಡಗಿದೆಯೋ, ಪುನಃ ಯಾವುದಾದರೂ ಜನ್ಮ ವೆತ್ತಿರ 
ಬಹುದೇನು? ಛೇ ಛೆ. ಪರಾತ್ಸರವಸ್ತು ಒಂದುಂಟೆಂದೂ, ಸಾರ್ಥಕ ಚೈತನ್ಯಾತ್ಮಗಳು 
ಅದರೊಡನೆ ಸಮರಸವಾಗುವುನೆಂದೂ, ಘೋಷಿಸುವ ವೇದಾಂತದ ಘೋಷಣೆ 
ನಿಜವಾಗಿದ್ದರೆ, ಜನ್ಮ ವೆತ್ತುವುದು, ಸಾಧ್ಯವಿಲ್ಲ. ಹಾಗಾದರೆ ಬೆಳಗಿನೊಡನೆ ಬೆಳಗಾಗಿ 


ಹೋಗಿರಬಹುದೇ ? ಇರಬಹುದು. ಇದ್ದೆ € ಇರಬೇಕು. ಇದ್ದೇ ಇದೆ. ಇದೇ ಸತ್ಯ. 





ಗುಟ್ಟಿನ ಗೇಟು ೩೭ 


ಆದರೆ ಪ್ರಮಾಣವೇನು? ಇಲ್ಲ. ಇದು ಪ್ರಮಾಣಗಳನ್ನು ಎದುರಿಟ್ಟು ತೋರಿಸುವ 
ಬಾಹ್ಯಸೆತ್ಯವಲ್ಲ. ಅತಾರ್ಕಿಕ ಅನುಭವ. ಇದನ್ನು ಅನುಭವಿಸಿಯೇ ತಿಳಿಯಬೇಕಂತೆ । 

ಪ್ರ ದೇಹವನ್ನು ಳಿದನಂತರವಾದರೂ ಅಜ್ಜಿಯ ಸಾಮೀಪ್ಯ ದೊರಕೀತೇ ? 
ಛೇ... ದೇಹಪಾತಾನಂತರ ಈ ಸಂಬಂಧವೆಲ್ಲಿಯದು, ಈ ಸ್ಕೂಲದಲ್ಲಿ ಮಾತ್ರ. 
ಅಜ್ಜಿ, ಮೊಮ್ಮೊಗ ಇತ್ಯಾದಿ ಮಿಥ್ಯಾ ಸಂಬಂಧವಲ್ಲ ವೇ. ಏನೋ ಅವರಿವರು 
ನುಡಿದುದನ್ನು ಕೇಳಿ 

«« ಶಿರುಕರಂಗಡಿಬೀದಿಯೊಳಗೆ ಸೇರುತೆ ರಾಜ 
ರರಮನೆಯೊಳಸುದ್ದಿ ಗಳನಾಡುವಂತೆ?' 

ಪ್ರ ಮಿಥ್ಯೆಯನ್ನು ನುಡಿಯುತ್ತಿದ್ದೆ ನೆ. ಈ ಸಮಸ್ಯೆಯನ್ನು ಬಿಡಿಸುವುದಕ್ಕಾಗಿಯೇ 
ನನ್ನ ಅಷ್ಟೇಕೆ, ತೋರುವೀ ವಿಶ್ವದ ಸರ್ವಜೀವಗಳ ಪ್ರಯತ್ನ. ಅಂತೂ ನನಗೆ 
ಆಯ್ಕೆಯ ಸ್ವಾತಂತ್ರ್ಯವಿದ್ದಿದ್ದ ರೆ ನನ್ನ ಅಜ್ಜಿಯ ಜೈತನ್ಯದ ನೆಚ್ಚಿನ ಮೊಮ್ಮೊಗ 
ಚೈತನ್ಯವಾಗಿ ಉಳಿಯುವುದನ್ನೆ ( ಆರಿಸುತ್ತಿದ್ದೆ. 

ಇದೇನು ಹುಚ್ಚು ! ಹೌದು ಇದು ಹುಚ್ಚು ತನವಿರಬಹುದು. ಆದರೆ ಅನೇಕ 
ವೇಳೆ ಹುಚ್ಚನಾಗಿರುವುದರಲ್ಲೆ 6 ಎಷೊ K ಸುಖವಿದೆ ; ಆನಂದವಿದೆ. ಜೀವನದ 
ಗುಟ್ಟಿನ ಗಂಟನ್ನು ಒಡೆಯುವ ವಜ್ರದ ಕೊಡಲಿಯೂ ಒಂದು ವಿಧವಾದ ಈ ಹುಟ್ಟಿ 
ನಲ್ಲೇ ಅಡಗಿದೆ. 

ಅಜ್ಜಿಯ ಜೀವನವು ಒಂದು ಗುಟ್ಟಿನಗಂಟು (Hidden Treasure), ಅರಸಿ 
ದಂತೆಲ್ಲಾ ಅದರಿಂದ ಅಕ್ಚಯವಾದ ಧನ ದೊರೆಯುತ್ತಾ ಹೋಗುತ್ತದೆ. ಆದರೆ ಅದನ್ನು 
ಕಾಣಲು ಬಗೆಗಣ್ಣುಬೇಕು, ಶಕ್ತಿಬೇಕು, ಸಾಮರ್ಥ್ಯಬೇಕು, ಧ್ಯರ್ಯ, ಸ್ಕೈ $3ರ್ಯಗಳು 
ಬೇಕು, ಹೃದಯದ ಕೆಚ್ಚು ಬೇಕು. ಬೇಕು, ಎಲ್ಲವೂ ಬೇಕು. ಆಗ ಮಾತ್ರ ಸಾಧ್ಯ. 

ದಿನಗಳುರುಳಿದಂತೆಲ್ಲಾ ಅಜ್ಜಿಯ ಜೀವನ ರೀತಿ, ಅವರ ಮಾತಿನ ಮಹತ್ವ 
ಹೆಚ್ಚು ಹೆಜ್ಜು ಸ್ಫುಟವಾಗುತ್ತಾ ಹೋಗುತ್ತಿವೆ. ಮತಣ್ಯಚಿತ್ರಕಾರನು ನಿರ್ಮಿಸ 
ಲಾಗದಂತಹ ವರ್ಣಗಳ ವಿವಿಧತೆಯಿಂದಾಚ್ಛಾದಿತವಾಗಿ, ಅವರ ಮನೋಹರ ರೂಪು 
ಅಚ್ಚಳಿಯದೆ ಹೃತ್ಸಟಲದಲ್ಲಿ ನೆಲಸಿದೆ. ನೆಚ್ಚಿನ ನೇಹದಿಂದ ಮೈದಡವುತ್ತಿದ್ದ ಅವರ 
ಸ್ಪರ್ಶದಿಂದ ಪುಳಕಂಗಳೇಳುತ್ತಿವೆ. ಅಮೃತಮಯವಾದ ಅವರ ತಾತ್ವಿಕವಾಣಿ 
ಕಿವಿಯಲ್ಲಿ ಭೋರ್ಗರೆದು, ಮನೋಮಂಡಲದಲ್ಲಿ ಪ್ರತಿಧ್ವನಿಸಿ, ಹೃದಯದಲ್ಲಿ ಲೀನ 
ವಾಗುತ್ತಿದೆ. ಅವರ ಪವಿಶ್ರನಾಮ ಎಂದೆಂದೂ ನನ್ನ ಧಮನಿ ಧಮನಿಗಳಲ್ಲಿಯೂ 
ಧ್ವನಿತವಾಗುತ್ತಿರಲಿ. ಅವರ ಆತ್ಮ ಅಮರವಾಗಲಿ. 


ವಿಚ್‌, ತಿಪ್ಪಯ್ಯ. 


ಬಾ ನನ್ನೀ ತೋಟಿಕ್ಕೆ 


ಬಾ ನನ್ನೀ ತೋಟಕ್ಕೆ, ಆನಂದದ ಊಟಕ್ಕೆ 
ಎತ್ತರದಲಿ ಗರಿಗೆದರಿಹ ತೆಂಗಿನ ಕೌಂಗಿನ ಮರಗಳ ಸೊಂಪಿಹುದು 
ಸುತ್ತಲು ಬಳಸಿಹ ಮಾವಿನ ಬೇವಿನ ಹಲಸಿನ ತರುಗಳ ತಂಪಿಹುದು 
`ಎತ್ತಲು ಮಲ್ಲಿಗೆ ಸಂಪಿಗೆ ಜಾಜಿಯ ಮನವನು ತಣಿಸುವ ಕಂಪಿಹುದು 
ಬಿತ್ತರದಲಿ ಬೆಳೆದೀಳೆಯ ಬಾಳೆಯ ವೀಳ್ಯದ ಎಲೆಗಳ ಪೆಂಪಿಹುದು 
ಹೂಗಳ ಜೊಂಪಿಹುದು 
ಫಲಗಳ ಬಿಣ್ಸಿಹುದು 
ತಳಿರಿನಲಂಪಿಹುದು 
ಬಾ ನನ್ನೀ ತೋಟಕ್ಕೆ 
ಆನಂದದ ಊಟಕ್ಕೆ | 
ನಿರ್ಮಲ ಶೀತಲ ಶುಚಿಕರ ರುಚಿಕರ ಧವಳ ನೀಲಿಮಾಜಲವಿಹುದು 
ಕಾರಿಯ ತೋರಿಯ ನೇರಿಲ ಬಾರಿಯ ಬೆಳವಲ ಫಲವಿಹದು 
ಗೆಣಸು ಗಜ್ಜರಿಯ ಮೆಣಸು ಅರಿಶಿಣದ ಅಲ್ಲದ ಕಬ್ಬಿನ ಹೊಲವಿಹುದು 
ನಿಂಬೆ ಭಿಲ್ವ ದಾಳಿಂಬೆ ಚಂದನದ ಅತ್ತಿಯ ಮತ್ತಿಯ ಕುಲವಿಹುದು 
ಎತ್ತಲು ಚೆಲುವಿಹುದು 
ಬತ್ತದ ನೆಲನಿಹುದು 
ಸೃಷ್ಟಿಯ ಕಲೆಯಿಹುದು 
ಬಾ ನನ್ನೀ ತೋಟಕ್ಕೆ 
ಆನಂದದ ಊಟಕ್ಕೆ || 
ಅಲ್ಲಗಲ್ಲಿಗೆ ಬಳ್ಳಿ ಮಾಡಗಳು ಪಲ್ಲವಿಸಿರುವುವು ನಲವೇರಿ 
ಸೊಲ್ಲುಸೊಲ್ಲಿಗೆ ಮೈನವಿರೆಬ್ಬಿಸಿ ಕರೆವುದು ಕೋಗಿಲೆ ಮುದವೇರಿ 
ಹೊಂಗೇದಗೆಯಲಿ ಮರ್ಮರ ಸ್ನರದಲಿ ತೊನೆವ್ರದು ಗಾಳಿಯು ಹೊರೆಯೇರಿ 
ಭೃಂಗದ ಸಂಗೀತದ ತರಂಗಗಳು ಸುಳಿವುವು ಸುಳಿಗಾಳಿಯನೇರಿ 
ಮೋದದ ಸೊನೆಯಿಹುದು 
ನಾದದ ಕೆನೆಯಿಹುದು 
ಸ್ವಾದದ ತೆನೆಯಿಹುದು 
ಬಾ 'ನನ್ನಿೀೀ ತೋಟಕ್ಕೆ 
ಆನಂದದ ಊಟಕ್ಕೆ | 


ಬಾ ನನ್ನೀ ತೋಟಕ್ಕೆ ೩೯ 


ನಾನಾವರ್ಣದ ನಾನಾಪುಷ್ಪದ ನಾನಾಗಂಧದ ತೋಟವಿದು 
ಜಗದ ಚಿತ್ರಕನ ಚಿತ್ರಕಶಕ್ತಿಯ ನಿತ್ಯವಿನೂತನ ನೋಟವಿದು 
ಸ್ಫುರದ್ದೂ ೨್ರಸಿಣೀ ಪ್ರಕೃತಿಮಾನಿನಿಯ ನಿತ್ಯಮನೋಹರ ಆಟಿವಿದು 
ಭೂಮಿತಾಯಿಗಿಹ ಚಿರಸಿರಿವಂತಿಕೆ ಫಲದ್ರೂಪತೆಯ ಜೇಟವಿದು 
ಚೆಲುವಿನ ಜಿನ್ನಾಟಿವಿದು 
ಸೊಬಗಿನ ಸುಳಿದಾಟವಿದು 
ಸೊಗಸಿನ ಸವಿಕೂಟವಿದು 
.ಬಾ ನನ್ನೀ ತೋಟಕ್ಕೆ 
ಆನಂದದ ಊಟಕ್ಕೆ | 


ವಿಶ್ವವೈಣಿಕನ ವಿಚಿತ್ರವೀಣೆಗಿಹ ವಿವಿಧವಿನೂತನ ಶ್ರುತಿಯಂತೆ 
ನೆರೆದಿದೆ ಪರಮೆಯ ಶುಕಪಿಕನಿಕರದ ಸಾವಿರ ಸಾವಿರ ಸೆ ನ್ವರಸಂತೆ 
ನವಿಲ ನಟಿನೆಯೊ, ಲತೆಗಳ ಲಾಸ, ವೊ, ಹೂಗಳ ನಗೆಯಾ, ಸುರಕಾಂತೆ 
ಹಾಕಿದ ಕುಸುರಿನ ಸನ್ನು ಸತ್ತ ಹಸುರಿನ ಪಟ್ಟಿಯೊ, ಏನಂತೆ 
ಎಲ್ಲ ಲ ಕಲಾತ್ಮಕವಿಹುದಿ್ಲಿ 
ನವರಚನಾತ್ಮ ಕವಿಹುದಿಲ್ಲಿ 
ಎಲ್ಲವು ಜೀವನಪೋಷಕನಿಲ್ಲಿ 
ಬಾ ನನ್ನೀ ತೋಟಕ್ಕೆ 
ಆನಂದದ ಊಟಕ್ಕೆ | 


ಬಾ ಬಾ ಬೀಜವು ಮಣ್ಣೊಳು ನತಿಸುತ ವಿಕಾಸಪಡೆವುದ ನೋಡಿಲ್ಲಿ 
ಮೊಳೆದು ಅಂಕುರಿಸಿ ಲತೆಯಲಿ ಕುಸುಮಿಸಿ ಧನ್ಯತೆಪಡೆವುದ ಕಾಣಿಲ್ಲಿ 
ಹೊವು ಹಣ್ಣಿನಲಿ ಸೃಷ್ಟಿಯ ಮರ್ಮವು ಪಸರಿಸುತಿರುವುದನರಿಯಿಲ್ಲಿ 
ಶಾಂತಿಯುಕ್ತ ಸಂಪೂರ್ಣವಿಕಾಸವೆ ಜೀವನಸಫಲತೆ ತಿಳಿಯಿಲ್ಲಿ 
ವಿನಾಶದಿ ಮೊಳೆವ ವಿಕಾಸವಿದು 
ನವಜೀವನವಿನ್ಯಾಸವಿದು 
ಸೌಂದರ್ಯವಿಲಾಸೆವಿದು 
ಬಾ ನನ್ನೀ ತೋಟಕ್ಕೆ 
ಆನಂದದ ಊಟಕ್ಕೆ || 


೪೦ ಪ್ರಬುದ್ಧ ಕರ್ಣಾಟಕ 
ವ ಇ 


ಜಗವಿದು ತೋಟವು ತೋಟಿಗನಿದರೊಳು ಹೊಯ್ಯುವ ದಿನ ಹೊಸ ಬೀಜಗಳ 
ಮೃಗಖಗ ನರನಗ ಬಳ್ಳಿ ಗುಲ್ಮಗಳ ಕ್ರಿಮಿ ಸಸಿಕೀಟಿಕ ಭೂಜಗಳ 
ಎಲ್ಲ ಬೀಜಗಳು ತಮ್ಮಯತಾಣದಿ ತೋರ್ವುದು ನಿಜರುಚಿತೇಜಗಳ 
ಎಲ್ಲರ ಬೆಳವಿಗೆಗಿಲ್ಲಿ ಸ್ಥಾನವಿದೆ ಎಲ್ಲಿಯದಿದು ಬದುಕಿನ ಜಗಳ? 
ಇಲ್ಲಿದೆ ಸುಮಧುರ ಸಹಕಾರ 
ಶಾಂತಿಯ ತೃಪ್ತಿಯ ಪರಿವಾರ 
ಪ್ರೀತಿಯ ಮೈತ್ರಿಯ ಅಧಿಕಾರ 
ಬಾ ನನ್ನಿ ¢ ತೋಟಕ್ಕೆ 
ಆನಂದದ ಊಟಕ್ಕೆ || 


ಕಾವ್ಯಾನಂದ 





ಜಗತ್ತುಗಳ ಹುಟ್ಟು ಸಾವು 


೪. ನಕ್ಷತ್ರಮಂಡಲದ ಪರಿಚಯ 


೧. ಪೀಠಿಕೆ 

ನಕ್ಷತ್ರಗಳ ದೂರನಿರ್ಣಯದ ವಿಧಾನಗಳ ವಿಚಾರ ಮಾಡಿದ ಮೇಲೆ ಅವುಗಳ 
ಭಾರ, ಗಾತ್ರಗಳನ್ನು ಖಗೋಳಜ್ಞ ನು ಹೇಗೆ ಅಳೆದಿದ್ದಾ ನೆಂಬುದನ್ನು ತಿಳಿದುಕೊಳ್ಳುವ 
ಪ್ರಯತ್ನ ಮಾಡಬೇಕಾದುದು ಸರಿಯಾದ ಮಾರ್ಗ. ಆದರೆ ಇದಕ್ಕೆ ಪೂರ್ವಭಾವಿ 
ಯಾಗಿ ನಾವು ನಕ್ಷ ತ್ರಮೆಂಡಲದ ಪರಿಚಯ ಮಾಡಿಕೊಳ್ಳಬೇಕಾದದ್ದು ಅವಶ್ಯ. 
ಏಕೆಂದರೆ ನಾವು. ಹಿಂದಿನ ಅಧ್ಯಾಯದಲ್ಲಿಯೇ ಕಂಡಿರುವಂತೆ ಈ ವ್ಯಾಸಂಗಗಳಲ್ಲೆ ಲ್ಲ 
ಅನೇಕ ನಕ್ಹ. ತ್ರಗಳನ್ನೂ, ನಕ್ಷ ತ್ರ ರಾಶಿಗಳನ್ನೂ ಉದಾಹರಣೆಗಾಗಿ ಹಲವುಬಾರಿ 
ಎತ್ತಿಕೊಳ್ಳಬೇಕಾಗುತ್ತದೆ. ಈ ನಕ್ಚತ್ರಗಳನ್ನು ನಾವು ನೋಡಿದ್ದ ರೆ ಆಗ ಅವುಗಳನ್ನು 
ಉಲ್ಲೇಖಿಸಿ ಪ್ರತಿಪಾದನೆ ಮಾಡಿದ ವಿಚಾರಸರಣಿಯೂ, ತತ್ತ ಗಳೂ ನಮಗೆ 
ಹೆಚ್ಚು ಅರ್ಥಗರ್ಭಿತವಾಗಿ ತೋರುತ್ತವೆ. ಆದಕಾರಣ ರಾತಿ ಯ ಆಕಾಶವನ್ನು 
ಜೇವಕಳೆಯಿಂದ ತುಂಬುವ ನಕ್ಷ ತ್ರಗಳಲ್ಲಿ ಕೆಲವಾದರೂ ಓದುಗರಿಗೆ ಗುರುತಿರುವ 
ಗೆಳೆಯರಂತಾಗಲೆಂಬ ಉದ್ದೇಶದಿ೦ದ ಈ ಅಧ್ಯಾಯದಲ್ಲಿ ನಕ್ಷ ತ್ರಮಂಡಲದ ನಾಲ್ಕು 
ನಕ್ಸೆಗಳನ್ನು ಕೊಟ್ಟು ಆ ಸಕ್ಸ ಗಳನ್ನು ಉಪಯೋಗಿಸುವ ವಿಧಾನವನ್ನೂ ತಿಳಿಸಿದೆ. 

ಭೂಪಟಿಗಳಲ್ಲಿ ಅಕ್ಸಾ ೦ಶ ರೇಖಾಂಶ ರೇಖೆಗಳನ್ನು ವಿಳೆದಿರುವಂತೆಯೇ 
ಆಕಾಶದ ನಕ್ಸೆ ಗಳಲ್ಲಿಯೂ ಅಕ್ಷಾಂಶ ರೇಖಾಂಶ ರೇಖೆಗಳನ್ನು ಎಳೆದಿದೆ. ಭೂಮಿಯ. 
ಸಮಭಾಜಕ ವೃತ್ತತಲ'ವನ್ನು ವೃದ್ಧಿ ಸಿದರೆ ಅದು ಖಗೋಳವನ್ನು ಅಥವಾ ನಕ್ಷ ತ್ರ 
ಮಂಡಲವನ್ನು ಒಂದು ವೃತ್ತದಲ್ಲಿ ಸಂಧಿಸುತ್ತದೆ. ಈ ವೃತ್ತವೇ ಖಗೋಳೀಯ 
ವಿಷುವದ್ಭೃತ್ತ.* ಅದೇ ರೀತಿಯಲ್ಲಿಯೇ ಭೂಮಿಯ ದಕ್ಷಿಣೋತ್ತರ ಧ್ರುವರೇಖೆ 
ಯನ್ನು ಅಂದರೆ ಅಕ್ಷ ವನ್ನು ks ವೃದ್ಧಿಸಿದೆ ಅದು ಖಗೋಳವನ್ನು ಸಂಧಿಸುವ ಬಿಂದು 
ಗಳು ದಕ್ಷಿಣ ಮತ್ತು ಉತ್ತರ ಧ್ರುವಬಿಂದುಗಳು. ಧ್ರುವಬಿಂದುಗಳ ಮೂಲಕ ಹಾದು 
ವಿಷುವದ್ವ ಇತುವನ್ನು ಲಂಬವಾಗಿ ಕತ್ತರಿಸುವ ವೃತ್ತಗಳೇ ರೇಖಾಂಶಗಳು. ವಿಷುವ 
ದ್ವೃತ್ನಕ್ಕೆ ಸಮಾನಾಂತರವಾದ ವೃತ್ತಗಳು ಅಕ್ಸಾಂಶಗಳು. ಖಗೋಳವು ಮಾಟ 
ವಾಗಿ ನಾಲ್ಕು ಹೋಳುಗಳಾಗಿದೆಯೆಂದು ಕಲ್ಪಿಸಿಕೊಂಡು ಇಲ್ಲಿ ನಾಲ್ಕು ನಕ್ಷೆ 

+ Equatorial Plane.  ° Celestial Equator. Axis. 





೪೨ ಪಬುದ್ಧ ಕರ್ಣಾಟಕ 
ಅ. ಇ 


ಗಳನ್ನು ಕೊಟ್ಟಿದೆ. ಉತ್ತರಧ್ದು ುವಬಿಂದುವಿನಿಂದ ಉತ್ತರ ಅಕ್ಸ್ಯಾಂಶ, ೪೫ ಗಳ 
ವರೆಗಿನ ಖಗೋಳಪ್ರದೇಶವನ್ನು ಮೊದಲನೆಯ ನಕ್ಸೆ ಯು ಚಿತ್ರಿಸುತ್ತದೆ. ಹಾಗೆಯೇ 
ಪಕ್ಷ್ಮಿಣಧ್ರುವ ಮತ್ತು ಅದರ ಸುತ್ತಮುತ್ತಲು ದಕ್ಷ್ಮಿಣ ಅಕ್ಷಾಂಶ ೪೫" ಗಳೊಳಗಿರುವ 
ನಕ್ಷ. ತ್ರ ಮಂಡಲವನ್ನು ನಾಲ್ವುನೆಯ ನಕ್ಷೆ ಯಲ್ಲಿ ತೋರಿಸಿದೆ. ಹೀಗೆ ಖಗೋಳದ 
ಉತ್ತರದ ಮತ್ತು ದಕ್ಷಿಣದ ಚಿಪ್ಪುಗಳನ್ನು ಕತ್ತರಿಸಿದ ಮೇಲೆ ಉಳಿಯುವ ಸ್ತಂಭಾ 
ಕಾರದ ಮಧ್ಯೆ ಭಾಗವನ್ನು ಎರಡು ಹೋಳುಗಳಾಗಿ ಮಾಡಿದಂತೆ ಕಲ್ಪಿಸಿ ಆ ಖಗೋಳ 
ಪ್ರದೇಶಗಳನ್ನು ಎರಡನೆಯ ಮತ್ತು ಮೂರನೆಯ ಸ್ಸ್‌ ಗಳಲ್ಲಿ ಗುರುತಿಸಿದೆ. ಈ 
ಎರಡು ನಕ್ಷೆಗಳು ವಿಷುವದ್ರೃತ್ತದಿಂದ ಉತ್ತರ ದಕ್ಷಿಣ ೪೫ ಗಳ ಅಕ್ಟಾಂಶದ 


ವಲಿ 
ವರೆಗಿನ ಖಗೋಳ ಭಾಗದ ನಕ್ಸೆ ಗಳು, 


೨. ರೇಖಾಂಶ ಸಂಪ್ರದಾಯಗಳು 

ಭೂನಸ್ಸೆ ಗಳಲ್ಲಿ ಗ್ರೀನಿಜ್ಚಿನ ಮೂಲಕ ಹಾದುಹೋಗುವ ರೇಖಾಂಶವನ್ನು 
ಮೂಲ ರೇಖಾಂಶವನ್ನಾಗಿ (೦") ಗಣಿಸುತ್ತಾರೆ. ಆಧುನಿಕ ಖಗೋಳಜ್ಞರು 
ಉತ್ತರಧ್ರುವಬಿಂದುವಿನಿಂದ ವಸಂತ ವಿಷುವದ್ಧಿಂದು'ವನ್ನು ಹಾದು ದಕ್ಕಿ ಣ 
ಧ್ರುವಬಿಂದುವಿಗೆ ಸೇರುವ ರೇಖಾಂಶವನ್ನು ಮೂಲರೇ ಖಾಂಶವಾಗಿಟ್ಟುಕೊಂಡಿ 
ದ್ದಾರೆ. ಇಲ್ಲಿ ವಸಂತ ವಿಷುವದ್ಧಿಂದುವೆಂದರೇನೆಂಬುದನ್ನು ನಾಲ್ಕು ಮಾತುಗಳಲ್ಲಿ 
ತಿಳಿಸುವುದು ಸೂಕ್ತ. ಭೂಮಿಯು ಸೂರ್ಯನನ್ನು ಪ್ರದಕ್ಸಿ ಣೆ ಮಾಡುತ್ತಿರುವುದರಿಂದ 
ಭೂನಿವಾಸಿಗಳಾದ ನಮಗೆ ಸೂರ್ಯನು ಖಗೋಳದಲ್ಲಿ ಒಂದು ವೃತ್ತ ಪಥವನ್ನು 
ತುಳಿಯುತ್ತಿರುವಂತೆ ಕಾಣುತ್ತಾನೆ. ನಕ್ಷ ತ್ರಮಂಡಲದಲ್ಲಿ ಸೂರ್ಯನು ಚಿತ್ರಿಸು : 


, ತಿರುವ ಈ ವಾರ್ಷಿಕ ಪಥವನ್ನು ಕ್ರಾಂತಿವೃತ್ವ'ವೆಂದು ಕರೆಯುತ್ತಾರೆ. ಭೂಪಥತಲ 


ವನ್ನು ವೃದ್ಧಿ ಸಿದರೆ ಅದು ಖಗೋಳವನ್ನು ಸಂಧಿಸುವ ವೃತ್ತವೇ ಕ್ರಾಂತಿ 
ವೃತ್ತವೆಂದೂ ಈ ವೃತ್ತಕ್ಕೆ ಲಕ್ಷಣವನ್ನು ಹೇಳಬಹುದು. ಭೂಭ್ರಮಣದ ಅಕ್ಟವು 
ಭೂಪಥತಲಕ್ಕೆ ಲಂಬವಾಗಿದ್ದಿದ್ದರೆ ವಎಷುವದ್ಶೃತ್ತವೇ ಕ್ರಾಂತಿವೃತ್ತವಾಗುತ್ತಿತ್ತು. 
ಹಾಗಿಲ್ಲದೆ ಭೂಮಿಯ ಅನ್ನ ವು ಭೂಪಥತಲದ ಲಂಬಕ್ಯೆ ೨೩೧ ಗಳು ಓರೆಯಾಗಿರು 
ವುದರಿಂದ ಸ್ರಾಂತಿವೃತ್ತವು ವಿಷುವದ್ವ ತೊಳೆ ೨೩° ಗಳ ಕೋನದಲ್ಲಿ ಓರೆ 
ಯಾಗಿದೆ. ಈ ಎರಡು ವೃತ್ತಗಳೂ ಖಗೋಳದಲ್ಲಿ ಎರಡು ಬಿಂದುಗಳಲ್ಲಿ ಒಂದನ್ನೊಂದು 
ದಾಟುತ್ತವೆ. ಕ್ರಾಂತಿವೃತ್ತವು ವಿಷುವದ್ವ *ತಾವನ್ನು ದಕ್ಷಿ ಣದಿಂದ ಉತ್ತರಕ್ಕೆ 
ದಾಟುವ ಬಿಂದುವಿಗೆ ವಸಂತವಿಷುವದ್ದಿಂದುವೆಂದೂ, ಉತ್ತರದಿಂದ ದಕ್ಷಿಣಕ್ಕೆ 


1 Vernal Equinoctial Point. 3 Ecliptic. 3 Definition. 


ಜಗತ್ತುಗಳ ಹುಟ್ಟು ಸಾವು ೪ತ್ಲ 


ದಾಟುವ ಬಿಂದುವಿಗೆ ಶರದ್ದಿ ಷುವದ್ದಿಂದು'ವೆಂದೂ ಹೆಸರುಗಳು. ಈ ಎರಡು ಬಿಂದು 
ಗಳಿಗಿರುವ ರೇಖಾಂಶಾಂತರವು ೧೮೦ ಡಿಗ್ರಿಗಳು. 

ಭೂರೇಖಾಂಶಗಳನ್ನು ಗ್ರೀನಿಚ್‌ನಿಂದ ಪೂರ್ವಾಭಿಮುಖವಾಗಿ ಎಣಿಸುವು 
ದರಲ್ಲಿಯೂ, ಖಗೋಳರೇ ಖಾಂಶಗಳನ್ನು ವಸಂತವಿಷುವದ್ಬಿ೦ದುವಿನಿಂದ ಪೂರ್ವಾಭಿ 
ಮುಖವಾಗಿ ಎಣಿಸುವುದರಲ್ಲಿಯೂ ಒಂದು ಮುಖ್ಯ ವ್ಯತ್ಯಾಸವಿದೆ. ಗ್ರೀನಿಚ್‌ 
ಭೂಮಿಯ ಮೇಲಣ ಒಂದು ಸ್ಮಿರಪ್ರದೇಶ ಅಥವಾ ಬಿಂದು. ಗ್ರೀನಿಚ್ಚನ್ನು ಬಿಂದು 
ವೆಂದು ಕರೆದಿರುವುದು ಅನೇಕರಿಗೆ ಸೋಜಿಗವಾಗಿ ತೋರಬಹುದು. ಆದರೆ ಸೂಟ 
ಜ್ಞ ರು ಗ್ರೀನಿಚ್ಚಿನ ಅವೇಕ್ಷ ಣಾಲಯದಲ್ಲಿರುವ ಪ್ರಧಾನ ದೂರದರ್ಶಿನಿಯ ಅಕ್ಷ 
ಕೇಂದ್ರದ ಮೂಲಕ ಹಾದುಹೋಗುವ ರೇಖಾಂಶವನ್ನು ಮೂಲರೇಖಾಂತವೆನ್ನು 
ತ್ತಾರೆ. ಖಗೋಳೀಯ ಭಾಷೆಯಲ್ಲಿ ಆ ಅಕ್ಷ ಕೇಂದ್ರವೇ ಗ್ರೀನಿಜ್‌ ಬಿಂದು. ಅದಿರಲಿ, 
ವಸಂತವಿಷುವದ್ದಿಂದುವು ಗ್ರೀನಿಚ್‌ ಬಿಂದುವಿನಂತೆ ಖಗೋಳದಲ್ಲಿ ಸ್ಥಿರಬಿಂದುವಲ್ಲ 
ವೆಂಬುದು ನಾವು ಈಗ ಗಮನಿಸಬೇಕಾದ ವಿಷಯ, ಏಕೆಂದರೆ ವೇಗದಿಂದ ಸುತ್ತು 
ತ್ತಿರುವ ಬುಗುರಿಯ ಓರೆಯಾದ ಅಕ್ಷ ವು ಒಂದೇ ದಿಕ್ಕಿನಲ್ಲಿರದೆ ಹೇಗೆ ನಿಧಾನವಾಗಿ 
ತೂಗುತ್ತಿರುತ್ತದೆಯೋ ಹಾಗೆಯೇ ಭೂಮಿಯ ಭ್ರಮಣದ ಅಕ್ಸವೂ ಖಗೋಳದಲ್ಲಿ 
ನಿಧಾನವಾಗಿ ದಿಕತಿ ಬದಲಿಸುತ್ತಿ ದೆ. (ಚಿತ್ರ ಇ) ಅಂದಮೇಲೆ ಈ ಭ್ರಮಣಾಕ್ಚ: ಸ್ಕೈ 
ಲಂಬತಲವಾದ ವಿಷುವದ್ವೃತ್ತವೂ ಕ್ರಾಂತಿವೃತ್ತದ ಮೇಲೆ ಮಂದವೇಗದಿಂದ 
ಸರಿಯುತ್ತಿದೆ ಎಂದಾಯಿತು. ಆದಕಾರಣ ವಸಂತವಿಷುವದ್ಧಿ ್ಸಿಂದುವು ಸಿ ್ಯಿರಬಿಂದು 
ವಲ್ಲ. ಖಗೋಳಜ್ಞ ನ ಮೂಲರೇಖಾಂಶವು ದಿನದಿನಕ್ಕೂ, ಕ್ಷ ky ಉಕ ಕಣಕ್ಕೂ ಬದಲಿ 
ಸುತ್ತಿರುತ್ತದೆ. ಇವರ ಅರ್ಥ ಒಂದು 'ಖಗೋಳಪ್ರ ದೇಶದ ಅಥವಾ ನಕ್ಷತ್ರದ 
ರೇಖಾಂಶ ಇಂದೊಂದು ಸಂಖ್ಯೆ, ನಾಳೆ ಬೇರೊಂದು ಸಂಖ್ಯ ಎಂದಾಗುತ್ತದೆ. "ದು 
ವ್ಯಾವಹಾರಿಕದೃಷ್ಟಿಯಿಂದ ಬ ತೊಡಕಿನ ವ್ಯವಸ್ಥೆಯಾಗಿ ಕಾಣುತ್ತದೆ. ಆದರೆ 
ವಿಷುವದ್ವ ತುವ ಕ್ರಾ; ೦ತಿವ ೈತ್ತ್ಯದ ಮೇಲೆ ಸರಿಯುತ್ತಿರುವ ವೇಗ ಬಹಳ ಮಂದ, 
ಒಂದು ವರ್ಷಕ್ಕೆ ವ ) ಮಾಭಿಮುಖವಾಗಿ ೫೦.೨೫ ಕೋನ ಸೆಕಂಡುಗಳಂತೆ, 
ಅಂದರೆ ವಿಷುವದ್ದಿ ಿಂದುವು ಖಗೋಳದಲ್ಲಿ ಒಂದು ಡಿಗ್ರಿ ಯಷ್ಟು ಪತಿ ಮಕ್ಕೆ. ಜಾರಲು 
ಸುಮಾರು ೭.೨ ENS ದಾದ ಕಾರಣ ವ್ಯವಸ್ಥೆ ಹೆ ಅಷ್ಟೆ ಕ್ಟೇನೂ ತೊಡ 
ಕಲ್ಲ. ಅಂತೂ ಈ ಪ ಪದ್ಧ ತಿಯಲ್ಲಿ ಲ್ಲಿ ಮೂಲಕೇಖಾಂಶಕ್ಕೇ ಚಿಯವನರನದ ಆದು 
ಎಷ್ಟೇ ಮಂದವಾದ ಚಲನೆಯಾಗಲಿ- ಇದಕ್ಕೆ ಸಾಯನ ರೇಖಾಂಶ? ಪದ್ದತಿ ಎಂದು 
ಜಿಸೆರು. ಅಯನ ಎಂದರೆ ಚಲನೆ ಎಂದರ್ಥ. ಸಾಯನ ಸಂಪ ಸ್ರದಾಯದಲ್ಲಿ ವಸಂತ 


1 Autumnal Equinoctial Point. 3 Tropical Longitude, 


೪೪ ಪ್ರಬುದ್ಧ ಕರ್ಣಾಟಕ 


ವಿಷುವದ್ಬಿಂದುವಿಗೆ ಮೇಷಾದಿಬಿಂದು'ವೆಂದೂ ಹೆಸರು, ಮೇಷಾದಿಬಿಂದುವಿನಿಂದ 
ಪೂರ್ವಕ್ಕೆ ವಿಷುವದ್ವೃತ್ತದ ೩೦ ಡಿಗ್ರಿಗಳ ಪ್ರದೇಶವು ಮೇಷಾಯನ ಅಲ್ಲಿಂದ 
ಮುಂದಿನ ೩೦ ಡಿಗ್ರಿಗಳು ವೃಷಭಾಯನ ; ಹೀಗೆಯೇ ಕ್ರಮವಾಗಿ ಮಿಥುನಾಯನ, 
ಕಟಿಕಾಯನ, ಸಿಂಹಾಯನ, ಕನ್ಯಾಯನ, ತುಲಾಯನ್ಯ ವೃಶ್ಲಿ ಕಾಯನ, ಧನುರಯನ, 
ಮಕರಾಯನ, ಕುಂಭಾಯನಗಳಾಗಿ ಮೀನಾಯನಾಂತ್ಯದಲ್ಲಿ ಕ್ರಾಂತಿವೃತ್ತವು 


ಮೇ ಷಾದಿಬಿಂದುವನ್ನು ತಿರುಗಿ ಸೇರುತ್ತದೆ. 


ಭಾರತೀಯರು ಸಾಯನ ಪದ್ಧ ತಿಯನ್ನು ಬಳಕೆಯಲ್ಲಿಟ್ಟುಕೊಂಡಿಲ್ಲ. ಅವರದು 
ನಿರಯನ? ಸೆಂಪ್ರದಾಯ. ನಕ್ಷ ತ್ರಮಂಡಲದ ಒಂದು ಸ್ಥಿರಬಿಂದುವಿನ ಮೂಲಕ-- 
ರೇವತೀ ತಾರೆಯ" ಮೂಲಕ--ಹಾದುಹೋಗುವ ರೇಖಾಂಶವು ಭಾರತೀಯ ಮೂಲ 
ರೇಖಾಂಶ. ರೇವತೀ ತಾರೆಯಿಂದ ಪೂರ್ವಕ್ಕೆ ಕ್ರಾಂತಿವೃತ್ತದ ೩೦ ಡಿಗ್ರಿಗಳು ಮೇಷ 
ರಾಶಿ." ಅಲ್ಲಿಂದ ಮುಂದಿನ ೩೦ ಡಿಗ್ರಿಗಳು ವೃಷಭರಾಶಿಗೆ ಸೇರುತ್ತವೆ. ಹೀಗೆಯೇ 
ಮೀನರಾಶಿಯವರೆಗೂ. ಸದ್ಯಕ್ಕೆ (೧೯೫೦ ರ ಜನವರಿ) ಮೇಷರಾಶ್ಯಾದಿಗೂ 
ಅಥವಾ ರೇವತೀ ತಾರೆಗೂ ಮೇಷಾದಿ ಬಿಂದುವಿಗೂ ಇರುವ ಅಂತರವು ೨೩" ೮' 
೪೬”, ಇದನ್ನು ಅಯನಾಂಶವೆಂದು ಕರೆಯುತ್ತಾರೆ. ಭಾರತೀಯ ನಿರಯನ 
ರೇಖಾಂಶಕ್ಕೆ ಆಯನಾಂಶವಾದ ೨೩° ಲ' ೪೬"ನ್ನು ಸೇರಿಸಿದರೆ ಕ್ರಿ.ಶ. ೧೯೫೦ ರ 
ಸಾಯನ ರೇಖಾಂಶವು ಸಿದ್ದಿ ಸುತ್ತದೆ. ಅಯನಾಂಶವು ವರ್ಷಕ್ಕೆ ೫೦% ಕೋನ 
ಸೆಕಂಡುಗಳಂತೆ ವೃದ್ಧಿ ಯಾಗುತ್ತಿರುತ್ತದೆ. 


೩. ನಕ್ಷೆಗಳನ್ನು ಉಪಯೋಗಿಸುವ ನಿಧಾನ 

ಇನ್ನು ನಕ್ಷೆ ಗಳನ್ನು ಉಪಯೋಗಿಸುವ ರೀತಿಯನ್ನು ಕಲಿಯಲು ಎರಡನೆಯ 
ನಕ್ಷೆಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಈ ನಕ್ಲೆಯ ಕೆಳಭಾಗದಲ್ಲಿ 
ಮೀನ ಮೇಷಾದಿ ರಾಶಿಗಳಿಂದ ಹಿಡಿದು ಕನ್ಯಾರಾಶಿಯ ವರೆಗೆ ಭಾರತೀಯ 
ರೇಖಾಂಶಗಳನ್ನು ಗುರುತಿಸಿದೆ. ಅದರ ಕೆಳಗಡೆ ಪಾಶ್ಚಾತ್ಯ ಸಾಯನ ರೇಖಾಂಶ 
ಗಳನ್ನೂ ಗುರುತಿಸಿದೆ. ಸೌಕರ್ಯಕ್ಕಾಗಿ ಭಾರತೀಯ ರೇಖಾಂಶಗಳನ್ನೂ ಕ್ರಾಂತಿ 
ರೇಖಾಂಶದ ಬದಲು ವಿಷುವದ್ರೇ ಖಾಂಶಮಾನದಲ್ಲಿಯೇ ಗುರುತಿಸಿದೆ. ಕ್ಸ. ಯ 
ಮಧ್ಯಭಾಗದಲ್ಲಿ ಬೆಂ--ಬೆಂ ಎಂದು ಗುರುತಿಸಿರುವ ರೇಖೆಯು ಬೆಂಗಳೂರಿನ ಮತ್ತು 
ಬೆಂಗಳೂರಿನ ಅಕ್ಸಾ ೦ಶದ (ಉದಾ. : ಮಂಗಳೂರು, ಹಾಸನ, ಮದರಾಸು) ಇತರ 


ಪ್ರದೇಶಗಳ ಊರ್ಧ್ವಬಿಂದುರೇಖೆ.*. ನಕ್ಲೆಯಲ್ಲಿ ಗುರುತಿಸಿರುವ ಪ್ರತಿಯೊಂದು 


1 First Point of Aries. 3 Signof Aries. 3 Sidereal. * Zeta Piscium. 
₹ Constellation of Aries, 6 Zenith Line, 


ಜಗತ್ತುಗಳ ಹುಟ್ಟು ಸಾವು ೪೫ 


ಭಾರತೀಯ ರೇಖಾಂಶ ಸಂಖ್ಯೆಯ ಕೆಳಗಡೆಯೂ ಒಂದು ನಮ್ಮ ಸೌರಮಾಸ 
ನಾಮವನ್ನೂ ಒಂದು ಪಾಶ್ಚಾತ್ಯ ಮಾಸನಾಮವನ್ನೂ ಸಣ್ಣಕ್ಷ! ರಗಳಲ್ಲಿ ಬರೆದಿದೆ. ಆ 
ರೇಖಾಂಶವು ಆ ಸೌರಮಾಸಾದಿ ದಿನದ ಅಥವಾ ಪಾಶ್ಚಾ ತ್ಯಮಾಸದ ಮಧ್ಯದಿನದ 
ರಾತ್ರಿ ೮ ಘಂಟೆಯ ಮಧ್ಯಾಹ್ನ ಕೇಖೆ' ಎಂದು ತಿಳಿಯಬೇಕು. ಉದಾಹರಣೆಗೆ ಮೀನ 
ಸಂಕ್ಟ್ರಮಣದ. ದಿನ (ಮಾರ್ಚಿ ೧೫) ರಾತ್ರಿ ೮ ಘಂಟಿಯ ಮಧ್ಯ್ಯಾಹ್ನರೇಖೆಯು 
ಭಾರತೀಯ ೯ಂ?9ಗಳ ರೇಖಾಂಶ (ಕಟಿಕಾದಿ ರೇಖಾಂಶ). ಮಧ್ಯಾಹ್ನ ರೇಖೆ 
ಎಂದರೆ ಆ ಕಾಲದಲ್ಲಿ ಉತ್ತರಧ್ರುನದಿಂದ ಊರ್ಧ್ವಬಿಂದುವಿನ ಮೂಲಕ ಹಾಯ್ದು 
ದಕ್ಸಿಣದ್ದು ುವವನ್ನು ಸೇರುವ ರೇಖೆ. ಈ ರೇಖಾಂಶವು ಬೆಂ- ಬೆಂ ರೇಖೆಯನ್ನು ಯಾವ 
ಬಿಂದುವಿನಲ್ಲಿ ಸಂಧಿಸುತ್ತದೆಯೋ ಅದು ಆ ಕಾಲದ ಬೆಂಗಳೂರಿನ ಊರ್ಧ್ವಬಿಂದು. 

ನಕ್ಷೆ ಯಲ್ಲಿ ಕ್ರಾಂತಿವೃತ್ತವನ್ನೂ ಎಳೆದಿದೆ. ಈ ವೃತ್ತದ ಮೇಲೆ ಅಶ್ವಿನಿ, 
ಭರಣಿ, ಇತ್ಯಾದಿಯಾಗಿ ಗುರುತಿಸಿರುವ ಭಾಗಗಳು ಆಯಾ ನಸ್ಷತ್ರೆಪ್ರದೇಶಗಳನ್ನು 
ತೋರಿಸುತ್ತವೆ. ಇಲ್ಲಿ ನಕ್ಷತ್ರಪ್ರದೇಶವೆಂದರೆ ೧೩5” ರೇ ಖಾಂಶಾಂತರದ ಖಗೋಳ 
ಭಾಗ. ಇಪ್ಪತ್ತೇಳು ನಕ್ಷತ್ರಗಳಿಗೆ ಸರಿಯಾಗಿ ೨೭೧೩೩೬೦ ಡಿಗ್ರಿಗಳಾಗು 
ತ್ತವೆ. ಹಾಗೆಯೇ ಕ್ರಾಂತಿವೃತ್ತದ ಅಕ್ವುಪಕ್ಕಗಳಲ್ಲಿರುವ ಕೆಲವು ತಾಕೆಗಳನ್ನು 
೧, ೨, ೩, ಇತ್ಯಾದಿ ಸಂಖ್ಯೆಗಳಿಂದ ಸೂಚಿಸಿದೆ. ಈ ತಾರಾಸಂಖ್ಯೆಗಳು ಅ ಕ್ವಿನ್ಯಾದಿ 
ನಕ್ಷತ್ರ ಗಳ ಯೋಗತಾರೆಗಳನ್ನು ಕ್ರಮವಾಗಿ ಗುರುತಿಸುತ್ತವೆ. ಉದಾಹರಣೆಗೆ 
೨೬ ರೇವತೀ ಯೋಗತಾರಿಯನ್ನೂ ೧ ಅಶ್ವಿನೀ ಯೋಗತಾರೆಯನ್ನೂ, ೨ ಭರಣೀ 
ಯೋಗತಾರೆಯನ್ನೂ ಸೂಚಿಸುತ್ತವೆ. 

ಈಗ ನಾವು ಪೂರ್ವದಿಕ್ಕಿ ನಲ್ಲಿರುವ ನಕ್ಷತ್ರ ತ್ರಗಳನ್ನು ಪರಿಚಯಮಾಡಿಕೊಳ್ಳ 
ಬೇಕಾದರೆ ಪೂರ್ವ ಎಂದು ಬರೆದಿರುವ ಭಾಗವು ನಕೆ ಕಯ ತುಟ 
ಪುಟವನ್ನು ತಿರುಗಿಸಿಕೊಳ್ಳಬೇಕು. ಆಗ ಮಧ್ಯಾಹ್ನ ರೇಖೆಯಿಂದ ೯೭%ಗಳು 
ಪೂರ್ವಕ್ಕಿರುವ PSA ಹೆಚ್ಚುಕಡಿಮೆ ಆ ಹೊತ್ತಿನ ನಮ್ಮ ಪೂರ್ವದಿಗಂತ 
ರೇಖೆಯಾಗುತ್ತದೆ. ನಾವು ಉದಾಹರಣೆಗೆ ತೆಗೆದುಕೊಂಡಿರುವ ಕಾಲದಲ್ಲಿ (ಮೀನ 
ಸಂಕ್ರಮಣ ಅಥವಾ ಮಾರ್ಜಿ ೧೫ರ ರಾತ್ರಿ ೮ ಘಂಟೆ) ೨ನೆಯ ನಕ್ಷೆಯ 
ಪ್ರಕಾರ ೧೪ ಎಂದು ಗುರುತಿಸಿರುವ ತಾರೆಯು ಆಗ ತಾನೆ ಪೂರ್ವದಿಗಂತದಲ್ಲಿ 
ಹುಟ್ಟುತ್ತಿ ರುತ್ತದೆ. ಮೇಲೆ ವಿವರಿಸಿರುವಂತೆ ೧೪ ಎಂದಿರುವುದು ಚಿತ್ತಾ ತಾರೆ. 
ಈ ತಾರೆಗೆ ಸ್ವಲ್ಪ ಮೇಲ್ಭಾಗದಲ್ಲಿ ಬಲಗಡೆಗೆ ೧೩ (ಹಸಕ್ತಿತಾಕೆ) ಗುರುತಿಸಿದೆ. 
ಹೀಗೆಯೇ ನ ನ್ಯ ತ್ರಮಂಡಲದಲ್ಲಿ ಎಲ್ಲ ತಾರೆಗಳ ಸಾಪೆ ಪೇಶ್ಟ ಸಾ ್ಥಿನಗಳೂ ನಕೆ ಕ್ಲಯಲ್ಲಿ 


1 Meridian, 





೪೬ ಪ ಬುದ ಕರ್ಣಾಟಕ 


ಗುರುತಿಸಿರುವಂತೆ ನಮಗೆ ಕಾಣುತ್ತವೆ. ಪೂರ್ವದಿಗಂತದಿಂದ ಮಧ್ಯಾಹ್ನ ರೇಖೆಯ 
ವರೆಗೂ ನಳೆ ಕ್ಲೆಯನ್ನು ಹೀಗಿಟ್ಟು ಕೊಂಡು ನಕ್ಷತ್ರಗಳನ್ನು ಪರಿಶೀಲಿಸಬಹುದು. 
ಪಶ್ಚಿ ) ಮದಿಕ್ಟಿನ ನಕ್ಷ ತ್ರಗಳನ್ನು ಪರಿಜಯಮಾಡಿಕೊಳ್ಳಬೇಕಾದಲ್ಲಿ ಪಶ್ಚಿಮ ಎಂದು 
ಬರೆದಿರುವ ಭಾಗವನ್ನು SL RET ಪುಟವನ್ನು ತಿರುಗಿಸಿಕೊಂಡು ನಾವೂ 
ಪಶಿ ) ಮಮುಖರಾಗಬೇಕು. ಹೀಗೆಯೇ ಉತ್ತರ ದಕ್ಷಿಣ ಭಾಗಗಳ ನಕ್ಷತ್ರಗಳನ್ನು 
ಪತೆ: ತ್ತೈಹಚ್ಚ ಲು ಉತ್ತರ ದಕ್ಕಿ ಣಗಳನ್ನು ಕೆಳಗೆ ಬರುವಂತೆ ನಕ್ಷೆ ಯನ್ನು. ತಿರುಗಿಸಿ 
ಕೊಳ್ಳಬೇಕು. : 

ಸಂಕ್ರಮಣಾದಿಯ ಬದಲು ಇತರ ರಾತ್ರಿಗಳಲ್ಲಿಯೂ ನಕ್ಸೆ ಯನ್ನು ಉಪ 
ಯೋಗಿ ಸಬಹುದು. ಉದಾಹರಣೆಗೆ ಕುಂಭಮಾಸದ ೧೫ ನೆಯ ತೇದಿಯ (ಸುಮಾರು 
ಮಾರ್ಚಿ ೧) ರಾತ್ರಿ ೮ ಘಂಟೆಯ ಮಧ್ಯಾಹ್ನ ರೇಖೆಯು ಭಾರತೀಯ ರೇಖಾಂಶ 
೭೫ ಗಳು (ಮಿಥುನರಾಶಿ ಮಧ್ಯ), ಹಾಗೆಯೇ ಆ ಹೊತ್ತಿನ ಪೂರ್ವದಿಗಂತ 
ರೇಖೆಯು ಸರಿ. ಸುಮಾರು ೧೬೫ ಯ ರೇಖಾಂಶ (ಕನ್ಯಾ ಮಧ್ಯ): ಪಶ್ಚಿ ಮ 
ದಿಗಂತರೇಖೆಯು ೩೪೫" (ಮೀನ ಮಧ್ಯ). ಒಂದು ಘಂಟೆಗೆ ಖಗೋಳವು. 
೧೫೪ ಗಳು ಪಿ ಮಕ್ಕೆ ಉರುಳಿದಂತೆ ತೋರುತ್ತ ದೆಂಬುದನ್ನು ನೆನಪಿನಲ್ಲಿಟ್ಟು 
ಕೊಂಡರೆ ರಾತ್ರಿ ೮ ಗಂಟಿಯಲ್ಲದೆ ಇತರ ಕಾಲಗಳಲ್ಲಿಯೂ ನಕ್ಷತ್ರ ತ್ರಮಂಡಲವು 
ಹೇಗೆ ಕಾಣುತ್ತ ನೆಂಬುದನ್ನು ನಕ್ಷೆ ಯಿಂದ ತಿಳಿಯಬಹುದು. ಉದಾಹರಣೆಗೆ ಮೀನ 
ಸಂಕ್ರಮಣದ ದಿನ ರಾತ್ರಿ ೧೦ ಘಂಟೆಯ ಮಧ್ಯಾಹ್ನರೇಖೆಯು ೧೨೦%ಯ 
ರೇಖಾಂಶ (ಸಿಂಹರಾಶಿಯ ಆದಿ). ೩ ನೆಯ ನಕ್ಸೆಯನ್ನೂ ಎರಡನೆಯ ನಕ್ಷೆ 
ಯಂತೆಯೇ ಉಪಯೋಗಿಸಿಕೊಳ್ಳಬಹುದು. 

ಎರಡು ಮತ್ತು ಮೂರನೆಯ ನಕ್ಷೆ] ಗಳಲ್ಲಿ ವರಾಹಮಿಹಿರಾಚಾರ್ಯನ ಕಾಲದ 
ವಿಷುವದೆ ಫ್ರೇಖೆಯನ್ನೂ ತೋರಿಸಿದೆ... ಆತನ ಕಾಲದಲ್ಲಿ ಕ್ರಾಂತಿವೃತ್ತವನ್ನು 
ವಿಷುವಡ್ರೇಖೆಯು ರೇವತೀತಾರೆಯಲ್ಲಿ ಮತ್ತು ಚಿತ್ತಾತಾರೆಯಲ್ಲಿ ಕತ್ತ ಸು 
ತ್ತಿತ್ತೆಂಬುದು ನಕ್ಷೆಗಳಿಂದ ನಿಶದವಾಗುತ್ತದೆ. ಈಗ ಬಳಕೆಯಲ್ಲಿರುವ ರೂಪದಲ್ಲಿ 
ನಮ್ಮ ಪಂಚಾಂಗಪದ್ಧ ತಿಯನ್ನು ಸುಧಾರಿಸಿದಾತನೇ ವರಾಹಮಿಹಿರಾಚಾರ್ಯನು. 
ಅದರಿಂದಲೇ ಆತನು ತನ್ನ ಕಾಲದ ವಸಂತವಿಷುವದ್ಬಿಂದುವಾಗಿದ್ದ ರೇವತೀತಾಕೆ 
ಯನ್ನು ಭಾರತೀಯ ನಿರಯನ ಮೂಲರೇಖಾಂಶಾಧಾರವನ್ನಾಗಿ ಸ್ಥಾಪಿಸಿದನು. 
ಈಗಣ ಮೇಷಾಯನದ ಬಹುಭಾಗವು ಮೀನರಾಶಿಯಲ್ಲಿಯೂ, ವೃಷಭಾಯನದ 
ಬಹುಭಾಗವು ಮೇಷರಾಶಿಯಲ್ಲಿಯೂ ಇತ್ಯಾದಿಯಾಗಿ ಸೇರಿಹೋಗಿವೆಯೆಂಬುದೂ 
ನಕ್ಷೆಗಳ ಪರೀಕ್ಷೆಯಿಂದ ವ್ಯಕ್ತಪಡುತ್ತದೆ. 


ಜಗತ್ತುಗಳ ಹುಟ್ಟು ಸಾವು | ೪೭ 


ಧು ವಪ ಪ್ರದೇಶಗಳ ನಕ್ಚತ್ಪ ತ್ರ ಪರಿಚಯಕ್ಕೆ ೧ ಮತ್ತು ೪ ನೆಯ ನಕ್ಸೆ ಗಳನ್ನು 
ER ಅವುಗಳನ್ನು ಉಪಯೋಗಿಸುವ ವಿಧಾನ ಹೀಗೆ. ಇಂದು. 
ಮೀನಸಂಕ್ರಮಣದ ರಾತ್ರಿ ೮ ಘಂಟಿಯಾದರೆ, ಮೀನ--ಮಾರ್ಜಿ ಎಂದು ಬರೆದಿರುವ 
ಭಾಗವನ್ನು ನಮಗೆ ಮೇಲ್ಭಾಗವಾಗುವಂತೆ ೧ನೆಯ ನಳೆ ಕ್ಲೆಯನ್ನು ತಿರುಗಿಸಿಕೊಳ್ಳ 
ಬೇಕು. 'ಜಿಂಗಳೊರಿನ ಅಕಾ ಫ್ಲಿಂಶವು ಉತ್ತರ ೧೩9 ಗಳಾದ ಉತ್ತರಧ್ರುವ. 
ಬಿಂದುವಿನಿಂದ ೧೩° ಗಳ ಅಂತರದಲ್ಲಿರುವ ತಾರೆಗಳೆಲ್ಲಾ ಯಾವಾಗಲೂ ನಮ್ಮ 
ದಿಗಂತದ ಮೇಲೆಯೇ ಇರುತ್ತವೆ. ನಕ್ಷೆ ಯಲ್ಲಿ ಬೆಂಗಳೂರಿನ ಈ ಪರಿಧ್ರುವ: 
ವೃತ್ತವನ್ನು ಗುರುತಿಸಿದೆ. ಈ ವೃತ್ತಕ್ಕೆ ಶ್ಯ ಎಳೆದಿರುವ ಸ ಶರ್ಶರೇಖೆಯು? ಮೀನ 
*ಸಂಕೃಮಣದ (ಮಾರ್ಚಿ ೧೫ರ) ರಾತ್ರಿ ೮ ಘಂಟೆಯ ನ ರ ದಿಗಂತ ರೇಖೆ. ಈ 
ಕೇಜಿಯ ಮೇಲಿರುವ ನಕ್ಚತ್ರಗಳೆಲ್ಲಾ ನಮಗೆ ಕಾಣುತ್ತವೆ. ಆ ಕಾಲಕ್ಕೆ ಸಪ್ಪರ್ಷಿ 
ಮಂಡಲವು ಪೂರ್ತಿಯಾಗಿ ಹುಟ್ಟಿರುವುದು ಕ್ಲೆ ಯಿಂದ ಕಂಡುಬರುತ್ತದೆ. ನಾಲ್ವು 
ನೆಯ ನಕೆ ಕ್ಲೆಯನ್ನೂ ಇದೇ ರೀತಿಯಲ್ಲಿಯೇ 'ಉಪಯೋಗಿಸಿಕೊಳ್ಳಬಹುದು. ಆದರೆ 
ಈಗ ಪರಿಧ್ರುವವೃತ್ತದೊಳಗಣ ಪ್ರ ಪ್ರದೇಶವು ನಮಗೆ ಯಾವಾಗಲೂ ಅಗೋಚರ 
ವೆಂಬುದನ್ನು ತಿಳಿದಿರಬೇಕು. ಈ ನಕ್ಷೆಯಲ್ಲಿ ಕಾಣುವ ಪರಿಧ್ರುವ ವೃತ್ತಕ್ಕೆ ಳೆದಿರುವ 
ಸ್ಪರ್ಶರೇಖೆಯು ಮೇನಸಂಕ್ರಮಣದ ದಿನ ರಾತ್ರಿ ೮ ಫಯ ಬೆಂಗಳೂರಿನ 
ದಕ್ಷ ಣ ದಿಗಂತರೇಖೆ. ಮೀನ--ಮಾರ್ಜಿ ಎಂದು ಬರೆದಿರುವುದು ಮೇಲ್ನಾಗ. 
ವಾಗುವಂತೆ ನಕ್ಸೆ ಯನ್ನು ತಿರುಗಿಸಿಕೊಂಡರೆ, ಈ ರೇಖೆಯ ಮೇಲ್ಭಾಗದ ತಾರೆಗಳು 
ಆಂ ಕಾಲದಲ್ಲಿ ನಮಗೆ ದಿ ಕ್ಲಣದಿಕ್ಸಿನಲ್ಲಿ ಕಾಣುತ್ತವೆ. ಕೃತ್ರಿಮ ತ್ರಿಶಂಕು? ತಾರಾ 
ಪುಂಜವು ದಿಗಂತದ ಮೇಲೆ ಬಂದಿದೆ. ಅಗಸ ಸ್ತ್ಯತಾರೆಯು ಮಧ್ಯಾಹ್ನ ರೇಖೆಯನ್ನು 
ದಾಟಿ ಪಶ್ರಿ ರಿ ಮಕ್ಚಿಳಿದಿದೆ. ತ್ರಿ ತ್ರಿಶಂಕು ತಾರಾಪುಂಜವು ಇನ್ನೊ ೦ದು ಘಂಟಿಯೊಳಗೆ 
ಹುಟ್ಟು ವುದರಲ್ಲಿದೆ. ಸಪ ೬ ಬಾಡೀ ಪುಲಹ--ಕ್ರತುಗಳು "ಹೇಗೆ ಉತ್ರ CR 
ದಿಕ್ಸೂಡೆಕ್‌ಗಳೋ ಹಾಗೆಯೇ ತ್ರಿಶಂಕು ಪಾದಶಿರಗಳು- ತೃತೀಯಾ ಪ್ರಥಮ 
ಗಳು-ದಕ್ಸಿ ಣಧ್ರುವದಿಕ್ಸೂಚಕಗಳು. 
ಬೆಂಗಳೂರಲ್ಲದೆ ಇತರ ಸ್ಕಳಗಳಲ್ಲಿಯೂ ಇದೇ ನಕ್ಷ ತ್ರ ನಕ್ಚೆ ಗಳನ್ನು ಆಯಾ 
ಸ್ಕೈಳದ ಅಕ್ಸಾ ೦ಶಕ್ಕುನುಸಾರವಾಗಿ ಮೇಲಿನ ನಿಯಮಗಳನ್ನು ಮಾರ್ಪಡಿಸಿಕೊಂಡು 
ಉಪಯೋಗಿಸಿಕೊಳ್ಳಬಹುದು. ಆದರೆ ಕರ್ಣಾಟಕವು ಉತ್ತರ ಆಕ್ಟಾ ೦ಶ ೧೧೯ ಗಳಿಂದ 
೧೮೪ ಗಳೊಳಗೆ ಮಾತ್ರ ವ್ಯಾಪಿಸಿರುವುದರಿಂದ ಮೇಲಿನ ವಿವರಣೆಯೇ ಸರಿ. 
ಸುಮಾರಾಗಿ ಅಖಿಲ ಕರ್ಣಾಟಕಕ್ಕೂ ಅನ್ವಯಿಸುತ್ತದೆ. ಕ 


1 Circum Polar. 3 Tangént. ° False Cross. Pointers. 





೪೮ ಪೃಬುದ ಕರ್ಣಾಟಿಕ 
ಎ ಇಡ 


೪. ತಾರಾರಾಶಿಗಳ ಹೆಸರುಗಳು 

ಪುರಾತನ ಭಾರತೀಯ ಖಗೋಳಜ್ಞರು ಇತರ ದೇಶಗಳ ಸಮಕಾಲೀನ 
ಖಗೋಳಜ್ಞ ರಿಗಿಂತ ಯಾವ ದೃಷ್ಟಿಯಿಂದಲೂ ಹಿಂದೆ ಬಿದ್ದಿರದಿದ್ದರೂ, ಅವರು 
ಖಗೋಳವಿಜ್ಞಾ ನಾಭ್ಯಾಸವನ್ನು ಪಂಚಾಂಗ, ಫಲಜ್ಯೋತಿಶ್ಶಾ ಸ್ರಾಭಿವೃದ್ಧಿ 
ಗಳಿಗೆ ಸಹಾಯಕವಾಗಲೆಂದು ಮಾಡುತ್ತಿದ್ದ ರೆಂಬುದನ್ನು ಒಪ್ಪಿಕೊಳ್ಳಬೇಕು. ಈ 
ಶಾಸ್ತ್ರಗಳಿಗೆ ವಿಷಯಗಳಾದ “ ಸೂರ್ಯಚಂದ್ರಾದಿ ನವಗ್ರಹಗಳ” ಫಥಗಳು 
ಕ್ರಾಂತಿವೃತ್ತದಿಂದ ಉತ್ತರ ದಕ್ಕಿ ಣ ಲ್‌ ಗಳೊಳಗೇ ಇರುವುದರಿಂದ ನಮ್ಮ ಪೂರ್ವಿ 
ಕರು ಈ ಪ್ರದೇಶದೊಳಗಣ ತಾರಾರಾತಿಗಳಿಗೆ , ಮಾತ್ರ ಸಾಮಾನ್ಯವಾಗಿ ಹೆಸರು 
ಗಳನ್ನಿ ಟ್ಟಿದ್ದಾರೆ. ಉತ್ತರದಲ್ಲಿ ಸಪ್ತರ್ಪಿಮಂಡಲ, ದಕ್ಷಿಣದಲ್ಲಿ ತ್ರಿಶಂಕು ಎಂಬ 
ನಕ್ಷ ತ್ರಮಂಡಲ ನಾಮಗಳಿದ್ದರೂ ಹೀಗೆ ದ್ವಾದಶರಾಶಿಚಕ್ರ'ದ ಹೊರಗೆ ಹೆಸರಿಟ್ಟಿ ರು 
ವುದು ಬಹಳ ಅಪರೂಪ. ರಾಶಿಚಕ್ರದ ಅಶ್ವಿನ್ಯಾದಿ ೨೭ ನಕ್ಷ ತ್ರಭಾಗಗಳನ್ನೂ 
ಹಾಗೂ ೧೨ ರಾಶಿಗಳನ್ನೂ ೨ನೆಯ ಮತ್ತು ೩ನೆಯ ನಕ್ಷೆಗಳಲ್ಲಿ ತೋರಿಸಿದೆ. 
ಇವಲ್ಲದೆ ಪಾಶ್ಚಾತ್ಯರು ಖಗೋಳವನ್ನೆ ಲ್ಲಾ ಜೇರೆ ಬೇರೆ ಭಾಗಗಳನ್ನಾಗಿ ವಿಂಗಡ 
ಮಾಡಿ ಒಂದೊಂದಕ್ಕೂ ಒಂದೊಂದು ತಾರಾರಾಶಿನಾಮವನ್ನು ಕೊಟ್ಟು ಅವುಗಳ 
ಎಲ್ಲೆ ಗಳನ್ನು ನಿರ್ಧರಿಸಿದ್ದಾರೆ. ಭೂಮಂಡಲದ ದೇಶಗಳ ಎಲ್ಲೆ ಗಳನ್ನು ಹೇಗೆ 
ಸ್ವಾಭಾವಿಕ ಲಕ್ಷ್ಮ ಣಗಳಿಗೆ ಅಷ್ಟಾಗಿ ಗಮನಕೊಡದೆ -ಮನಬಂದಂತೆ, ಶಕ್ಕಿಯಿದ್ದ ತೆ 
ಎಳೆದಿದ್ದೆ (ಮನೆಯೋ, ಹಾಗೆಯೇ ಅಷ್ಟೇ ಅವ್ಯವಸ್ಥೆಯಿಂದಲೇ ತಾರಾರಾಶಿಗಳ ಎಲ್ಲೆ 
ಗಳೂ ನಿರ್ಣಯವಾಗಿವೆಯೆಂದು ಹೇಳಬಹುದು. 

ಸಮಗ್ರನಕ್ಷ ತ್ರಮಂಡಲದ ೮೯ ರಾಶಿನಾಮಗಳಲ್ಲಿ ಹಲವು ಗ್ರೀಕರ: ಆದಿಕವಿ 
ಹೋಮರ್‌ ರಚಿಸಿದ ಮಹಾಕಾವ್ಯದ ನಾಯಕ -ನಾಯಕಿಯರುಗಳ ಹೆಸರುಗಳು. 
ನಮ್ಮ ಪೂರ್ವಿಕರು ಹೆಸರಿಟ್ಟಿಲ್ಲದ ಈ ತಾರಾರಾಶಿಗಳಿಗೆ: ಗ್ರೀಕ್‌ ಹೆಸರುಗಳಿಗೆ 
ಸರಿತೂಗುವಂತಹ ರಾಮಾಯಣ ಮಹಾಭಾರತಗಳ ಮಹಾ ವ್ಯಕ್ತಿಗಳ ಹೆಸರು 
ಕೊಡುವ ಪ್ರಯತ್ನವನ್ನು ಇಲ್ಲಿ ಮಾಡಿದೆ. ಪೌರಾಣಿಕ ವ್ಯಕ್ತಿಗಳ ಹೆಸರಿಟ್ಟಿರದ 
ಅನೇಕ ರಾಶಿಗಳೂ ಇವೆ. ಆದರೆ ಆ ಹೆಸರುಗಳೂ ಗ್ರೀಕ್‌ ಭಾಷೆಯಿಂದಲೇ ತೆಗೆದವು. 
ಅವುಗಳಿಗೆ ತಕ್ಕ ಸಂಸ್ಕೃತ ಹೆಸರುಗಳನ್ನೂ ಕೊಟ್ಟಿದೆ. ಗ್ರಂಥಕರ್ತನ ಅಜ್ಞಾನ 
ದಿಂದ ಪುರಾತನ ಭಾರತೀಯ ನಾಮಗಳಿರುವ' ಒಂದೆರಡು ರಾಶಿಗಳಿಗೂ ನೂತನ 
ನಾಮಕರಣವಾಗಿರಬಹುದು. ಹೀಗಿದ್ದಲ್ಲಿ ವಾಚಕರು ಕ್ಷಮಿಸಬೇಕು. ಯಾವ ರಾಶಿ 
ಗಳಲ್ಲಿ ಚತುರ್ಥವರ್ಗದ್ಧಕ್ಕಿಂತ ಅಧಿಕ ಕಾಂತಿಯ ತಾರೆಯು ಒಂದೂ ಇಲ್ಲವೋ 


1 Zodiac. 


J 


ಚೆತುರ್ಥಪಟ 





ಸದ ಪಾಲೋಮಾರ್‌ ದೂರದರ್ಶಿನಿಯ ಉತರ ನೋಟ 


ಜತ 


3 


ಇನೂ, ರಂಗುಲ 


ನ್‌ ತಿಬರದ ಅವೇಕ್ಸಣಾಲಯದ ಅಧಿಕಾರಿಗಳ ಕೃಪೆಯಿಂದ) 


ಲ 
[ 


(ವ 


ಪಂಚಮಪಟ 





ಕುವ ಆಕಾಶಗಂಗೆಯ ಭಾಗ 


ಕ್ಕಿ ನಲ್ಲಿ ಕಾ 


ಧನೂರಾಶಿಯ ಡಿ 





ಜಗತ್ತು ಗಳ ಹುಟ್ಟು ಸಾವು ೪೯ 


ಅಂಥ ರಾಶಿಗಳ ಇಂಗ್ಲಿಷ್‌ ಹೆಸರುಗಳನ್ನು ನಕ್ಷೆಗಳಲ್ಲಿ ಗುರುತಿಸಿಲ್ಲ. ಪಟ್ಟಿಯಲ್ಲಿ 
ಆವರಣ ಚಿಹ್ನೆ ಯೊಳಗಿನ ಹೆಸರುಗಳು ಹಳೆಯವು. 


' ೧ ನೆಯ ನಕ್ಷೆ 


ಮೀನದಿಂದ ಸಿಂಹದ ವರೆಗೆ 
ಲಘುಸಪ್ರರ್ಸಿ- Ursa Minor 
» #ರeತಿ— Cassiopeia 
. ದೀರ್ಥಕಂಠ—Camelopardalis 
* ಮಾರ್ಜಾಲ-Lynx 


೨.೨೨ ಓ ೦) 


ಕನ್ಕೆಯಿಂದ ಕುಂಭದ ವರೆಗೆ 
೫. ಸುಯೋಧನ-Draco 
೬. (ಸಪ್ತ ರ್ಷಿಮಂಡಲ)—Ursa Major 
ತ್ರ ಯುಧಿಷ್ಠಿರ Cepheus 


' ೮, ಮುಸಲಿೀೀ- Lacerta 


೨ ನೆಯ ನಕ್ಸೆ 


ಉತ್ತರಾರ್ಧ 
೯, ದೌ ಪದಿ-Aಗdromeda 
೧೦. ತ್ರಿ ಕೋಣಿ Triangulum 
೧೧. (ನೀನ) Pisces 
೧೨. (ಮೇಷ) ಸಿಗ 
೧ಷ್ಲಿ. ಪಾರ್ಥ Perseus 
೧೪. (ವೃಷಭ) Taurus 
೧೫. ವಿಜಯಸಾರಥಿ ಸಟ 
೧೬. (ಮೃಗರಾಶಿ) ; ಮಹಾವ್ಯಾಥ--೦೦೩ 
೧೭. ಖಕಶೃಂಗೀMonoceros 
೧೮. (ಮಿಥುನ)-Gemini 
೧೯. ಲಘುಶ್ವಾನ-Canis Minor 
೨೦. (ಕಟಿಕ)-Cancer 
೨೧. ಲಘುಸಿಂಹ--1.00 Minor 
೨೨. (ಸಿಂಹ)--1.00 
೨ಪ್ಲಿ. ಷಷ್ಕಕ-Sextans 


ದಕ್ಸಿಹಾರ್ಧ 
೨೪, ತಿಮಿಂಗಿಲ-Cetus , 
೨೫. ಶಿಲ್ಪ ಶಾಲಾ Sculptor 


36. tೊೋರ-Phoenix 


೨೭. ವೈತರಣೀ — Eridanus 
೨೮. ಅಗ್ನಿ ಕುಂಡ—Fornax 


೨೯, ಶಶ--1.೮೧೮5 


೩೦. ವ್ರಶ್ಚನ-Caclum 
೩೧. ಕಪೊತ-Columba 

4೨. ಮಹಾಶ್ವಾನCanis Major 
೩೩. ನೌಕಾಪೃಷ್ಠ Puppis 

2೪. ಅಜಗರ—Hydra 


೩೫. ದಿಕ್ಕೂಚೇ- Py 


೩೬. ರೇಚಕ ಸಿಗಟla 
ತಿವಿ, ಕಂದರ-Crater 


೩ ನೆಯ ನಕ್ಷೆ 
ಉತ್ತರಾರ್ಧ ಧಕ್ಸಿಣಾರ್ಧ 
೩ಿಲೆ. ಕಾಳಭೈರವ--0೩೧6 Venatici ೫೪. (ಕನ್ಯಾ)-Virgo 
೩೯. ಕೃಷ್ಣ ವೇಣೀ Coma Berenices ೫೫. (ಹಸ್ರಾ)-Corvus 


೪೦. ಸಹದೇವ--ಔಂರಿೀೀ 


1 ಹಿಂದಿನ ಅಧ್ಯಾಯದಲ್ಲಿ ಈ ರಾಶಿಯನ್ನು 


೫೬. ಕಿನ್ನೆರ'-Centaurus 


ಕಬಂಧನೇದು ಕರೆದಿದೆ. 


7 ೫ 


೫೦ 


೪೧. 
೪೨. 
೪ಫ್ಲಿ. 
೪೪. 
೪೫. 
೪೬. 
೪೭. 
೪೮. 
೪೯. 
೫೦, 
೫೧. 
೫೨. 


ಪ್ಲ. 


ಓಲೆ, 
೬೯. 
೭೦. 
೭೧. 


೭೨. 
ಪತ್ನಿ 
೭೪. 
೭೫. 
೭೬. 
೭೭. 
೭೮. 


ಪ್ರಬುದ್ಧ ಕರ್ಣಾಟಕ. 
ಉತ್ತರ #8 Corona Borealis 2೫೭. (ತುಲಾ) Libra 
ಸರ್ಪಶಿರಸ್‌Serpens Caput ೫೮. ವೃಕ-Lupus 
eಮ—Hercules ೫೯. ಖೇಟಕ—Scutum 
wonಥರ—Ophiuchus ೬೦, (ವೃಶ್ಲಿಕ)-Scorpius 
ಸರ್ಪಪುಚ್ಛ-rpens Cauda ೬೧. ದಕ್ಷಿ ಇ $0¢8— Corona Australis 
ವೀಣಾ--1 7೯೩ ೬೨. ಸೂಕ್ಷ ಓ ದರ್ಶಿ A—Microscopium 
ಶರ—Sagitta ಓಪ್ಪಿ, (ಧನುಸ್‌ )--5481105 
ಗೆರುಡ್‌-ಸquila ೬೪. (ಮಕರ)-Capricornus 
ರಾಜಹಂಸ Cygnus ೬೫. ದಕ್ಷಿಣ ವಿೀನ-ೌiscis Austrinus 
ಶೃಗಾvVulpecula ೬೬, (ಕುಂಭ) Aquarius 
(ಧನಿಷ್ಠ)-Delphinus ೬೭. ಬಕ Grus 
ಶೋ ರ— Equuleus 
ನಕುಲ-Pegasus 
೪ ನೆಯ ನಕ್ಷೆ 
ಮೀನದೀದ ಸೀಹದವರೆಗೆ' ಕನ್ಕೆಯಿಂದ ಕುಂಭದವರೆಗೆ 
ಶೈ ನTucana ೭೯. (ತ್ರಿಶೇಕು)-Crux 
ಕಾಳಿಂಗ Hydrus ೮೦. ಮಶಕ- Musca 
ಹೋ ರಾಸೂಚಿ೬-—ಂorologium ೮೧. ವೃತ್ತಿ $—Circinus 
wev— Reticulum ೮೨, ದಕ್ಸಿ ಇತ್ತಿ ಕೊಣಿ Triangulum 
- Australe 
ಚಿತ್ರಫೆಲಕ-Pictor ೮೩. ದೇವ ವಿಹಗ- ಸಿpಟs 
ಮತ್ಸ ೯201860 ೮೪. ಚೆತುಷ್ಯNorma 
ಸಾನು Mensa ೮೫, ವೇದಿಕಾ ಸಿ 
ದೇವನೌಕಾ-Carina ೮೬. ದೂರದಶಿrನಿ-Telescopium 
ಶಫೀ —Volans ೮೭. ಮಯೂರ vo 
ನೌಕಾಪಟ- Vela ೮೮. ಸಿಂಧು--1೧608 
ಚಂಚಲವರ್ಣಿ ಕಾ-Chameleon ೮೯. ಅಷ್ಟಕ- ೦೬೩೧s 


ರಾಶಿಗಳಲ್ಲಿ ಲ್ಲಾ ಅಜಗರವು 


ವಿಸ್ತೀರ್ಣದಲ್ಲಿ ದೊಡ್ಡದು, ೧೩೦೩ ಚದರ 


ಡಿಗ್ರಿಗಳಷ್ಟು. ನಕ್ಷ ತ್ರಮಂಡಲದ ಒಟ್ಟು ವಿಸ್ತೀರ್ಣವು ೪೧,೨೫೨.೯೬ ಚದರ 
ಡಿಗ್ರಿಗಳು. ವೃತ್ತದ ಪರಿಧಿ ಅಥವಾ ಸುತ್ತಳತೆಯು ೩೬೦ ಡಿಗ್ರಿಗಳೆಂಬುದು ಹೇಗೆ 
ಎಲ್ಲ ವೃತ್ತಗಳಿಗೂ ಅನ್ವಯಿಸುವ ವಾಕ್ಯವೋ. ಹಾಗೆಯೇ ಖಗೋಳದ ಮೈಯ 
ವಿಸ್ತೀರ್ಣವು ಎಲ್ಲ ಗೋಳಗಳಿಗೂ ಅನ್ವಯಿಸುತ್ತದೆ. ಅಂತೂ ಅಜಗರದ 





ಜಗತ್ತುಗಳ ಹುಟ್ಟು ಸಾವು ೫೧ 


ವಿಸ್ತೀರ್ಣವು ನಕ್ಷ ತ್ರಮಂಡಲದ ೩೨ ರಲ್ಲೊಂದುಭಾಗ. ತ್ರಿಶಂಕು ರಾಶಿಯು 
ರಾಶಿಗಳಲ್ಲೆ ಲ್ಲ ಚಿಕ್ಕದು. ಅದರ ವಿಸ್ತೀರ್ಣವು ೬೮ಿ ಚದರ ಡಿಗ್ರಿಗಳು, ಖಗೋಳದ 
ಆರುನೂರರಲ್ಲೊ೦ದು ಭಾಗ ಮಾತ್ರ. ಕಾಳಭೈರವದ ವಿಸ್ತೀರ್ಣವು (೪೬೫೬೨) 
ರಾಶಿಗಳ ಸರಾಸರಿ ವಿಸ್ತೀರ್ಣಕ್ಕೆ (೪೬೩.೫) ಹೆಚ್ಚು ಕಡಿಮೆ ಸಮ. ಇಪ್ಪ ತೊಂಬತ್ತು 
ರಾಶಿಗಳು ಪೂರ್ತಿಯಾಗಿ ವಿಷುವದ್ರ ಇತಾದ ಉತ್ತರಕ್ಕೂ, ನಲವತ್ತಾರು ದಕ್ಷಿಣಕ್ಕೂ 
ಇವೆ. ಉಳಿದ ಹದಿನಾಲ್ಕು ರಾಶಿಗಳ ಉತ್ತರಾರ್ಧ ದಕ್ಷ ಣಾರ್ಥ ಭಾಗಗಳು ಹೆಚ್ಚು 
ಕಡಿಮೆ ಸಮ. ಸುಯೋಧನ ಮತ್ತು ವೈತರಣಿಗಳ ಎಲ್ಲೆಗಳ ರೇಖೆಗಳು ಬಹಳ 
ತೊಡಕಿನವು, ಎಲ್ಲೆಲ್ಲೋ ಬಳಸಿಕೊಂಡು ಹೋಗಿವೆ. ಅಜಗರದ ಅತಿದೂರದ 
ಬಿಂದುಗಳ ಅಂತರವು ೧೦ ೪೦ ಗಳಾದರೆ ತ್ರಿಶಂಕುವಿನದು ೧೧ಕ್ಕೆ ಗಳು ಮಾತ್ರ. 
ಸುಯೋಧನ ರಾಶಿಯು ಸಾಯನ ರೇಖಾಂಶ ೧೩೫5 ಯಿಂದ ೩೩೦ ಯ ವರೆಗೂ 
ಅಂದರೆ ರೇಖಾಂಶದ ೧೯೫ ಡಿಗ್ರಿಗಳಲ್ಲಿ ಹಬ್ಬಿದೆ. ವೈತರಣಿಯು ಉತ್ತರ ಅಕ್ಟಾಂಶ 
೨್‌ ಯಿಂದ ದಕ್ಷ ಣ ಅಕ್ಸಾಂಶ ೬೧° ಯ ವರೆಗೂ ಅಂದರೆ ಅಕ್ಸಾ ೦ಶದ ೬೨ ಡಿಗ್ರಿ 
ಗಳಲ್ಲಿ ವ್ಯಾಪಿಸಿದೆ. ರಾಶಿಗಳ ಸರಹದ್ದು ಗಳ ವೈಪರೀತ್ಯಕ್ಕೆ ಮತ್ತೊಂದು ನಿದರ್ಶನ 
ಸಾಕೆಂದು ತೋರುತ್ತದೆ. ದ್ವಾದಶ ರಾಶಿಗಳಲ್ಲೊಂದಾದ ವೃಕ್ಚಿ ಕರಾಶಿಯು ಕ್ರಾಂತಿ 
ವೃತ್ತದ ಆರೂವರೆ ಡೆಗ್ರಿಗಳನ್ನು ಮಾತ್ರ ಹಾದಿದೆ; ಅದರ ಬದಲು ದ್ವಾದಶರಾಶಿ 
ಗಳೊಳಗೆ ಸೇರದ ಉರಗಧರನು ಕ್ರಾಂತಿವೃತ್ತದ ಹದಿನೆಂಟೂವರೆ ಡಿಗ್ರಿಗಳಿಗಿಂತ 
ಸ್ವಲ್ಪ ಹೆಚ್ಚು ಭಾಗವನ್ನು ಆಕ್ರಮಿಸಿಕೊಂಡಿದಾನೆ. ಶಾಸ್ತ್ರೀಯವಾಗಿ ದ್ವಾದಶ 
ರಾಶಿಗಳಲ್ಲಿ ಪ್ರತಿಯೊಂದಕ್ಕೂ ಕ್ರಾಂತಿವೃತ್ತದ ೩೦ ಗಳು ಸಲ್ಲುತ್ತವೆ. ಇದನ್ನು 
ನಕ್ಷೆಗಳಿಂದ ಸುಲಭವಾಗಿ ತಿಳಿಯಬಹುದು. 


೫. ನಕ್ಸತ್ರಮಂಡಲದ ಕಾಂತಿಯುತ ತಾರೆಗಳು 

ಇಲ್ಲಿಯ ನಾಲ್ಕು ನಕ್ಸೆಗಳಲ್ಲಿಯೂ ಪ್ರಥಮವರ್ಗದ ತಾರೆಗಳನ್ನು ಕಿರಣ 
ಗಳಿಲ್ಲದ ದೊಡ್ಡ ಬಟ್ಟು ್ಸಗಳಾಗಿಯೂ, ದ್ವಿತೀಯವರ್ಗದ ತಾರೆಗಳನ್ನು ವಿರಡು 
ಕರಣಗಳ ಬಟ್ಟುಗಳಾಗಿಯೂ, ತೃತೀಯ, ಚತುರ್ಥವರ್ಗದ ತಾರೆಗಳನ್ನು ಮೂರು 
ನಾಲ್ಕು ಕಿರಣಗಳ ಬಟು ಗಳಾಗಿಯೂ ತೋರಿಸಿದೆ. ಚತುರ್ಥವರ್ಗಕ್ಕಿಂತ ಕಾಂತಿ 
ಹೀನ ತಾರೆಗಳನ್ನು ಸಾಮಾನ್ಯವಾಗಿ ಗುರುತಿಸಿಲ್ಲ. ಅಪರೂಪವಾಗಿ ಗುರುತಿಸಿರುವ 
ಕಡೆ ಅವುಗಳನ್ನು ಕಿರಣಗಳಿಲ್ಲದ ಸಣ್ಣ ಬಟ್ಟುಗಳಾಗಿ ತೋರಿಸಿದೆ. 

ಖಗೋಳದಲ್ಲಿ ಪ್ರಥಮವರ್ಗದ್ದ ಕ್ಕಿಂತ ಹೆಚ್ಚಿನ ಕಾಂತಿಯ ತಾರೆಗಳ ಸಂಖ್ಯೆ 
ಹನ್ನೆರಡೇ ; ವ್ಯಾವಹಾರಿಕವಾಗಿ ೧೮ ಕಾಂತಿವರ್ಗಾಂಕದ ವರೆಗಿನ ತಾರೆಗಳನ್ನೂ 


೫೨ '" ಪಬುದ ಕರ್ಣಾಟಕ 
ಇ + 


ಪ್ರಥಮವರ್ಗಕ್ಕೇ ಸೇರಿದವು ಎಂದಿಟ್ಟುಕೊಂಡರೆ ಸಂಖ್ಯೆ ಇಪ್ಪತ್ತಾಗುತ್ತದೆ. 
ಕಾಂತಿವರ್ಗಾಂಕವು ಏರಿದಂತೆಲ್ಲ ಆ ವರ್ಗದ ತಾರೆಗಳ ಸಂಖ್ಯೆ ಹಿಂದಿನ ವರ್ಗದವು 
ಗಳಿಗಿಂತ ಸುಮಾರು ಮೂರರಷ್ಟು ಹೆಚ್ಚುತ್ತ ಹೋಗುತ್ತದೆ. ಸಮಗ್ರಖಗೋಳ 
ದಲ್ಲಿ ೨, ೩, ೪, ೫ ಮತ್ತು ೬ನೆಯ ಕಾಂತಿವರ್ಗಾಂಕಗಳಿಗಿಂತ ಅಧಿಕ ಕಾಂತಿಯ 
ತಾರೆಗಳ ಸಂಖ್ಯೆ ಕ್ರಮವಾಗಿ ೪೦, ೧೩೫, ೪೫೦, ೧,೫೦೦ ಮತ್ತು ೪,೮೦೦. 
ಆದಕಾರಣ ಮಾನವದೃಷ್ಟಿಗೋಚರ ತಾರೆಗಳ ಒಟ್ಟು ಸಂಖ್ಯೆ ೪,೮೦೦ ನ್ನು ಮೀರ 
ಲಾರದು. ಆದರೆ ಖಗೋಳದಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ನಾವು ಏಕಕಾಲ 
ದಲ್ಲಿ ನೋಡಲಸಾಧ್ಯವಾದುದರಿಂದ, ಮೇಘರಹಿತವಾದ ಅಮಾವಾಸ್ಯೆಯ ರಾತ್ರಿ 
ಸಮುದ್ರಮಧ್ಯದಿಂದ ನಾವು ಶುಭ್ರಾಕಾಶವನ್ನೆ ಲ್ಲ ವೀಕ್ಷ ಸಿದರೂ ನಮಗೆ ಕಾಣಬಹು 
ದಾದ ನಕ್ಷ ತ್ರಗಳ ಸಂಖ್ಯೆ ಹೆಜ್ಜೆ ೦ದರೆ ೨,೪೦೦ ; ಸಾಮಾನ್ಯವಾಗಿ ನಮಗೆ 
ಕಾಣುವುದು ಒಂದೂವರೆ ಸಾವಿರ ಮಾತ್ರ. ಆಕಾಶದಲ್ಲಿ ನಮಗೆ ಕಾಣುವ ನಕ್ಷತ್ರ 
ಗಳು ಅಗಣಿತ ಎಂದು ನಾವು ತಿಳಿದುಕೊಂಡಿರುವುದು ನಮ್ಮ ಭ್ರಮೆ. ಮಂಜು 
ಮಂಜಾಗಿ ತೋರುವ ಆಕಾಶಗಂಗೆಯ ತಾರಾಗುಚ್ಛಗಳನ್ನು ಈ ಲೆಕ್ಕದಲ್ಲಿ ಸೇರಿಸಿಲ್ಲ. 

ಪ್ರಥಮವರ್ಗದ ತಾರೆಗಳು ನಕ್ಷ ತ್ರಮಂಡಲದ ಹೆಗ್ಗು ರುತುಗಳು--ಭೂಮಿಯ 
ಲಂಡನ್‌, ಪ್ಯಾರೀ, ನ್ಯೂಯಾರ್ಕ್‌, ಕಲ್ಕತ್ತ, ಟೋಕಿಯೋಗಳಂತೆ. ಅವುಗಳ 
ಪರಿಚಯ ಚೆನ್ನಾಗಿದ್ದರೆ ಇತರ ನಕ್ಸ ತ್ರಗಳ ಪರಿಚಯವನ್ನು ಸುಲಭವಾಗಿ ಮಾಡಿಕೊಳ್ಳ 
ಬಹುದು. ಆದಕಾರಣ ಕೆಳಗೆ ಆ ಪ್ರಥಮವರ್ಗದ ತಾರೆಗಳು, ಅವುಗಳ ಪಾಶ್ಚಾ ತ್ಯ 
ನಾಮಗಳು, ಅವು ಇರುವ ರಾಶಿನಾಮಗಳನ್ನೂ ಕೊಟಿ ದೆ. ಒಂದು ರಾಶಿಗೆ ಸೇರಿದ 
ನಕ್ಷತ್ರಗಳನ್ನು ಗುರುತಿಸಲು ಪಾಶ್ಚಾತ್ಯರು ಕಾಂತಿಕ್ಸಿ €ಣಕ್ರಮೆದಲ್ಲಿ ರಾಶಿನಾಮ 
0, 8 ಇತ್ಯಾದಿ ಗ್ರೀಕ್‌ ಅಕ್ಬರಗಳಿಂದ ಸೂಚಿಸುತ್ತಾರೆ. ಉದಾಹರಣೆಗೆ ಶೀ 
Ursa Majoris ಎ೦ದರೆ Ursa Major ಅಥವಾ ಸಪ್ತ್ಮರ್ಪಿಮಂಡಲರಾಶಿಯಲ್ಲಿ 
ಕಾಂತಿಕ್ರಮದಲ್ಲಿ ಎರಡನೆಯ ನಕ್ಷತ್ರ ಎಂದರ್ಥ. ನಾವು ಇದರ ಬದಲು ಸಪ್ಪರ್ಸಿ ' 
ಮಂಡಲ ದ್ವಿತೀಯ ಎಂದು ಹೇಳಬಹುದು. 


ಕಾಂತಿಕ್ರಮದಲ್ಲಿ ನಕ್ಷತ್ರ ಮಂಡಲದ ಮೊದಲಿನಿಪ್ಪತ್ತೆರಡು ತಾರೆಗಳು 


ತಾರೆ ಕಾಂತಿವರ್ಗಾಂಕ ರಾಶಿನಾಮ ಪಾಶ್ಚಾತ್ಯ ತಾರಾನಾಮ 
೧. (ಲುಬ್ಲಕ) —೧.೫೮ ಮಹಾಶ್ವಾನ ಪ್ರಥಮ 81/8 
೨. (ಅಗಸ್ತ A) — ೨.೮೬ ದೇವನೌಕಾ ಪ್ರಥಮ Canopus 
೩. (ಅಭಿಜಿತ್‌) ೦.೧೪ ವೀಣಾ ಪ್ರಥಮ Vega 
೪. (ಬ್ರಹ್ಮ ಹೃದಯ) ೦.೨೧ ವಿಜಯ ಸಾರಥಿ ಪ್ರಥಮ Capel 


ee 


ಜಗತ್ತುಗಳ ಹುಟ್ಟು ಸಾವು ೫ 


೫. (ಸ್ವಾತೀ) ೦,೨೪ ಸಹದೇವ ಪ್ರಥಮ Arcturus 

೬. ಕಿನ್ನರಬಾಹು (ವಾಮ) ೦.೩೩ ಕಿನ್ನರ ಪ್ರಥಮ Rigil Kentaurus 
೭. ವ್ಯಾಧಪೃಷ್ಠ ೦.೩೪ ಮಹಾವ್ಯಾಧ ದ್ವಿತೀಯ ೫% 

ಆ, ಶ್ವಾನಮುಖ ೦.೪೮ ಲಘುಶ್ವಾನ ಪ್ರಥಮ Procyon 

೯. ವೈತರಣೀ ಮುಖ ೦.೬೦ ವೈತರಣೀ ಪ್ರಥಮ Achernar: 
೧೦, ಕಿನ್ನರ ಬಾಹು (ದಕ್ಷಿಣ) ೦.೮೬ ಕಿನ್ನರ ದ್ವಿತೀಯ beta Centauri 
೧೧. (ಶ್ರವಣ) ೦.೮೯ ಗರುಡ ಪ್ರಥಮ Altair 
೧೨. (ಆದ್ರಾ ೯) 0.೯೨ ಮಹಾವ್ಯಾಧ ಪ್ರಥಮ Betelgeux 
೧೩. (ರೋಹಿಣೀ) ೧.೦೬ ವೃಷಭ ಪ್ರಥಮ Aldebaran 
೧೪. (ಚಿತ್ತಾ) ೧.೨೧ ಕನ್ಯಾ ಪ್ರಥಮ Spica 
೧೫. ಲವ ೧.೨೧ ಮಿಥುನ ದ್ವಿತೀಯ Pollux 
೧೬. (ಜ್ಯೇಷ್ಠಾ) ೧.೨೨ ವೃಶ್ಚಿಕ ಪ್ರಥಮ Antares 
೧೭. ಮೀನಾಕ್ಸಿ ೧.೨೯ ದಕ್ಷಿಣ ಮೀನ ಪ್ರಥಮ  Fomalbaut 
೧೮. ಹಂಸಾಸ್ಟಿ ೧.೩೩ ರಾಜಹಂಸ ಪ್ರ ಥಮ Arided, Deneb 
೧೯. (ಮಖ) ೧.೩೪ ಸಿಂಹ ಪ್ರಥಮ Regulus 
೨೦. ತ್ರಿಶಂಕು ಮಧ್ಯಮ ೧.೫೦ ತ್ರಿ ಶಂಕು ದ್ವಿತೀಯ beta Crucis 
೨೧. ತ್ರಿ ಶಂಕು ಶಿರ « ೧.೫೮ ತ್ರಿಶಂಕು ಪ್ರಥಮ Acrux 
೨೨. ಕುಶ ೧.೫೮ ಮಿಥುನ ಪ್ರಥಮ Castor 


ಈ ನಕ್ಷತ್ರಗಳಲ್ಲಿ ೨೧ ಮತ್ತು ೨೨ ನೆಯವಾದ ತ್ರಿಶಂಕು ಶಿರ ಮತ್ತು 
ಈುಶತಾರೆಗಳ ಕಾಂತಿವರ್ಗಾಂಕವು ೧.೫೮ ಆದಕಾರಣ ಅವು ದ್ವಿತೀಯವರ್ಗಕ್ಕೆ 


ೇರುತ್ತವೆ. ಒ೦ದು ರಾಶಿಯ ನಕ್ಷತ್ರಗಳನ್ನು ಕಾಂತಿಕ್ರಮದಲ್ಲಿ ಪ್ರಥಮ, ದ್ವಿತೀಯ 


ಎಂದು ಕರೆಯುವುದು ನಿಯಮವಾದರೆ ತ್ರಿಶಂಕು ಶಿರವನ್ನು ತ್ರಿಶಂಕು ದ್ವಿತೀಯ, 


ವೆಂದು ಕರೆಯಬೇಕಲ್ಲವೇ ಎಂಬ ಪ್ರಶ್ನೆ ಏಳುತ್ತದೆ. ತ್ರಿಶಂಕು ಶಿರದಲ್ಲಿ ವಾಸ್ತವ 
ವಾಗಿ ಹತ್ತಿರ ಹತ್ತಿರ ಎರಡು ತಾರೆಗಳಿವೆ. ಬರಿಯ ಕಣ್ಣಿಗೆ ಎರಡೂ ಸೇರಿ 
ಒಂದೇ ಆಗಿ ಕಾಣುತ್ತವೆ. ಇಂಥ ತಾರೆಗಳಿಗೆ ತಾರಾಯುಗ್ಮ'ಗಳೆಂದು ಹೆಸರು. 
ತ್ರಿಶಂಕು ಶಿರದ ಎರಡು ತಾರೆಗಳಲ್ಲಿ ಪ್ರತಿಯೊಂದೂ ದ್ವಿತೀಯವರ್ಗದ್ದೆ 6. ಆದರೆ 
ಅವೆರಡರ ಕಾಂತಿಯೂ ಒಟ್ಟಿಗೆ ಸೇರಿ ನಮಗೆ ಪ್ರಥಮವರ್ಗದ ತಾರೆಯೊಂದರಂತೆ 
ತೋರುತ್ತದೆ. ಹಿಂದಿನ ಕಾಲದ ಖಗೋಳಜ್ಞ ರಿಗೆ ಇದರ ಯಮಳಸ್ವಭಾವ 
ತಿಳಿದಿರಲಿಲ್ಲವಾಗಿ ಈ ಯುಗವನ್ನು ತ್ರಿಶಂಕುಪ್ರಥಮವೆಂದು ಕರೆದರು. ನಾವು 
ಕೊಟ್ಟಿರುವ ೧.೫೮ ಈ ಯುಗ್ಮದ ಕಾಂತಿತರತಾರೆಯೊಂದರ ವರ್ಗಾಂಕ. ಮಿಥುನ 


1 Double Star. 


೫೪ ಪ್ರ ಬುದ್ಧ ಕರ್ಣಾಟಕ 


ಪ್ರಥಮವಾದ ಕುಶತಾರೆಯೂ ಇಂಥ ಒಂದು ಸ್ಸ ರೋಹಿಣೀ 

ತಾರೆಯನ್ನು ಪ್ರಥಮವರ್ಗದ ನಿರ್ದಿಷ್ಟ ತಾರೆಯಾಗಿ ಆಗಲೇ ಆರಿಸಿದ್ದೇವೆ, ಹಾಗೆಯೇ 
ಮಹಾಶ್ವಾನ ದ್ವಿತೀಯವನ್ನು ದ್ವಿತೀಯವರ್ಗದ ನಿರ್ದಿಷ್ಟತಾರೆಯನ್ನಾಗಿಟ್ಟುಕೊಳ್ಳ 
ಬಹುದು. 

ಪ್ರಥಮವರ್ಗಕ್ಕೆ ಸೇರದಿದ್ದರೂ ಇತರ ಕಾರಣಗಳಿಂದ ಹೆಸರುಪಡೆದಿರುವ 
ಕೆಲವು ನಕ್ಷತ್ರಗಳಿವೆ. ಲಘುಸಪ್ತರ್ಪಿ ಮಂಡಲದ ಧ್ರುವನಕ್ಷತ್ರವನ್ನೇ ಇದಕ್ಕೆ 
ಮೊದಲನೆಯ ನಿದರ್ಶನವಾಗಿ ತೆಗೆದುಕೊಳ್ಳಬಹುದು. ಈ ನಕ್ಷ ತ್ರವು ಸದ್ಯಕ್ಕೆ ಉತ್ತರ 
ಧ್ರುವಬಿಂದುವಿನಿಂದ ಒಂದೇ ಡಿಗ್ರಿ ಅಂತರದಲ್ಲಿರುವುದೇ ಇದರ ಖ್ಯಾತಿಗೆ ಸಾರಣ, 
ಸಪ್ಮರ್ಪಿಮಂಡಲದ ಏಳು ನಕ್ಷ ತ್ರಗಳಿಗೂ ಮರೀಚಿ, ಅತ್ರಿ," ಅಂಗಿರಸ, ಪುಲಸ್ತ್ಯ, 
ವುಲಹ್ಯ? ಕ್ರತು ಮತ್ತು ವಸಿಷ್ಯ" ಎಂಬ ಏಳು ಖುಷಿಗಳ ಹೆಸರುಗಳಿವೆ. ಇವುಗಳಲ್ಲಿ 
ನಾಲ್ಕು, ಹೆಸರುಗಳನ್ನು ಮೊದಲನೆಯ ನಕ್ಷೆಯಲ್ಲಿ ಗುರುತಿಸಿದೆ. ಉಳಿದ ಮೂರರಲ್ಲಿ 
ಯಾವ ಹೆಸರು ad ನಕ್ಷತ್ರಕ್ಕೆ ಸೇರಿದ್ದೆ ೦ದು ಸರಿಯಾಗಿ ತಿಳಿದಿಲ್ಲವಾದ ಕಾರಣ : 
ಗುರುತಿಸಿಲ್ಲ. ವಸಿಷ್ಠ ತಾರೆಗೆ ಅತಿಸಮೀಪದಲ್ಲಿ-೧೧ ಕೋನ ನಿಮಿಷಗಳ ಅಂತರದಲ್ಲಿ 
ಅಂದರೆ ಚಂದ ಪ್ರಬಿಂಬವ್ಯಾಸದ ಮೂರನೆಯ ಒಂದರ ಅ೦ತರದಲ್ಲಿ--ಪಂಚಮವರ್ಗದ 
ಕಿರುತಾರೆಯೊ)ದು ಇದೆ. ಈ . ತಾರೆಗೆ ಆದರ್ಶ ಯಪಿಪತ್ತಿ ಅರುಂಧತಿಯ" 
ಹೆಸರಿನ್ಸಿ ಟ್ರಿ ದಾರೆ. 

ರಾತ್ರಿ ಯಾಕಾಶದ ಸೌಂದರ್ಯವು ಏಕರೀತಿಯದಲ್ಲ, ಅದರ ಒಂದೊಂದು 
ಭಾಗವು ಬಯ ಗೆ ಸೊಬಗನ್ನು ನಮ್ಮ ಕಣ್ಣಮುಂದೆ ಚಲ್ಲುತ್ತದೆ. 
ಉದಾಹರಣೆಗೆ ನಾವು ವೃಷಭರಾಶಿಯ ಕಡೆಗೆ ನಮ್ಮ ಗಮನವನ್ನು ತಿರುಗಿಸಿದರೆ 
ಅದರ ಬೆಡಗಿನ ವೈಶಿಷ್ಟ ತವು ಅದರ ಎರಡು ER 4 ಗಳ್ಲಿಡಿಯೆಂದು ಕೂಡಲೆ 
ಹೊಳೆಯುತ್ತದೆ. FR ತ್ತಿ ಕಾಗುಚ್ಛ!. ಬರಿಯ ಕಣ್ಣಿ ಗೆ ಕಾಣುವ 
ಮೂರು ನಾಲ್ಕು ಗುಚ್ಛಗಳಲ್ಲಿ ಕ್ಕ ಶಕೆಯ ಅತಿ” ದಟ್ಟಿ ವಾದುದು 'ಮತ್ತು ಬಹು 
ಮುದ್ದಾದುದು. ಈ ಗುಚ್ಛ ದಲ್ಲಿ ಆರು ತಾರೆಗಳು ಪುಟ್ಟ ನೆಪ ರೃರ್ಷಿಮಂಡಲದ ಆಕಾರ 
ದಲ್ಲಿ ಮಿನುಗುತ್ತಿ ವೆ. (ಸಪ್ತ Aen: ) ಇನೆಲ್ಲತ್ಯ ತೀಯ, ಚತುರ್ಥ, ಪಂಚಮ 
ವರ್ಗದ ತಾರೆಗಳಾದರೂ ಒಟ್ಟಾಗಿರುವುದರಿಂದ ಗುಚ್ಛವು ಅಧಿಕ ಕಾಂತಿಯಿಂದ 
ಬೆಳಗುವಂತೆ ತೋರುತ್ತದೆ. ವೇದಗಳ ಕಾಲದಲ್ಲಿ ಕೃತ್ತಿಕೆಯು ವಸಂತ ವಿಷುವದ್ಧಿಂದು 
ವಾಗಿತ್ತಾದ್ದರಿಂದ ಹೆಚ್ಚು ಪ್ರಾಶಸ್ತ್ಯ ಪಡೆದಿತ್ತು. ಐರೋಪ್ಯರು ಇದನ್ನು ಪ್ಲೇಯ 
ಡೀಸ್‌ ಅಥವಾ ಸಪ್ತಕನ್ಯೆಯರು ಎಂದು ಕರೆಯುತ್ತಾರೆ. ಅಟ್ಲಾಸನ ಏಳು ಮಕ್ಕಳು 


1 Phecda. 3 Merak. 3 Dubhe. “Mizar. 5 Alcor. , * Pleiades. 


ಜಗತ್ತುಗಳ ಹುಟ್ಟು ಸಾವು ೫೫ 


ಇವರೆಂದೂ, ಒಂದಾನೊಂದು ಕಾಲದಲ್ಲಿ ಇವರು ಏಳೂ ತಾರೆಗಳಾಗಿದ್ದರೆಂದೂ, 
ಏನೋ ಕಾರಣವಾಗಿ ಇವರಲ್ಲೊ ಬ್ರ ಳು ಈಜೆಗೆ ಅದೃತ್ಯಿಳಾಗಿ ಈಗ ಆರು ಕನ್ಫೈಯರೇ, 
ಉಳಿದಿದ್ದಾ ಕೆಂದೂ ಅವರ ಐತಿಹ್ಮ. 

ಕೋಹಿಣೀತಾರೆ ಮತ್ತು ಆ ಹತ್ತಿರದ ಶೃಂಗಾಕಾರದ ಇನ್ನೆ ನದು ತಾರೆಗಳು 
ಸೇರಿ ವೃಷಭದ ಎರಡನೆಯ ಗುಚ್ಛ ವಾಗುತ್ತವೆ. ಈ ಗುಚ್ಛದ ತಾರೆಗಳು ಕೃತ್ತಿಕೆಯ 
ದರಷ್ಟು ತಿ ರ ಹತ್ತಿರವಿಲ್ಲ. ಗ್ರೀಕ್‌ ಪೌರಾಣಿಕ ಕತೆಗಳ ಪ್ರಕಾರ ಅಟ್ಲಾ ಸನ 
ಮತಿ ನಿ ಹೆಂಡತಿಯ ಏಳು ಹೆಣ್ಣು ್ಲಮಕ್ವಳೇ ಈ ತಾರಾಗುಜ್ಛ. ಇದಕ್ಕೆ ಹೈ 
ಆಡೀಸ್‌'" ಎಂದು ಹೆಸರಿಟ್ಟಿ ದಾರೆ. ಕ್ರಾಂತಿವೃತ್ತಕ್ಕೆ ಅತಿ EE, 
ಪ್ರಕಾಶಮಾನವಾದ ನಕ್ಷತ್ರ ಗಳಲ್ಲಿ ರೋಹಿಣಿಯೂ ಒಂದು. ವೃತ್ತವನ್ನು ಹೆಚ್ಚು 
ಕಡಿಮೆ ನಾಲ್ಕು ಸಮಭಾಗಗಳಾಗಿ ತುಂಡರಿಸಿರುವ ಪ ಬ್ರಥಮವರ್ಗಡ ಈ ಕೋಹಿಣ್ಣೀ, 
ಮಖಾ, ಜ್ಯೇಷ್ಟ ಮತ್ತು ಮೀನಾಕ್ಷಿ, ಗಳು ರಾಜತಾರೌಗಳೆಂಬ ಹೆಸರನ್ನು 
ಸಂಪಾದಿಸಿವೆ. 

ಖಗೋಳದ ರಾಶಿಗಳಲ್ಲೆಲ್ಲಾ ಮಹಾವ್ಯಾಧರಾತಿಯು ಸುಪ್ರಸಿದ್ಧವಾದುದು. 
ಇದು ವೃಷಭದ ಆಗ್ಗೆ «ಯ ಪಕ್ಕದ ರಾಶಿ. ಈ ರಾಶಿಯಲ್ಲಿಯೂ ಇದರ ಸುತ್ತ 
ಮುತ್ತಲ ಪ್ರದೇಶದಲ್ಲಿಯೂ ಇರುವಷ್ಟು ಪ್ರಕಾಶಮಾನ ತಾರೆಗಳು ಖಗೋಳದ 
ಇತರ ಯಾವ ಪ್ರದೇಶದಲ್ಲಿಯೂ ಇಲ್ಲದಿರುವುದೇ ಮಹಾವ್ಯಾಧರಾಶಿಯ ಖ್ಯಾತಿಗೆ 
ಕಾರಣ. ಮಹಾವ್ಯಾಧನ ಮಧ್ಯದಲ್ಲಿ ರಾಶಿಯ ಚತುರ್ಥ, ಪಂಚಮ, ಷಷ್ಕತಾರೆಗಳು 
ಮೂರು ಹತ್ತಿರ ಹತ್ತಿರದಲ್ಲಿ-೧3° ಗಳ ಕೋನಾಂತರ- ಇವೆ. ಈ ಗುಂಸಿಗೆ ವ್ಯಾಧ 
ಶೃಂಖಲ'ವೆಂದು ಹೆಸರು. ಶೃಂಖಲಕ್ಕೆ ದಕ್ಕಿ ಣದಲ್ಲಿ ೪ ಗಳ ಕೋನಾಂತರದಲ್ಲಿ 
ಮೂರು ಕಿರುತಾರೆಗಳ ತಾರಾಗುಚ್ಛ ವಿದೆ. ಈ ಗುಚ್ಛ ಕ್ಕೆ ವ್ಯಾಧಬಡ್ಡ ನೆಂದು ಹೆಸರು. 


ಖಡ್ಗ ದ ಮಧ್ಯತಾರೆಯು ತ್‌ ಅಲ್ಲ, ಇದು Hi ಜೊ, ್ಯತಿರ್ಮೇಘ--ಜ್ಯೋತಿ 


ರ್ಮಯ ತಾರಾಧೂಳಿ, ಖಗೋಳದಲ್ಲಿ ಅಸಂಖ್ಯಾಕ ಜ್ಯೋತಿರ್ಮೇಘಗಳಿದ್ದರೂ 


ಬರಿಯ ಕಣ್ಣಿಗೆ ಕಾಣುವ ಎರಡೇ ಎರಡರಲ್ಲಿ ಮಹಾವ್ಯಾಧನ ಪ ಜ್ಯೋತಿರ್ಮೆ ೀಘವೇ 
ಅಧಿಕ ಕಾಂತಿಯುತವಾದುದು. (ಷಷ್ಟ ಪೆಟ ನೋಡಿ.) ಈ ರಾಶಿಯ ಉತ್ಕರಭಾಗದ 
ಮೃಗಶಿರವನ್ನು ಪಾಶ್ಚಾತ್ಯರು ಮಹಾವ್ಯಾಧನ ಸಿಂಹಾಜಿನ್‌ವೆಂದು ಕರೆಯುತ್ತಾರೆ. 
ಮ ಿಗಶಿರವೂ ಮೂರು ತಾರೆಗಳ ಗುಚ್ಛ. 

ಆರ್ದ್ವಾನಕ್ಷತ್ರ, ವ್ಯಾಧಪೃಷ್ಠ, ಕೋಹಿಣೀ ಮತ್ತು ಲುಬ್ಯಕಗಳು ಸೇರಿ 
ಥಳಥಳಿಸುವ ವಜ್ರಾಕೃತಿಯನ್ನು ತಾಳುತ್ತವೆ. ಈ ಮಹಾವಜ್ರದ ಕಾಂತಿಯು 


೩ 117866. * Royal star. 3 Orion’s Belt * Sword of Orion. ° Lion’s Skin. 


೫೬ ಪ್ರಬುದ್ದ ಕರ್ಣಾಟಕ 
ಅ 


ವೈದೃತ್ಯದಿಂದ ನಮ್ಮ ಗಮನವನ್ನು ಸೆಳೆಯಲೆಂಬಂತೆ ವ್ಯಾಧನ ದಕ್ಷಿ ಣಕ್ಕೆ. ಪುಟ್ಟಿ 
ವಜ್ರಾಕೃತಿಯ ಶಶರಾಶಿಯಿಷೆ. ಖಗೋಳದಲ್ಲಿ ಹೆಸರು ಪಡೆದಿರುವ ಮತ್ತೊಂದು 
ನಕ್ಷತ್ರ ವಜ್ರವಿದೆ. ಚಿತ್ತಾ, ಸ್ವಾತಿ, ಕಾಳಭೈರವ ಪ್ರಥಮ ಮತ್ತು ಸಿಂಹರಾಶಿಯ 
ಉತ್ತರಾ ನಕ್ಷತ್ರಗಳು ಸೇರಿ ಕನ್ಯಾವಜ್ರ'ವೆಂದು ಹೆಸರುಗಳಿಸಿವೆ. ಕನ್ಯಾವಬ್ರಳ್ಳೆ 
ದಕ್ಷಿ ಣದಲ್ಲಿಯೂ ವರ್ಶರೇಕಿನಂತೆ ಹಸ್ತಾರಾಶಿಯ ಚತುಷ್ಕ್ಯೋಣವಿದೆ. ಧನಿಷ್ಠಾ 
ಪುಂಜವೂ ಪುಟ್ಟಿ ವಜ್ರಾಕೃತಿಯದು. ಚಿತ್ತಾ ನಕ್ಷ ತ್ರದಿಂದ ಪೂರ್ವಕ್ಕೆ ೨೦9 ಗಳಲ್ಲಿ 
ವಿಶಾಖೆಯಿದೆ. ಕೃತ್ತಿಕೆಯು ವಸಂತ ವಿಷುವದ್ಧಿಂದುವಾಗಿದ್ದ ಕಾಲದಲ್ಲಿ ವಿಶಾಖೆಯು 
ಶರದ್ವಿ ಷುವದ್ಧಿಂದುವಾಗಿತ್ತು. ಈ ತಾರೆಯಲ್ಲಿ ಕ್ರಾಂತಿವೃತ್ತವು ವಿಷುವದ್ವೃತ್ವ 
ವನ್ನು ಎರಡು ಶಾಖೆಗಳಾಗಿ ವಿಭಜಿಸುತ್ತಿದ್ದರಿಂದಲೇ ಖುಷಿಗಳು ಇದನ್ನು ವಿಶಾಖಾ 
ಎಂದು ಕರೆದರು. ವಿಶಾಖೆಯು ತುಲಾ ಪ್ರಥಮ. 

ಪಾರ್ಥ ದ್ವಿತೀಯವಾದ ಸೈಂಧವವು* ಇನ್ನೊಂದು ಹೆಸರಾಂತ ತಾರೆ. ಇದು 
ಚಂಚಲತಾರೆ, ಆದರೆ ಹಿಂದೆ ವರ್ಣಿಸಿರುವಂಥ ಯೌಧಿಷ್ಠಿರ ಚ೦ಚಲತಾರೆಯಲ್ಲ. 
ಸೈಂಧವವು ಗ್ರಹಣಯುಗ್ಯ ವಾದುದರಿಂದ ಚಂಚಲತಾರೆಯಾಗಿದೆ. ಗ್ರಹಣಯುಗ್ಮಗಳ 
ಲಕ್ಷ ಣವನ್ನು ಮುಂದೆ ವಿವರವಾಗಿ ನಾವು ವಿಮರ್ಶಿಸಲಿದ್ದೆ ವೆ. ಚಂಚಲತಾರೆಗಳು 
ಆಕಾಶದಲ್ಲಿ ಹೇರಳವಾಗಿದ್ದರೂ ಸೈಂಧವವು ಮಾನವನು ಮೊದಲು ಪತ್ತೆಹಚ್ಚಿದ 
ಚಂಚಲತಾರೆ. ಈ ನಕ್ಷ ತ್ರದ ಆವರ್ತಕ ಕಾಂತಿಲಕ್ಷ್ಮ ಣವನ್ನು ಅರೇಬಿಯದ 
ಖಗೋಳಜ್ಞ, ರು ಮೊಟ್ಟಮೊದಲು ಕಂಡುಹಿಡಿದು ಅದರ ವಿಚಿತ್ರ ನಡತೆಗೆ ಬೆರಗಾಗಿ 
ಇದನ್ನು ಪಿಶಾಚಿತಾರೆಯೆಂದು ಕರೆದರು. 

ಸೈಂಧವವು ಪಿಶಾಚಿತಾರೆಯೆಂದು ಹೆಸರುಪಡೆದಿದ್ದ ರೆ ಮತ್ತೊಂದು ಚಂಚಲ 
ತಾರೆಯು ಕೌತುಕದ ತಾರೆಯೆಂದೆನ್ನಿ ಸಿಕೊಂಡಿದೆ. ಇದು ತಿಮಿಂಗಿಲ ಪಂಚದಶವಾದ 
ಮೀರಾ'ತಾಕೆ. ಈ ನಕ್ಷ ತ್ರದ ಕಾಂತಿವರ್ಗಾಂಕವು ೧.೭ ರಷ್ಟಕ್ಕೆ ಹೆಚ್ಚಿ ೯.೬ ರಷ್ಟು 
ಕಾಂತಿಹೀನವಾಗುತ್ತದೆ. ಅಂದರೆ ಕಣ್ಣಿಗೆ ಕಾಣದಂತಾಗುವುದೇ ಅಲ್ಲದೆ ಸಾಮಾನ್ಯ 
ದೂರದರ್ಶಿನಿಗಳಿಗೂ ಕಾಣದಾಗುತ್ತದೆ. ಇದರ ಆವರ್ತಕಾಲ ೩೩೧ ದಿನಗಳು. 
ಮೀರಾತಾರೆಯು ಗ್ರಹಣಯುಗ್ಮವೂ ಅಲ್ಲ, ಯೌಧಿಷ್ಠಿರ ಚಂಚಲತಾರೆಯೂ ಅಲ್ಲ. 
ಮೀರಾ ನಕ್ಷ ತ್ರದ ಮತ್ತು ಇಂಥ ಇತರ ದೀರ್ಫ್ಥಕಾಲಿಕ ರಕ್ಕಚಂಚಲತಾರೆಗಳ 
ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಲು ಇನ್ನೂ ಸಾಧ್ಯವಾಗಿಲ್ಲ. ಮೀರಾ 
ನಿಜವಾಗಿಯೂ ಕೌತುಕದ ತಾರೆಯೇ. ಈ ವಿಷಯದಲ್ಲಿಯೂ ಹೆಚ್ಚು ವಿಚಾರ ಮುಂದೆ. 
ಮಾಡಬೇಕಾಗಿದೆ. 


1 11877074 of Virgin. “Algol. 3 Mira,o-Ceti. 


ಜಗತ್ತುಗಳ ಹುಟ್ಟು ಸಾವು ೫೭ 


೬. ನೆಕ್ಷತ್ರಮುಂಡಲದ ಕೋನಾಂತರಗಳ ಅಂದಾಜು 

ಖಗೋಳದ ಎರಡು ಬಿಂದುಗಳ ಅಥವಾ ತಾರೆಗಳ ಅಂತರವನ್ನು ಇಷ್ಟು ಡಿಗ್ರಿ 
ಗಳು, ಇಷ್ಟು ಕೋನ ನಿಮಿಷಗಳೆಂದು ನಾವು ಇದುವರೆಗೆ ಆಗಾಗ್ಗೆ ವಿವರಿಸಿದ್ದೆ ವೆ 
ಕೋನಾಂತರವನ್ನು ನಿಖರವಾಗಿ ಅಳೆಯಲು ಯಂತೊ ್ರೀ ಪಕರಣಗಳು ಅವಶ್ಯವಾದರೂ 
ಒಂದು ಡಿಗ್ರಿಯು ಖಗೋಳದಲ್ಲಿ ಎಷ್ಟು ಅಂತರವನ್ನು ಸೂಚಿಸುತ್ತದೆಂಬುದನ್ನು 
ಸುಮಾರಾಗಿಯಾದರೂ ನಾವು ತಿಳಿದುಕೊಳ್ಳಬೇಕಾದುದು ಅಗತ್ಯ. ಇದಕ್ಕಾಗಿ 
ನಿರ್ದಿಷ್ಟವಾದ ಕೋನಾಂತರಗಳ ಕೆಲವು ಜೊತೆ ತಾರೆಗಳನ್ನು ನಾವು ನಕ್ಷತ್ರ 
ಗೋಳದ ಅಡಿಕಡ್ಡಿಗಳನ್ನಾ ಗಿ ಆರಿಸಿಕೊಳ್ಳಬೇಕು. ಮೊದಲನೆಯದಾಗಿ ಚಂದ್ರನನ್ನೇ 
ತೆಗೆದುಕೊಳ್ಳಬಹುದು. ಪೂರ್ಣ ಚಂದ್ರಬಿಂಬದ ವ್ಯಾಸದ ಕೋನಾಂತರವು. 
ಅರ್ಧ ಡಿಗ್ರಿ. ಅನಂತರ ವ್ಯಾಧಶೃಂಖಲದ ಮಧ್ಯ್ಯತಾರೆಗೂ ಅದಕ್ಕೆ ಉತ್ತರದ 
ತಾರೆಗೂ- ವ್ಯಾಧ ಚತುರ್ಥ ಪಂಚಮ ತಾರೆಗಳಿಗೆ--ಇರುವ ಅಂತರ ೧% ಡಿಗ್ರಿ 
ಗಳು. ವ್ಯಾಧಶೃಂಖಲದ ತುದಿ ತಾರೆಗಳ--ಚತುರ್ಥ ಷಷ್ಠ ತಾರೆಗಳ-ಅಂತಳ ೩ 
ಡಿಗ್ರಿಗಳು; ವ್ಯಾಧಶೃಂಖಲವನ್ನು ಖಗೋಳದ ಗಜಕಡ್ಡಿ ಎಂದೆನ್ನ ಬಹುದು. ಶ್ರವಣ 
ತಾರೆಗೂ ಅದರ ಸಮೀಪದಲ್ಲಿ ಉತ್ತರಕ್ಕಿರುವ ತೃತೀಯ ವರ್ಗದ ತಾರೆಗೂ ೨° ಗಳ 
ಅಂತರವಿದೆ. ಲಘುಶ್ವಾನದ ಪ್ರಥಮ ದ್ವಿತೀಯಗಳಿಗೂ ಅಥವಾ ತ್ರಿಶಂಕು ಪ್ರಥಮ 
ದ್ವಿತೀಯಗಳಿಗೂ ಇರುವ ಅಂತರವು ೪%. ಸಪ್ತರ್ಷಿಮಂಡಲದ ಧ್ರುವದಿಕ್ಸೂಚಕ 
ಗಳಾದ ಫುಲಹ ಕ್ರತುಗಳಿಗೂ ಅಥವಾ ಕಿನ್ನರ ಬಾಹುಗಳಿಗೂ ಜ್‌ ಗಳ ಅಂತರವಾಗು 
ತ್ಮದೆ. ಬೆಂಗಳೂರಿನಲ್ಲಿ ಧ್ರುವತಾರೆಯ ಕೋನೋನ್ನತಿಯು ೧೩5 ಅಥವಾ ಭಾರ 
ತೀಯ ಗಣನೆಯಂತೆ ಒಂದು ನಶ್ಚತ್ರಾಂತರಕ್ಕೆ ಸಮ. ಧ್ರುವತಾರೆಯಿಂದ 
ಕ್ರತುವಿಗಿರುವ ಅಂತರವು ೨೮೪ ಗಳು; ಮತ್ತು ಧ್ರುವತಾರೆಯಿಂದ ಕುಂತೀ 
ದ್ವಿತೀಯಕ್ಕಿರುವ ಅಂತರವು ೩೦° ಗಳು, ನಮ್ಮ ಒಂದು ರಾಶಿಗೆ ಸಮ. ಹೀಗೆಯೇ 
ಕ್ಸ: ಗಳ ಸಹಾಯದಿಂದ ಪಾಠಕರು ಇತರ ಮಾನಗಳನ್ನು ನಿರ್ಮಿಸಿಕೊಳ್ಳಬಹುದು. 

ಇನ್ನು ಖಗೋಳದ ಎರಡು ಪ್ರಧಾನ ಮಹಾವೃತ್ತಗಳಾದ ವಿಷುವದ್ವ ಪತೇ 
ಮತ್ತು ಕ್ರಾಂತಿವೃತ್ತಗಳ ಪರಿಚಯ ಮಾಡಿಕೊಳ್ಳಬೇಕಾಗಿದೆ. ವಿಷುವದ್ವೃತ್ವವು 
ಮಹಾವ್ಯಾಧ ಚತುರ್ಥದ (ಶೃ೦ಖಲದ ಉತ್ತರತಮ ತಾರೆ) ಮೂಲಕ ಹಾಯ್ದು, 
ಕನ್ಯಾಷಷ್ಕ-ಚಿತ್ಲ್ಯಾತಾರೆಗೆ ೧೦° ಉತ್ತರದ ತೃತೀಯವರ್ಗದ ತಾರೆ-ಕುಂಭ 
ಪ್ರಥಮಗಳನ್ನು .ಎಟುಕಿಕೊಂಡು ಹೋಗುತ್ತದೆ. ಶ್ರವಣತಾರೆಯು ವಿಷುವದ್ವೃತ್ತ 
ದಿಂದ ೯? ಗಳು ಉತ್ತರಕ್ಕಿದೆ. ಕ್ರಾಂತಿವೃತ್ತವು ಕೃತ್ತಿಕಾ (೩) ರೋಹಿಣೀ (೪) 
ತಾರೆಗಳ ಮಧ್ಯದಿಂದ ಹೊರಟು, ಮಿಥುನ ಚತುರ್ಥ, ಮಖಾ (೧೦) ತಾರೆಗಳನ್ನು 


ಆಂ ಪ್ರಬುದ್ಧ ಕರ್ಣಾಟಕ 
ಢಾ 


ಮುಟ್ಟಿ, ಚಿತ್ತಾ (೧೪) ವಿಶಾಖಾ (೧೬) ನಕ್ಷತ್ರಗಳ ಬಳಿ ಸಾರಿ, ಉತ್ತರಾಷಾಢಾ 
(೨೧) ತಾರೆಗೆ ೪ ಉತ್ತರದಲ್ಲಿ ಸಾಗಿ ಶತಭಿಷಾ (೨೪) ತಾರೆಯನ್ನು ಎಟುಕಿ 
ಕೊಂಡು ರೇವತೀ (೨೭) ತಾರೆಯನ್ನು ಸೇರುತ್ತದೆ. | 

ಈ ಎರಡು ವೃತ್ತಗಳಲ್ಲದೆ ಪ್ರಥಮ ದ್ವಿತೀಯ ವರ್ಗಗಳ ತಾರೆಗಳಿಂದ ಕಿಕ್ಕಿರಿದ 
ಕಾಂತಿತಾರಾರಾಶಿಗಳ ಶ್ರೇಣಿಯೊಂದು ನಭಾಂಗಣದ ಹೆದ್ಧಾರಿಯಂತೆ ನಕ್ಷತ್ರ 
ಮಂಡಲವನ್ನು ಒಂದು ಮಹಾವೃತ್ತದಲ್ಲಿ ಬಳಸಿದೆ. ಹೆದ್ದಾರಿಗೆ ಹಾಸಿರುವ ರಾಶಿಗಳು 
' ವೃಷಭ ಮಹಾವ್ಯಾಧ, ಮಹಾಶ್ವಾನ, ನೌಕಾಪೃಷ್ಠ, ನೌಕಾಪಟ, ದೇವನೌಕಾ, 
ತ್ರಿಶಂಕು, ಕಿನ್ನರ, ವೃಕ, ವೃಶ್ಚಿಕ, ಉರಗಧರ, ಭೀಮ, ವೀಣಾ, ರಾಜಹಂಸ 
ಯುಧಿಷ್ಠಿರ, ಕುಂತಿ ಮತ್ತು ಪಾರ್ಥ. ಈ ರಾಶಿಸ್ತೋಮವನ್ನು ಪಾಶ್ಚಾತ್ಯರು 
“ ಗೌಲ್ಲನ ಬೆಲ್ಟ್‌ ಎಂದು ಕರೆಯುತ್ತಾರೆ. . ಇದನ್ನು ನಾವು ಭುವನಮೋಹಿನೀ 
ಮೇಖಲಾ ಅಥವಾ ಸೆಂಕ್ಸೆ €ಪವಾಗಿ ಮೋಹಿನೀಮೇಖಲಾ ಎಂದು ಕರೆಯಬಹುದು. 
ವೆ ಬಲೆಯು ಉದ್ದಕ್ಕೂ ಆಕಾಶಗಂಗೆಯ ಶಶ್ಚಿ ಮದ ಪಕ್ಕಕ್ಕೆ ಅಂಟಿಕೊಂಡಿದೆ. 
ಆಕಾಶಗಂಗೆಯ ಒಡ್ಯಾಣಕ್ಕೆ ರಾಶಿಸ್ಲೋಮವು ಮುತ್ತು, ವಜ್ರ, ಪಚ್ಚೆ, ಹವಳಗಳ 
ಗೆಜ್ಜೆ ಯನ್ನು ಹೆಣೆದಂತೆ ತೋರುತ್ತದೆ ಎಂದು ಹೇಳಿದರೆ ತಲೆಯೆತ್ತಿ ನಕ್ಚತ್ರಮಂಡಲ' 
ವನ್ನು ಪರೀಕ್ಲಿ. ಇರುವ ಯಾರೂ ಇದು ಬರಿಯ ಅಲಂಕಾರಿಕ ವಾಕ್ಯವೆಂದೆನ್ನ ಲಾರರು. 


೭. ಧ್ರುವಪಥವೃತ್ತ; ಕ್ರಾಂತಿಧ್ರುವ 
ಭೂಭ್ರಮಣದ ಅಕ್ಷ್‌ವು ಭೂಪಥಕಲಕ್ಕೆ ಸಮಕೋನದ ರೇಖೆಯನ್ನು 

೨೩೨9 ಗಳ ಕೋನದಲ್ಲಿ ಮಂದವೇಗದಿಂದ ಸುತ್ತುತ್ತಿದೆಯೆಂದು ಹಿಂದೆಯೇ ತಿಳಿಸಿದೆ. 
ಈ ಸಮಕೋನದ ರೇಖೆಯು ಖಗೋಳವನ್ನು ಸಂಧಿಸುವ ಬಿಂದುಗಳಿಗೆ ಕ್ರಾಂತಿ 
. ಧ್ರುವ ಬಿಂಡು?ಗಳೆಂದು ಹೆಸರು. ಭೂಮಿಯ ಅಕ್ಚದ ದಿಕ್ಕು ಖಗೋಳದಲ್ಲಿ ನಿಧಾನ 
ವಾಗಿ ಬದಲಿಸುತ್ತಿರುವುದರಿಂದ ಉತ್ತರ ದಕ್ಷಿಣ ಧ್ರುವಬಿಂದುಗಳು ಕ್ರಾ ೦ತಿಧ್ರುವ 
ಗಳನ್ನು ಅಪ್ರದಕ್ಷಿ] ಣೆ ಮಾಡುತ್ತಿರುವಂತೆ ತೋರುತ್ತವೆ. (ಚಿತ್ರ ೯-೧೦) ಅಕ್ಷ 
ಧ್ರುವವು ಕಾ ಶ್ರಾಂತಿಧ್ರುವವನ್ನು ಒಂದು ಸಂಪೂರ್ಣ ಅಪ್ರದಕ್ಷಿ ಣೆ. ಮಾಡಲು 
ಸುಮಾರು ೨೫೮೦೦ ವರ್ಷಗಳು ಹಿಡಿಯುತ್ತವೆ. ವಿಷುವದ್ಧಿಂದುಗಳ ಅಪ್ರ 
ದಕ್ಷ ಣೆಯು ಧ್ರುವಗಳ ಅಪ್ರದಕ್ಷಿ! ಣೆಯಿಂದ ಫಲಿಸುವುದರಿಂದ, ವಿಷುವದ್ಧಿಂದುಗಳು 
ಕ್ರಾಂತಿವೃತ್ತವನ್ನು ಒಂದುಸಲ ಪೂರ್ತಿಯಾಗಿ ಅಪ್ರದಕ್ಷಿ ಣೆ ಮಾಡಲೂ ೨೫,೮೦೦ 
ವರ್ಷಗಳೆಂದೇ ಆಯಿತು. 


1 Gould’s Belt. 3 70165 of the Ecliptic. 3 ೫೮೦೮9810 of the Equinoxes. 


೫೯ 


ಸಾವ 


ಜಗೆತ್ತುಗಳ ಹುಟ 


# “ನಿ ಊರನ 2೨೮/2606 ೪ಎ Ewes ೧S chee Wa 


Rese ‘oes $%oRa Tergipe Wea ಉಣ cocesh ‘pRwmep Fine ೀಂಣಂಣ 


emeg cee eps Gale phe ‘Peep toe Temes hr Fe ಉಂಥಣ 
cayace ಗಿ cpocesk Cece coocyee “0U-3 RH 





೬೦ ಪ್ರಬುದ್ಧ ಕರ್ಣಾಟಕ 


ಉತ್ತರ ದಕ್ಷಿಣ ಧ್ರುವಪಥವೃತ್ತಗಳನ್ನು ೧ ನೆಯ ಮತ್ತು ೪ ನೆಯ ನಕ್ಷೆ 
ಗಳಲ್ಲಿ ತೋರಿಸಿದೆ. ೧ ನೆಯ ನಕ್ಷೆಯಲ್ಲಿ ವರಾಹಮಿಹಿರನ, ವೇದಾಂಗಜ್ಯೋತಿಷದ, 
ಪಿರಮಿಡ್ಡುಗಳ ಮತ್ತು ಕಲಿಯುಗಾದಿಯ ಕಾಲಗಳಲ್ಲಿಯ ಧ್ರುವಬಿಂದುವಿನ ಸ್ಥಾನ 
ಗಳನ್ನೂ ಗುರುತಿಸಿದೆ. ನಮ್ಮ ಕಾಲದಲ್ಲಿ ಧ್ರುವಬಿಂದುವು ಧ್ರುವತಾರೆಯಿಂದ 
೧ ಅ೦ತರದಲ್ಲಿರುವುದೂ ಗೊತ್ತಾಗುತ್ತದೆ. ಕ್ರಿ.ಶ. ೧೩,೮೦೦ ರ ಹೊತ್ತಿಗೆ ಉತ್ತರ 
ಧ್ರುವಬಿಂದುವು ಪ್ರಥಮವರ್ಗದ ಅಭಿಜಿತ್‌' ತಾರೆಯ ಸಮೀಪದಲ್ಲಿರುತ್ತದೆ. ಆಗ 
ಅಭಿಜಿತ್‌ ತಾರೆಯು ಧ್ರುವತಾರೆಯೆಂದು ಕರೆಸಿಕೊಳ್ಳುವುದು. ೪ ನೆಯ ನಕ್ಸೆಯಲ್ಲಿ 
ದಕ್ಷ್ಮಿಣಧ್ರುವಪಥವೃತ್ತವನ್ನು ಗುರುತಿಸಿದೆ. ಕ್ರಿ.ಶ. ೧೩,೮೦೦ ರ ಸುಮಾರಿನಲ್ಲಿ 
ದಕ್ಷಿಣಧ್ರುವಬಿಂದುವು ಪ್ರಥಮವರ್ಗದ ಅಗಸ್ತ್ಯ್ಯತಾರೆಗೆ ೭-೮ ಡಿಗ್ರಿಗಳಷ್ಟು 
ಸಮೀಪದಲ್ಲಿರುತ್ತದೆ. ಈ ಧು ಶ್ರವಚಲನೆಯ ಕಾರಣವಾಗಿ ಪ್ರತಿಯೊಂದು ಸ್ಥಳಕ್ಕೂ 
ಕಾಲಕಾಲಕ್ಕೆ ನಕ್ಚತ್ರಮಂಡಲದ ದೃಶ್ಯವು ಬದಲಿಸುತ್ತಿರುತ್ತದೆ. ಉದಾಹರಣೆಗೆ 
ಇಟಲಿ, ಗ್ರೀಸ್‌ ದೇಶಗಳಿಗೆ ಈಗ ತ್ರಿಶಂಕು, ಕನ್ನರ ನಸ್ಸೃತ್ರ ಪುಂಜಗಳು ಸದಾ 
ಅಗೋಚರಗಳು. ಆದರೆ ಎರಡು ಮೂರು ಸಾವಿರ ವರ್ಷಗಳ ಹಿಂದೆ ಧ್ರುವಸ್ಕಾನೆ 
ಗಳು ಬೇರೆ ಇದ್ದುದರಿಂದ ಈ ತಾರಾಪುಂಜಗಳು ಗ್ರೀಸ್‌, ಇಟಲಿಗಳಿಗೂ ಆಗ 
ಕೊಂಚಕಾಲ ಕಾಣುತ್ತಿದ್ದು ವು. ಅದರಿಂದಲೇ ಹೋಮರ್‌ ಕವಿಯ ಮಹಾಕಾವ್ಯ 
ಗಳಲ್ಲಿ ಈ ನಕ್ಚತ್ರಪು೦ಜಗಳ ವರ್ಣನೆ ಇದೆ. ಇನ್ನು ೧೦,೦೦೦ ವರ್ಷಗಳು ಕಳೆದ 
ಮೇಲೆ ನಮ್ಮ ದೇಶಕ್ಕೆ ಅಗಸ್ತ, $ತೌರೆಯು ದಕ್ಷ್ಮಿಣಪರಿಧ್ರುವ ವೃತ್ತದೊಳಗೆ ಸೇರಿ 
ಅಗೋಚರವಾಗುವುದು. 

ಮೇಲಿನ ವಿವರಣೆಯಿಂದ ಖಗೋಳದಲ್ಲಿ ವಿಷುವದ್ರೇಖೆಯು ಕಾಲಕಳೆದಂತೆ 
ಬೇರೆ ಬೇರೆ ರಾಶಿಗಳ ಮೂಲಕ ಹಾದುಹೋದರೂ ಕ್ರಾಂತಿವೃತ್ತ್ಯವು ನಕ್ಷ ತ್ರ 
ಮಂಡಲಕ್ಕೆ ಸಾಪೇಕ್ಷವಾಗಿ ಸ್ಕಿರವೆಂಬ ಅರ್ಥ ಬರುತ್ತದೆ. ಇದು ಅಷ್ಟು ಸರಿಯಲ್ಲ, 
ಏಕೆಂದರೆ ಈ ವಿಶ್ವದಲ್ಲಿ ಸ್ಕಿರವೆಂಬುದು ಯಾವುದೂ ಇಲ್ಲ. ಕ್ರಾಂತಿವೃತ್ತವೂ ಹೀಗೆ 
ಸ್ಥಿರವಲ್ಲವಾದರೂ ಅದರ ಚಲನೆಯು ಅತಿ ಮಂದ. ನಕ್ಷ ತ್ರಮಂಡಲಕ್ಕೆ ಸಾಪೇಕ್ಷ 
ವಾಗಿ ಕ್ರ್ರಾಂತಿವೃತ್ತ್ಯವು ವರ್ಷ ಒಂದಕ್ಕೆ ಅರ್ಧಕೋನನಸೆಕೆಂಡಿನಂತೆ (ನಿಖರವಾಗಿ 
೦.೪೭೦೮) ಸರಿಯುತ್ತಿದೆಯೆಂದು ವೀಕ್ಷ ಣೆಗಳಿಂದ ತಿಳಿದುಬಂದಿದೆ. ಆಕ್ಟ ಧ್ರುವ, 
ಕ್ರಾಂತಿಧ್ರುವಗಳಿಗಿರುವ ಕೋನಾ೦ತರವೂ ಕೂಡ ಇದೇ ವೇಗದಲ್ಲಿ ಕಡಿಮೆ 
ಯಾಗುತ್ತಿದೆ. 

ಭೂಮಿಯ ಅಕ್ಚದ ಚಲನೆಯ ತೊಡಕು ಇಷ್ಟಕ್ಕೂ ನಿಂತಿಲ್ಲ. ನಾವು 
೧ನೆಯ ಮತ್ತು ೪ನೆಯ ನಕ್ಷೆಗಳಲ್ಲಿ ತೋರಿಸಿರುವಂತೆ ಧ್ರುವಪಥವು ಸರಾಗ 


ಜಗತ್ತು ಗೆಳ ಹುಟ್ಟು ಸಾವು ೬೧ 


. ವೈತ್ತಾಕಾರದಲ್ಲಿಲ್ಲ ಸಣ್ಣ ವಂಕಿಯ ವೃತ್ತಾಕಾರದಲ್ಲಿದೆ. ಇದಕ್ಕೆ ಚಂದ್ರನು 
ಕಾರಣ. ನಾವು ಸ ಸಾಮಾನ್ಯವಾಗಿ ಚಂದ ಸು ಭೂಪ್ರದಕ್ಷಿಣೆ ಮಾಡುತ್ತಿದಾನೆಂದು 
ಹೇಳುತ್ತೇವೆ. ನಿಜವಾಗಿ ನೋಡಿದರೆ ನು ಚಂದ್ರರು ಪರಸ್ಪರ ಪ್ರದಕ್ಷಿಣೆ 
ಮಾಡುತ್ತಿದಾರೆ. ಆದರೆ ಭೂಮಿಯು ಚಂದ್ರನಿಗಿಂತ ಬಹಳ ಭಾರಕಾಯನಾದುದ 
ರಿಂದ ಭೂಮಿಯ ಚಂದೃಪ ದ್ರಪ್ರದಕ್ಷಿಣ ಪಥವೃತ್ತ ವು ಬಹಳ ಸಣ ಸಣ್ಣದು, ಸುಮಾರು 
೩,೦೦೦ ಮೈಲಿಗಳ ತ್ರಿಜ್ಯದ್ದು. ಅಂತೂ ಇದರ ಕಾರಣವಾಗಿ ಭೂಮಿಯ ವಿವಿಧ 
ಭಾಗಗಳ ಮೇಲೆ ಚಂದ್ರನ ಆಕರ್ಷಣ ಬಲವು ಬೇರೆ ಬೇರೆಯಾಗಿ ಧ್ರುವಪಥವೃತ್ತ 
ದಲ್ಲಿ ಸೂಕ್ಷ್ಮ ಬದಲಾವಣೆಗಳಾಗುತ್ತವೆ. ಇದರಿಂದ ವೃತ್ತವು ವಂಕಿಯಾಗುತ್ತದೆ. 


೫. ಆಕಾಶಕಾಯಗಳ ಭಾರ, ಉಷ್ಣಾಂಶ, ಗಾತ್ರಗಳ ನಿರ್ಣಯ 
೧. ಭೂಮಿ ಸೂರ್ಯರ ಭಾರ 

ವಿಶ್ವದ ದೂರಗಳಿಗೆ ಭೂಮಿಯ ವ್ಯಾಸವೇ ಅಡಿಗಡ್ಡಿ ಎಂಬುದನ್ನು ಗ್ರಹಿಸಿ 
ದ್ರೆ ೇವೆ. ಹಾಗೆಯೇ ಆಕಾಶಕಾಯಗಳ ಭಾರಕ್ಕೆ ಭೂಮಿಯು ತೂಕದ ಕಲ್ಲು ಎಂದು 
ಫೇಳಬಹುದು. ಭೂಮಿಯು ಒಂದು ಪುಟ್ಟ ಚಿನ್ನ ದ ಗೋಳದಮೇಲೆ ಪ್ರಯೋಗಿಸುವ 
ಆಕರ್ಷಣ ಬಲವನ್ನು ಆಂದರೆ ಆ ಗೋಳದ ತೂಕವನ್ನು ಅದೇ ಗೋಳದ ಮೇಲೆ 
ಒಂದು ದೊಡ್ಡ ee ಅಥವಾ ಚಿನ್ನದ ಗೋಳವು ಪ ರ್ರಯೋಗಿಸುವ ಆಕರ್ಷಣ 
ಬಲದೊಂದಿಗೆ ಹೋಲಿಸಿ ಎರಡು ಬಲಗಳ ಪ್ರಮಾಣದಿಂದ ಭೌತವಿಜ್ಞಾ ನಿಯು 
ಭೂಮಿಯ ವಸ್ತುಸಾಮಗ್ರಿಯು ಆ ಸೀಸದ ಗೋಳದ ಸಾಮಗ್ರಿಗಿಂತ ಎಷ್ಟ ರಷ್ಟು 
ದೊಡ್ಡದು ಎಂದು ಗುಣಿಸಿ ಭೂಮಿಯ ಭಾರ (ಜಡತ್ವ)ವನ್ನು ನಿರ್ಣಾಯಸಿದಾನೆ 
(ಚಿತ್ರ ೧೧.) ಇದು ಹತ್ತು ತೊಲಗಳ ತೂಕದ ಒಂದು ಪದಾರ್ಥಕ್ಕೂ ಹತ್ತು 
ತೊಲದ ಮೇಲೆ ಒಂದು ತೊಲದ ಲಕಾ ಶ್ಲಾಂಶದಷ್ಟು ಲ ಹೆಚ್ಚಾ ಗಿ ತೂಗುವ ಇನ್ನೊಂದು 
ಪದಾರ್ಥಕ್ಕೂ ಇರುವ ತೂಕ ವ್ಯ ತ್ಯಾಸೆವನ್ನು ನಿಷ್ಕ ಸ್ಟ ವಾಗಿ ನಿರ್ಣಯಿಸಿದಂತೆ | 
ಇಂಥ ಸೂಕ ಕಪು ಪ್ರಯೋಗಗಳಿಂದ ಭೂಮಿಯ ಭಾರವು ೬ ಕೋಟಿ ಕೋಟಿ 
ಹೋಟಿ (೬x೧೦೨೧) ಟನ್‌ಗಳೆಂದು ನಿರ್ಧರವಾಗಿದೆ. 

ಸೂರ್ಯ ಭೂಮಿಗಳಿಗಿರುವ ದೂರವೂ, ಸೂರ್ಯನನ್ನು ಭೂಮಿಯು ಪ್ರದಕ್ಷಿಣೆ 
ಮಾಡುವ ಕಾಲವೂ ತಿಳಿದಿರುವುದರಿಂದ ನ್ಯೂಟಿನನ ಗುರುತ್ವಾಕರ್ಷಣ ನಿಯಮ 
ಗಳಿಂದ ಸೂರ್ಯನ ಭಾರವನ್ನು ಈಗ ಗುಣಿಸಬಹುದು. ಭೂಯ ಭಾರವನ್ನು 
ಟನ್‌ಗಳಲ್ಲಿ ಹೇಳಿದರೇ ೨೨ ಅಂಕೆಗಳ ದೊಡ್ಡ ಸಂಖ್ಯೆಯಾಗಿದೆ ಎನ್ನು ವುದನ್ನು, 
ನೋಡಿದ್ದೆ ಹ ಇನ್ನು ಸೂರ್ಯನ ಭಾರಕ್ಕೆ ಎಷ್ಟು ಸಂಖ್ಯೆಗಳನ್ನು RE 





(ಲೇ 


B 


ಚಿತ್ರ ೧೧. ಭೂಮಿಯ ಭಾರವನ್ನು ನಿರ್ಣಯಿಸುವ ವಿಧಾನ 


ಸಿ ಚಿತ್ರದಲ್ಲಿ ಚಿನ್ನದ ಗೋಳದ (ಚಿ) ಮತ್ತು ತೂಕದ ಕಲ್ಲುಗಳ ಸಮಭಾರ ಸ್ಥಿತಿಯನ್ನು 
ತಕ್ಕಡಿಯ ಮುಳ್ಳು ಸೂಚಿಸುತ್ತ ದೆ. 

8 ಚಿತ್ರದಲ್ಲಿ" ಚಿನ್ನ ದ ಗೋಳದ ಕೆಳಗೆ ದೊಡ್ಡ ಸೀಸದ ಗೋಳವೊಂದನ್ನು (ಸೀ) ಇಟ್ಟಿ ದೆ. 
ಇದರ ಆಕರ್ಷಣೆಯ ಕಾರಣವಾಗಿ ಚಿನ್ನ ದ ತೂಕವು ಎಷ್ಟು ಹೆಚ್ಚಿ ದೆ ಎಂಬುದನ್ನು ತಕ್ಕಡಿಯ 
ಮುಳು ತಿಳಿಸುತ್ತದೆ. ಚಿನ್ನದ ಮತ್ತು. ಸೀಸದ ಗೋಳಗೆಳ ಕೇದ್ರಗಳಿಗಿರುವ 'ದೂರವನ್ನೂ. 
ಚಿನ್ನದ ಗೋಳಕ್ಕೂ ಭೂಮಿಯ ಕೇಂದ್ರಕ್ಕೂ ಇರುವ ದೂರವನ್ನೂ ಅಳೆದರೆ ಭೂಮಿಯ ಭಾರವು 
ಸೀಸದೆ ಗೋಳದ ಭಾರಕ್ಕಿ ಅತ ಎಷ್ಟ ರಷ್ಟು ಡೊಡ್ಡ ದೇದು ಗುಣಿಸಬಹುದು. 


ಜಗತ್ತುಗಳ ಹುಟ್ಟು ಸಾವು ಓಪ್ಪಿ 


ಬೇಕು? ಸೂರ್ಯನ ಭಾರವು ಭೂಭಾರದ ೩,೩೩,೦೦೦ ದಷ್ಟು. ಇದು ಕೋಟಿ 
ಕೋಟಿ ಕೋಟಿ ಆ ಟನ್‌ಗಳ ಐದರಲೊ ದು ಭಾಗವಾಗುತ್ತ ತೆ (೨೭೧೦೫೬). 
ಸೂರ್ಯನ ಘನಗಾತ್ರ 1 ಭೂಮಿಯದರ ೧೩ ಲಕ್ಷ, ದಷ್ಟಾದ ಕಾರಣ ಅವನ ಸಾಂದ್ರ 
ತೆಯು? ಭೂಮಿಯ ಸಾಂದ್ರತೆಯ ನಾಲ್ಕರಲ್ಲೊ ೦ದು ಭಾಗ. ಭೂಮಿಯು ನೀರಿನ ಲ 
ಯಷ್ಟು ಮತ್ತು ಸೂರ್ಯನು ನೀರಿನ ೧4 ಯಷ್ಟು ಸಾಂದ್ರವಾಗಿವೆ. 


೨. ದೃಷ್ಟಿಯುಗ್ಮ'ಗಳ ಭಾರ 

ಬರಿಯ ಕಣ್ಣಿಗೆ ಒಂದೇ ಆಗಿ ತೋರುವ ನಕ್ಷತ್ರಗಳಲ್ಲಿ ಕೆಲವು ದೂರದರ್ಶಿನಿಗೆ 
ಹತ್ತಿರ ಹತ್ತಿ ರವಿರುವ ಎರಡು ನಕ ಕ್ಚತ್ರಗಳಾಗಿ ತೋರುತ್ತ, ವೆ. ಇವಕ್ಕೆ ತಾರಾದ್ವಯ. 
ಗಳೆಂದು ಹೆಸರು. ಒಂದೊಂದುವೇಳೆ ಈ ನಕ ಕ್ಚತ್ರ್ರಗಳು ಒಂದಕ್ಕೊಂದು ಬ 
ದೂರದಲ್ಲಿದ್ದ ರೂ ಒಂದೇ ದಿಕ್ಕಿ ನಲ್ಲಿರುವುದರಿಂದ ನಮಗೆ ತಾರಾದ್ವ ಯಗಳಾಗಿ ಕಾಣು 
ತ್ತವೆ. ಕೊಠಡಿಯೊಳಗೆ ಕುಳಿತಿರುವವನಿಗೆ ಕಿಟಿಕಿಯ re. ಅದೇ ದೃಷ್ಟಿ 
ಪಥದಲ್ಲಿರುವ ದೂರದ ದೀಪದ ಕಂಬವೂ ಅಕ್ಕ ಪಕ್ಕದಲ್ಲಿರುವಂತೆ ತೋರುವ ಹಾಗೆ 
ಇದು. ಹೀಗೆ ಯಾವ ಭೌತ ಸಂಬಂಧವೂ ಇಲ್ಲದ ಜೊತೆಗಳು ತಾರಾದೃಗ್ಹ ಯ 
ಗಳು" ಮಾತ್ರ, ಇವು`ಬಹಳ ಅಪರೂಪ ಮತ್ತು ನಮ್ಮ ದೃಷ್ಟಿಯಿಂದ ಗಮನಾರ್ಹವೂ 
ಅಲ್ಲ. ಅನೇಕ ತಾರಾದ್ವಯಗಳು ಒಂದರ ಹತ್ತಿರ ಒಂದಿದ್ದು ಪರಸ್ಪರ ಆಕರ್ಷಣ 
ಬಲಗಳ ಕಾರಣವಾಗಿ ಒಂದರ ಸುತ್ತ ಇನ್ನೊ ೦ದು'ಪ್ರದಕ್ಸಿ ಣೆ ಮಾಡುತ್ತಿವೆ. ಇಂತಹ. 
ವ್ಯೂಹಕ್ಕೆ ತಾರಾಯುಗ್ಕವೆಂದು ಹೆಸರು. 

ದೂರದರ್ಶಿನಿಯ ಸಹಾಯದಿಂದ ತಾರಾಯುಗ್ಮಗಳ ಪ್ರದಕ್ಷಿ ಣ ಕಾಲಗಳನ್ನೂ 
ಅವುಗಳ ಕೋನಾಂತರಗಳನ್ನೂ ಕಂಡುಹಿಡಿಯಬಹುದು. ದಿಗ್ವ ತತ್ಕೌಸ ವಿಧಾನದಿಂದ. 
ವ್ಯೂಹದ ದೂರವನ್ನೂ ನಿರ್ಣಯಿಸಿದೆ, ಯುಗ್ಧದ ಕೋನಾಂತರದಿಂದ ತಾರೆ ತಾರೆ 
ಗಿರುವ ದೂರವೂ ಗುಣಿತಕ್ಕೆ ಸಿಕ್ಕುತ್ತದೆ. ದೂರ ಮತ್ತು ಪ್ರದಕ್ಸಿ ಇ ಕಾಲಗಳು. 
ಗೊತ್ತಾದರೆ ಗುರುತ್ವಾಕರ್ಷಣ ನಿಯಮಗಳಿಂದ ಭಾರಗಳನ್ನು ಗುಣಿಸೆಬಹುದು. 
ತಾರಾಯುಗ್ಯಗಳ ಪ್ರ ಪ್ರದಕ್ಷಿ ಣ ಕಾಲಗಳು ಒಂದೂವರೆ ವರ್ಷದಿಂದ ನೂರಾರು ವರ್ಷ 
ಗಳೂ ಇರಬಹುದು. ಎಷ್ಟೋ ತಾರಾಯುಗ್ಯ ಗಳು ಅವುಗಳನ್ನು ಪತ್ತೆಮಾಡಿದಂದಿ 
ನಿಂದ ಒಂದು ಪ್ರದಕ್ಷಿ! ಣೆಯನ್ನೂ ಪೂರಯಿಸಿಲ್ಲ. ಉದಾಹರಣೆಗೆ ತುಶತಾರಾಯುಗ್ಮದ 
ಪ್ರದಕ್ಲಿ ಣ ಕಾಲವು ೩೦೦ ವರ್ಷಗಳಿಗಿಂತ ಹೆಚ್ಚು. ಯುಗ್ಮದ ತಾರೆಗಳಿಗಿರುವ. 
ದೂರವು ಸೂರ್ಯ-ಪ್ರಟೋಗಳ ದೂರಕ್ಕಿಂತ ಅಧಿಕ. ಅಳತೆಗೆ ಸಿಕ್ಕಿರುವ ದೃಷ್ಟಿ 


1 Volume, 31200910. 3719081 Binary. * Optical 60014. 


೬೪ ಪ್ರಬುದ್ಧ ಕರ್ಣಾಟಕ 


ಯುಗಗಳ ಪಥತ್ರಿಜ್ಯಗಳ ಕೋನಾಂತಶರವು ೦.೧೬ರಿಂದ ೧೭.೫ ಕೋನ ಸೆಕೆಂಡುಗಳ 
ವರೆಗಿವೆ. 
೩. ವರ್ಣಪಟಲ ಯುಗ್ಮ ಗಳು' 

ಪಿಕರಿಂಗ್‌ ಎಂಬ ಖಗೋಳಜ್ಞನು ೧೮೮೯ ರಲ್ಲಿ ಸಪ್ತರ್ಷಿಮಂಡಲದ ವಸಿಷ್ಕ 
ತಾರೆಯ ವರ್ಣಪಟಲದಲ್ಲಿ ಒಂದು ವಿಚಿತ್ರವನ್ನು ಕಂಡನು. ಈ ಪಟಲದ ರೇಖೆಗಳು 
ಒಂದೊಂದುಸಲ ಜೋಡಿಗಳಾಗಿ ಒಡೆದೂ, ಒಂದೊಂದುಸಲ ದಪ್ಪರೇಖೆ 
ಗಳಾಗಿಯೂ, ಉಳಿದ ಕಾಲಗಳಲ್ಲಿ ಸ್ಪಷ್ಟವಾದ ಏಕರೇಖೆಗಳಾಗಿಯೂ ಕಂಡವು. 
ಅಲ್ಲದೆ ಈ ವಿವಿಧ ದೃಶ್ಯಗಳು ಒಂದೇ ಕ್ರಮದಲ್ಲಿ ಆವರ್ತಗಳೆಂದೂ ಅವುಗಳ ಆವರ್ತ 
ಕಾಲವು? ೨೦5 ದಿನಗಳೆಂದೂ ನಿರ್ಣಯಿಸಿದನು. ವಸಿಷ್ಠತಾರೆಯೊಡ್ಡಿದ ಈ 
ಒಗಟನ್ನು ಆತನು ಬಹು ಸಮಂಜಸವಾಗಿ ಹೀಗೆ ಬಿಡಿಸಿದನು. 

ವಸಿಷ್ಕತಾರೆಯು ವಾಸ್ತವವಾಗಿ ಸಮಕಾಂತಿಯ ಒಂದೇ ವರ್ಣವರ್ಗದ 
ಎರಡು ತಾರೆಗಳ ವ್ಯವಸ್ಥೆ. ಇವು ಒಂದನ್ನು ಮತ್ತೊಂದು ಪರಸ್ಪರ ೨೦5 ದಿನ 
ಗಳಲ್ಲಿ ಪ್ರದಕ್ಲಿ ಣೆ ಮಾಡುತ್ತವೆ. ಹೀಗೆ ಸುತ್ತುತ್ತಿರುವಾಗ ಇವುಗಳನ್ನು ಸೇರಿಸುವ 
ರೇಖೆಯು ನಮ್ಮ ದೃಷ್ಟಿರೇಖೆಗೆ ಸಮಕೋನದಲ್ಲಿರುವಾಗ ಒಂದು ನಮಗೆ ಅಭಿಮುಖ 
ವಾಗಿ ಬರುತ್ತಿರುತ್ತದೆ, ಇನ್ನೊ೦ದು ವಿಮುಖವಾಗಿ ನಮ್ಮಿಂದ ಹೋಗುತ್ತಿರುತ್ತದೆ. 
(ಚಿತ್ರ ೧೨.) ಆ ಸಮಯದಲ್ಲಿ ತೆಗೆದ ವರ್ಣಪಟಲದಲ್ಲಿ ಅಭಿಮುಖತಾರೆಯ ರೇಖೆ 
ಗಳು ನೀಲಿಯ ಕಡೆಗೂ, ವಿಮುಖತಾರೆಯ ರೇಖೆಗಳು ಕೆಂಪಿನ ಕಡೆಗೂ ಹೆಜ್ಜೆ ಇಡು 
ವುದರಿಂದ ಕೇಖಾದ್ವಯಗಳು ಕಾಣುತ್ತವೆ. ತಾರೆಗಳನ್ನು ಸಂಧಿಸುವ ರೇಖೆಯು 
ದೃಷ್ಟಿರೇಖೆಯ ದಿಕ್ಕಿನಲ್ಲಿಯೇ ಇರುವಾಗ ಎರಡು ತಾರೆಗಳೂ ದೃಷ್ಟಿರೇಖೆಗೆ 
ಲಂಬವಾಗಿ ಚಲಿಸುವುದರಿಂದ ವರ್ಣಪಟಲದ ರೇಖೆಗಳ ಸ್ಕ್ಯಾನಪಲ್ಲಟವಾಗುವುದೇ 
ಇಲ್ಲ. ಆಗ ಎರಡು ತಾರೆಗಳಿಂದ ಸ್ಪಷ್ಟವಾದ ಒಂದೇ ರೇಖೆಯು ಕಾಣುತ್ತದೆ. 
ಉಳಿದ ಕಾಲಗಳಲ್ಲಿ ದೃಷ್ಟಿ ಪಥದ ದಿಕ್ಕಿನಲ್ಲಿ ತಾರೆಗಳ ವೇಗಾಂಗಗಳು' ಹೆಚ್ಚು 
ಕಡಿಮೆಯಾಗುವುದರಿಂದ ವರ್ಣರೇಖೆಗಳ ಸ್ಥಾನವ್ಯತ್ಯಾಸವೂ ಹೆಜ್ಜು ಕಡಿಮೆ' 
ಯಾಗುತ್ತದೆ. ಈ ಸ್ಕಾನಪಲ್ಲಟಿಗಳನ್ನು ಅಳೆದು ತಾರೆಗಳ ವೇಗಗಳನ್ನು ಗುಣಿಸ 
ಬಹುದು. ಈ ತಾರೆಗಳು ಒಂದಕ್ಕೊಂದು ಅತಿ ಹತ್ತಿರವಿರುವುದರಿಂದ ಯಾವ 
ದೂರದರ್ಶಿನಿಗೂ ಇವು ಪ್ರ ್ಯೇಕತಾರೆಗಳಾಗಿ ಕಾಣುವುದಿಲ್ಲ. ವರ್ಣಪಟಿಲದ 
ಪರೀಕ್ಷೆ ಯಿಂದಲ್ಲದೆ ಇಂಥ ತಾರೆಗಳು ಯುಗ್ಯನೆಂದು ತಿಳಿಯಲಸಾಧ್ಯವಾದ್ದ ರಿಂದ 
ಇವಕ್ಕೆ ವರ್ಣಪಟಲಯುಗ್ಧ ಗಳೆಂದು ಹೆಸರು. 


1 Spectroscopic Binaries. * Periodic Time. * Velocity Component. 


೧ Ge 


~ 


೫ aya eeog-sxe- 1 


cue 








ನಕ್ಷೆ ೧. ಉತ್ತರ ದಿಕ್ಕಿನ ನಕ್ಷತ್ರಗಳು 





ಜಗತ್ತುಗಳ ಹುಟ್ಟು ಸಾವು ೬೫ 


ವಸಿಷ್ಠ ತಾರೆಯ ಯುಗ್ಮ ಸ್ವರೂಪವನ್ನು ಪತ್ತೆ ಮಾಡಿದಂದೀಚಜೆಗೆ ಸಾವಿರಾರು 
ವರ್ಣ ಪಟಿಲಯುಗ್ಯಗಳ ಪಥಗಳು ನಿರ್ಧರವಾಗಿವೆ. ಈ ಯುಗ್ಮಗಳ ತಾರೆಗಳ 
ಪ್ರದಕ್ಕಿ ವೇಗವು ಸಾಮಾನ್ಯವಾಗಿ ಅಧಿಕವಾದುದು--ಸೆಕೆಂಡೊಂದಕ್ಕೆ ೩೦೦ 
ಮೈಲಿಗಳ ವರೆಗೂ ಇರುವುದುಂಟು, ಪ ರ್ರದಕ್ಕಿ ಕ್ಲಿಣಕಾಲವು ೨5 ಘಂಟಿಗಳಿಂದ 
ಹಲವು ವರ್ಷಗಳ ವರೆಗೂ EE, ಪ್ರದಕ್ಕಿ ಶಿಣಕಾಲವು ಹೆಚ್ಚಿ ದಂತೆ 


O-C 


ಕೇಪು 


6 
ಭೂಮಿ 
ಚಿತ್ರ ೧೨. ವರ್ಣಪಟಲದಿಂದ ತಾರೆಯ ಯುಗ್ಧ ಸ್ವಭಾವವು ಬಯಲಿಗೆ ಬರುವ ವಿಧಾನ 


ಮಾನ್ಯವಾಗಿ ತಾರೆತಾರೆಗಳ ದೂರವೂ ಅಧಿಕವಾಗುವುದರಿಂದ, ಅಷ್ಟಕ್ಕೆ. 
ಯುಗ್ಮವು ದೃಷ್ಟಿಯುಗ್ಯ [ವಾಗಿಯೇ ಕಂಡುಬಿಡುತ್ತದೆ. ಯುಗದ ತಾರೆಗಳ 
ಕಾಂತಿಗಳು ಮ ಯುಗ್ಮದಂತೆ ಒಂದೇ ಆಗಿರಬೇಕಾಗಿಲ್ಲ. ಎರಡು ತಾರೆಗಳ 
ಕಾಂತಿವ್ಯತ್ಯ್ಯಾ ಸವು ಅಧಿಕವಾದರೆ ಕಾಂತಿಹೀನ ತಾರೆಯ ರೇಖೆಗಳು ವರ್ಣಪಟಿಲದಲ್ಲಿ 
ಮೂಡುವುದಿಲ್ಲ. ಕಾಂತಿತರ ರೇಖೆಯ ಸ್ನಾನಗಳಲ್ಲಿಯೇ ಒಂದು ಸಲ ರಕ್ತಪಲ್ಲಟ 
ಒ೦ದು ಸಲ ನೀಲಿಪಲ್ಲಟಿ ಹೀಗೆ ರೇಖೆಯು ಉಯ್ಯಾಲೆಯಾಡುತ್ತಿ ರುವಂತೆ ತೋರು 
ತ್ವದ. (ಸಪ್ತಮಸಟ ೨ ನೋಡಿ) ಇವುಗಳನ್ನು ಅಳೆದು ಪ್ರದಕ್ತಿ ಕ್ಲಿಣ ವೇಗವನ್ನು 
ಗುಣಿಸಬಹುದು. ಆದರೆ ವರ್ಣಪಟಲದ ಪರೀಕ್ಷೆ ಮಾತ ಜ್ರಮಿದ "'ತಾರಾಪಥವನ್ನು, 
ಸಂಪೂರ್ಣವಾಗಿ ನಿರ್ಧರಿಸಲಾಗುವುದಿಲ್ಲ. ಈ ಸಂದ ಪಥನಿರ್ಣಯಕ್ಕೆ 
5 





೬೬ ಪ್ರಬುದ್ಧ ಕರ್ಣಾಟಕ 


ಬೇಕಾದ ಅಂಗಗಳಲ್ಲಿ ಒಂದು ಅಂಗ ಮಾತ್ರ--ಪಥತಲವು ೃಷ್ಟಿರೇಖೆಗೆ ಓರೆ 
ಯಾಗಿರುವ ಕೋನ--ಅಜ್ಞಾ ತವಾಗಿ ಉಳಿಯುತ್ತದೆ. ಈ ಕಾರಣಗಳಿಂದ ತಾರೆಗಳ 
ಭಾರಗಳ ಪ್ರಮಾಣ ಮತ್ತು ಅವುಗಳ ಕನಿಷ್ಠೃತಮ ಭಾರಗಳನ್ನು ಗುಣಿಸಬಹುದೇ 
ಹೊರತು ಭಾರಗಳನ್ನೇ ನಿಖರವಾಗಿ ಗುಣಿಸಲಾಗುವುದಿಲ್ಲ. ವರ್ಣಪಟಲ ಯುಗ್ಮವು 
ಗ್ರಹಣ ಯುಗ್ಮವೂ* ಆದರೆ ಈ ನ್ಯೂನಾಂಗವೂ ಅಳತೆಗೆ ಸಿಗುತ್ತದೆ. ಆಗ ತಾರಾ 
ಪಥವು ಸಂಪೂರ್ಣವಾಗಿ ಜ್ಞ್ಯಾತವಾಗುತ್ತದೆ. 


೪. ಗ್ರಹಣ ಯುಗ್ಮ ಗಳೆ ಭಾರ 

ತಾರಾಯುಗ್ಮ ಪಥಗಳ ತಲವು ನಮ್ಮ ದೃಷ್ಟಿರೇಖೆಗೆ ಸರಿಯಾಗಿ ಸಮಕೋನ 
ದಲ್ಲಿದ್ದರೆ ನಮ್ಮ ದಿಕ್ಕಿನಲ್ಲಿ ನಕ್ಷ ತ್ರಗಳ ವೇಗಾಂಗವೇನೂ ಇರುವುದಿಲ್ಲವಾಗಿ ವರ್ಣ 
ಪಟಲ ರೇಖೆಗಳ ಸ್ಕಾನಪಲ್ಲಟವೂ ಆಗುವುದಿಲ್ಲ, ಯುಗ್ಮ ಸ್ವರೂಪವೂ ನಮಗೆ ಪತ್ತೆ 
ಯಾಗುವುದಿಲ್ಲ. ಪಥತಲವು ಬಾಗಿದಂತೆ ದೃಷ್ಟಿವೇಗಾಂಗವು ಹೆಚ್ಚಿ ಯುಗ್ಮ ಸ್ವರೂಪವು 
ವ್ಯಕ್ತವಾಗುತ್ತದೆ. ಪಥತಲವು ಹೆಜ್ಜು ಕಡಿಮೆ ನಮ್ಮ ದೃಷ್ಟಿರೇಖೆಯ ದಿಕ್ಕಿನಲ್ಲಿಯೇ 
ಇದ್ದರೆ ಒಂದು ತಾರೆಯು ಇನ್ನೊ ೦ದು ತಾರೆಗೆ ಅಡ್ಡಲಾಗಿ ಬಂದಾಗ ಆ' ತಾರೆಯ 
ಗ್ರಹಣವಾಗುತ್ತದೆ-ಚಂದ್ರನು ಅಡ್ಡ ಬಂದು ಸೂರ್ಯನ ಗ್ರಹಣವಾದಂತೆ-- 
ಮತ್ತು ಗ್ರಹಣದ ಫಲವಾಗಿ ಯುಗ್ಮದ ಕಾಂತಿಯು ಕಡಿಮೆಯಾಗಿ ತೋರುತ್ತದೆ. 
ಪ್ರತಿಯೊಂದು ಪ್ರದಕ್ಷಿಣೆಯಲ್ಲಿಯೂ. ಹೀಗೆ ಗ್ರಹಣವಾಗುವುದರಿಂದ ತಾಕೆಯ 
ಕಾಂತಿಯು ಆವರ್ತಕವಾಗಿ ಏರಿ ಇಳಿಯುತ್ತದೆ. ಇಂಥ ಯುಗ್ಮಗಳಿಗೆ ಗ್ರಹಣ 
ಯುಗ್ಮಗಳೆಂದು ಹೆಸರು. ಚ೦ಚಲತಾರೆಗಳ ಹಲವು ವರ್ಗಗಳಲ್ಲಿ ಗ್ರಹಣಯುಗ್ಮಗಳದು 
ಒಂದು ಪ್ರಧಾನವಾದ ವರ್ಗ. 

ಹಿಂದಿನ ಅಧ್ಯಾಯದಲ್ಲಿ ಉದಹರಿಸಿರುವ ಸೈಂಧವತಾರೆಯು ಗ್ರಹಣಯುಗೃ ಗಳಿಗೆ 
ಮಾದರಿತಾರೆ. ಇದರ ಚ೦ಚಲತ್ವವು ಬರಿಯ ಕಣ್ಣಿಗೂ ವ್ಯಕ್ತವಾಗುತ್ತದೆ. ಇದರ 
ಕಾಂತಿಯು ಸಾಮಾನ್ಯವಾಗಿ ೨.೩ ರ ವರ್ಗಾಂಕದ್ದು. ಸುಮಾರು ೫ ಘಂಟೆಗಳಲ್ಲಿ 
ಈ ಕಾಂತಿಯು ೩.೫ ವರ್ಗಾಂಕಕ್ಕಿಳಿದು ಇನ್ನೆ ದು ಘಂಟೆಗಳಲ್ಲಿ ಪುನಃ ೨.೩ ಕ್ಕೇ 
ಏರುತ್ತದೆ. ಅಂದರೆ ಗ್ರಹಣಕಾಲವು ೧೦ ಘಂಟೆಗಳು (ನಿಷ್ಕೃಷ್ಟವಾಗಿ ೯.೬೬ 
ಘಂಟೆಗಳು) ಎಂದಾಯ್ತು. ಗ್ರಹಣ ಮೋಕ್ಟವಾದಮೇಲೆ ೬೦ ಘಂಟೆಗಳ ಕಾಲ 
ಕಾಂತಿವರ್ಗಾಂಕವು ೨.೩ ರಲ್ಲಿಯೇ ಇರುತ್ತದೆ. ಆದರೆ ಈ ೬೦ ಘಂಟೆಗಳಲ್ಲಿ 
೩೨ ರಿಂದ ೩೮ ನೆಯ ಆರು ಘಂಟೆಗಳ ಕಾಲದಲ್ಲಿ ಕಾಂತಿವರ್ಗಾಂಕವು ೨.೩ ರಿಂದ 








1 Eclipsing Binary. 





ಜಗತ್ತುಗಳ ಹುಟ್ಟು ಸಾವು ೬೭ 


೨.೩೫ಕ್ಕೆ ಇಳಿದು ಪುನಃ ೨.೩ ಕ್ಥೆ ಏರುತ್ತದೆ. ಅಂತೂ ಒಟ್ಟು ಆವರ್ತಕಾಲವು 
೬೪ ಘಂಟೆಗಳು ಈ ಕಾಲದಲ್ಲಿ ೧೦ ಫಂಟಿಗಳ ಅವಧಿಯ ಒಂದು ಪ್ರಧಾನ 
ಗ್ರಹಣವೂ, ೬ ಘಂಟೆಗಳ ಅವಧಿಯ ಒಂದು ಲಘುಗ್ರಹಣವೂ ಸಂಭವಿಸುತ್ತವೆ. 

ಗ್ರಹಣಯುಗ್ಮಗಳ ಕಾಂತಿವ್ಯತ್ಯಾಸವನ್ನು ಕಾಲಕಾಲಕ್ಕ್ಯೂ ನಿಷ್ಟ ಇಷ್ಟವಾಗಿ 
ನಿರ್ಧರಿಸಲು ಆಧುನಿಕ ಖಗೋಳಜ್ಞ ರು ಕಾಂತಿಯನ್ನು ವಿದ್ಯುಶ್ಛವಾಹವನ್ನಾ ಗಿ 
ಮಾರ್ಪಡಿಸಬಲ್ಲ ಪ್ರಭಾವಿದ್ಯುತ್ಯೋತವನ್ನು * ಉಪಯೋಗಿಸುತ್ತಾರೆ. ಈ ಸಾಧನವು 
ಗ್ರಹಣಯುಗ್ಯದ ಕಾಂತಿರೇಖೆ'ಯನ್ನು ಅ೦ದರೆ ಯಾವಯಾವ ಕಾಲದಲ್ಲಿ ಯುಗ್ಕದ 
ಕಾಂತಿಯು ಎಷ್ಟೆಷ್ಟೆ೦ಂದು ಸೂಚಿಸುವ ರೇಖೆಯನ್ನು ಚಿತ್ರಿಸುತ್ತದೆ. ಇದರ ಜೊತೆಗೆ 
ಆಯಾ ಕಾಲದ ವರ್ಣ ಪಟಿಲವನ್ನೂ ವರ್ಣಪಟಿಲಗ್ರಾಹಿಯು ಚಿತ್ರಿಸುತ್ತದೆ. 
ಇವೆರಡರ ಪರೀಕ್ಷೆಯನ್ನೂ ವಿಚಾರಪೂರ್ವಕವಾಗಿ ನಡೆಸಿದರೆ ಯುಗ್ಯ ರಹಸ್ಯವನ್ನು 
ಸಂಪೂರ್ಣವಾಗಿ ಭೇದಿಸಿದಂತೆಯೇ ಆಗುತ್ತದೆ. 

೧೩ ನೆಯ ಚಿತ್ರದಲ್ಲಿ ಒಂದು ತಾರಾಯುಗ್ಮದ ಕಾಂತಿರೇಖೆ ಮತ್ತು ವರ್ಣ 
ಪಟಲಗಳನ್ನು ಕೊಟ್ಟು ಅದರ ಕೆಳಗೆ ಆ ರೇಖೆ, ವರ್ಣಪಟಿಲಗಳ ಪರೀಕ್ಷೆಯಿಂದ 
ನಾವು ತೀರ್ಮಾನಕ್ಕೆ ಬರಬೇಕಾದಂಥ ಯುಗ್ಮದ ತಾರೆಗಳ ಗಾತ್ರ ಮತ್ತು ಪಥಗಳನ್ನೂ 
ತೋರಿಸಿದೆ. ಇಲ್ಲಿ ಉದಹರಿಸಿರುವ ಯುಗ್ಮದ ತಾರೆಗಳಲ್ಲಿ ಒಂದರ ಕಾಂತಿ ಅಧಿಕ, 
ಇನ್ನೊ೦ದರದು ಕಡಿಮೆ; ಇವುಗಳಲ್ಲಿ ಕಾಂತಿತಾರೆಯು ಗಾತ್ರದಲ್ಲಿ ಚಿಕ್ಕದಾಗಿರ 
'ಬೇಕು, ಕೃಷ್ಣ ತಾರೆಯು ದೊಡ್ಡದಾಗಿರಬೇಕು. ಕಾಂತಿತಾರೆಗೆ ಕೃಷ್ಣ ತಾರೆಯು 
ಅಡ್ಡಬಂದಾಗ ಪ್ರಧಾನಗ್ರಹಣವಾಗುತ್ತದೆ. ಕೃಷ್ಣತಾರೆಗೆ ಕಾಂತಿತಾರೆಯು ಅಡ್ಡಿ 
ಬಂದಾಗ ಸಣ್ಣ ಗ್ರಹಣವಾಗುತ್ತದೆ. ಪ್ರಧಾನಗ್ರಹಣಕಾಲದಿಂದ ಲಘುಗ್ರಹಣದ 


` ಕಾಲದ ವರೆಗೆ ಕಾಂತಿಯು ಸ್ವಲ್ಪವಾಗಿ ಏರುವುದರಿ೦ದಲೂ ಮತ್ತು ಲಘುಗ್ರಹಣ 


ಕಾಲದಿಂದ ಪ್ರಧಾನಗ್ರ ಹಣಕಾಲದವರೆಗೆ ಕಾಂತಿಯು ಸ್ವಲ್ಪ ಇಳಿಯುವುದರಿಂದಲೂ 
ಕಾಂತಿತಾರೆಗೆ ಅಭಿಮುಖವಾಗಿರುವ 'ಕೃಷ್ಣತಾರೆಯ ಅರ್ಧಭಾಗದ ಕಾಂತಿಯು 
ಅದಕ್ಕೆ ವಿಮುಖವಾಗಿರುವ ಅರ್ಧಭಾಗದ ಕಾಂತಿಗಿಂತಲೂ ಸ್ವಲ್ಪ ಹೆಚ್ಚಿರಬೇಕೆಂದೂ 
ಸ್ಪಷ್ಟವಾಗುತ್ತದೆ ; ಏಕೆಂದರೆ ಪ್ರಧಾನಗ್ರಹಣವಾದಮೇಲೆ ಕೃಷ್ಣತಾರೆಯ ಕಾಂತಿ 
ತರಾರ್ಧದ ಹೆಚ್ಚುಹೆಚ್ಚು ಭಾಗವು ನಮ್ಮ ಕಡೆಗೆ ತಿರುಗುತ್ತದೆ. ಯುಗದ 
ಈ ತೆರನಾದ ಸಾಮಾನ್ಯ ವರ್ಣನೆಯಲ್ಲದೆ ಕಾಂತಿರೇಖೆ, ವರ್ಣಪಟಿಲ ಮತ್ತು 
ದಿಗ್ರ $್ಯಾಸಗಳ ಅಂಕಿ ಅಂಶಗಳಿಂದ ಒಂದೊಂದು ತಾರೆಯ ವ್ಯಾಸ, ಭಾರ, 
ಸಾಂದ್ರತೆ; ತಾರೆಗಳಿಗಿರುವ ಪರಸ್ಪರ ದೂರ, ಅವುಗಳ ಪಥಾಕಾರ, ಕಾಂತಿತರಾರ್ಧ 


1 Photoelectric Cell. 3 Light Curve. 


ಇ ee 6 
೪2೦ ೫೯೫೪೮ Caper 'ನಣಇ 2 Ucar ‘tv ಔಣ 


ಯಬ 
Bupe ಐಟಂ ಆಂ Bpaeavpe 


ಮು ವಶ್ಯ -ಅ: 
ತ 2 ಗಿ 


ae ಇಂ 






ua sas ಬಂಗು 


ರ್ಣಾಟಕ 


ಪ್ರಬುದ್ಧ ಕ 





ಕತಾ ಸದರದ ಆಹಾ ಆ. ಆಹಾ, ಹಾಕಾ ಅ ಆ ಇದಾ ಯಾ ಹಾ 


ಓಲೆ 


ಜಗತ್ತು ಗಳ ಹುಟ್ಟು ಸಾವು ೬೯ 


ಕೃಷ್ಣಾರ್ಧಗಳ ಕಾಂತಿಪ್ರಮಾಣ ಮತ್ತು ಪಥತಲಕ್ಕೂ ದೃಷ್ಟಿಕೇಖೆಗೂ ಇರುವ 
ಕೋನಾಂತರ ಇವೆಲ್ಲವನ್ನೂ ನಿರ್ಣಯಿಸಬಹುದು. ಇದುವರೆಗೆ ಸುಮಾರು ನಾಲ್ಕು. 
ನೂರು ಗ್ರಹಣಯುಗ್ಮಗಳು ಪರಿಶೀಲನೆಗೆ ಸಿಕ್ಕಿವೆ. ಇವುಗಳ ಪ್ರದಕ್ಷಿ ಣಕಾಲಗಳು 
೬ ಘಂಟಿಗಳಿಂದ ೨೯ ವರ್ಷಗಳ ವರೆಗೂ ಹಬ್ಬಿವೆ. 


೫. ತಾರಾನೇಕಗಳು* 

ಈುಶತಾರೆಯು ದೃಷ್ಟಿಯುಗ್ಮ ವೆಂದು ಆಗಲೇ ತಿಳಿಸಿದೆ. ವರ್ಣಪಟಲ ವೀಕ್ಷ ಣೆ 
ಯಿಂದ ಯುಗದ ಒಂದೊಂದು ತಾರೆಯೂ ಒಂದೊಂದು ವರ್ಣ ಪಟಲಯುಗ್ಕ್ಮ ವೆಂದು 
ತಿಳಿದುಬಂದಿದೆ. ಅಂದರೆ ನಮ್ಮ ಕಣ್ಣಿಗೆ ಒಂದಾಗಿ ತೋರುವ ಕುಶತಾರೆಯು 
ನಾಲ್ಕು ನಕ್ಚತ್ರಗಳ ವ್ಯೂಹ. ಅಷ್ಟೇ ಅಲ್ಲ. ಈ ಚತುಷ್ಕಕ್ಕೆ ಸುಮಾರು ಮುಕ್ಕಾಲು 
ಕೋನ ನಿಮಿಷದ ಅಂತರದಲ್ಲಿ ಅತಿ ಕ್ಲೀಣಕಾಂತಿಯ (೯ ರ ವರ್ಗಾಂಕ) ತಾರೆ 
ಯೊಂದು ದೂರದರ್ಶಿನಿಗೆ ಕಾಣುತ್ತದೆ. ಇದರ ಚಲನೆಯ ಪರೀಕ್ಷೆ ಯಿಂದ ಇದೂ 
ಕುಶವ್ಯೂಹಕ್ಕೇ ಸೇರಿದ್ದೆಂದು ತಿರ್ಮಾನಿಸಬೇಕಾಗುತ್ತದೆ. ಇದು ಪ್ರಧಾನಕುಶನನ್ನು 
ಪ್ರಾಯಶಃ ಹತ್ತಿಪ್ಸತ್ತುಸಾವಿರ ವರ್ಷಗಳಲ್ಲಿ ಒಂದು ಪ್ರದಕ್ಷಿಣೆ ಮಾಡುತ್ತಿರುವಂತೆ 
ತೋರುತ್ತದೆ. ವರ್ಣಪಟಲವು ಈ ಕಾಂತಿಹೀನ ತಾರಯನ್ನೂ ಯುಗ್ಯವನ್ನಾಗಿ 
ಬಿಡಿಸಿದೆ. ಅಲ್ಲಿಗೆ ಕುಶತಾರಾವ್ಯವಸ್ಥೆಯಲ್ಲಿ ಆರು ನಕ್ಷ ತ್ರಗಳಿದ್ದ ಹಾಗಾಯಿತು. 
ಕೃತ್ತಿಕಾಗುಚ್ಛವೂ ಗುರುತ್ವಾಕರ್ಷಣನಿಯಮಕ್ಕೆ ಕಟ್ಟುಬಿದ್ದು ಆರು ನಕ್ಷತ್ರಗಳ 
ಬ೦ದು ವ್ಯೂಹವಾಗಿ ತನ್ನ ಪಥವನ್ನು ತುಳಿಯುತ್ತಿದ್ದರೂ ಆ ಗುಚ್ಛವನ್ನು ಆರು 
ಸಮಾನರಾಷ್ಟ್ರ ಗಳ ಸಂಸ್ಥೆಗೆ ಹೋಲಿಸಬಹುದು. ಕುಶಸಟ್ಟುವು 3 ದೃಷ್ಟಿಯಿಂದ 
ಆರು ಸಂಸ್ಥಾನಗಳ ಸಂಯುಕ್ತರಾಷ್ಟ್ರ. - ಇಂದಿನ ವರೆಗಿನ ವೀಕ್ಷ ಣೆಗಳಿಂದ ಪ್ರತಿ 
ನೂರು ತಾರೆಗಳಲ್ಲಿ ೧೫ ತಾರಾದ್ವಯಗಳು ೫ ತಾರಾತ್ರಯ ಅಥವಾ ತಾರಾನೇಕ 
ಗಳೂ, ಉಳಿದುವು ಒಂಟಿಗಳೆಂದೂ ಕಂಡುಬಂದಿದೆ. 

ಒಂಟಿ ತಾರೆಯಾಗಿದ್ದ ಕೆ ನಮಗೆಂದೆಂದಿಗೂ ತಿಳಿಯಲಸಾಧ್ಯವಾದ ಎಷೊ ಶೀ 
ಸೋಜಿಗವಾದ ವಿಷಯಗಳನ್ನು ಗೆ 'ಹಣಯುಗ್ಯವು ಹೊರಗೆಡಹುತ್ತದೆಂಬುದಕ್ಕೆ 
ವೃಷಭರಾಶಿಯ ಒಂದು ಚಂಚಲತಾರೆಯು ಸೊಗಸಾದ ನಿದರ್ಶನ. ಈ ಯುಗ್ಮದ 
ಸಾಂತಿಯ ಆವರ್ತ ಕಾಲವು ೨ ದಿನ ೧೮ ಘಂಟಿ ೨೯ ನಿಮಿಷಗಳು. ಅದರಲ್ಲಿ ಪೂರ್ಣ 
ಗ್ರಹಣಕಾಲವು ೮೪ ನಿಮಿಷಗಳು. ಈ ಕಾಲದಲ್ಲಿ ತಾರೆಯ ವರ್ಣ ಪಟಿಲವು ಹ್ಮ ವರ್ಣ 
ವರ್ಗದ್ಧಾಗಿದ್ದು, ಉಳಿದ ಕಾಲದಲ್ಲಿ ಶೃ ವರ್ಣವರ್ಗದ್ದಾಗಿರುತ್ತದೆ. ಯುಗ್ಮದ 


1 Multiple Stars, 


೬೦ ಪ್ರಬುದ್ಧ ಕರ್ಣಾಟಕ 


ವರ್ಣಪಟಲಗಳಲ್ಲಿ ಮತ್ತೊಂದು ವಿಚಿತ್ರವನ್ನು ೧೯೪೧ ರಲ್ಲಿ ಜಾಯ್‌ ಎಂಬಾತನು: 
ಪತ್ತೆ ಹಚ್ಚಿದನು. ಪೂರ್ಣಗ್ರಹಣ ಪ್ರಾರಂಭವಾದ ಕೂಡಲೆ ವರ್ಣಪಟಲದಲ್ಲಿ 
ಅದುವರೆಗೂ ಇಲ್ಲದಿದ್ದ ಜಲಜನಕದ ಕಾಂತಿರೇಖೆಗಳು ಹುಟ್ಟಿ ಅವುಗಳಿಗೆ ರಕ್ತ ಪಲ್ಲಟ. 
ವಿದ್ದು ದೂ, ಪೂರ್ಣಗ್ರಹಣ ಬಿಡುಗಡೆಯಾಗುವುದಕ್ಕೆ ಮುಂಜಿ ವೆ ಲ್ಪಕಾಲ ಅವಕ್ಕೆ 
ನೀಲಿಪ ಲ್ಲಟಿವಿದ್ದುದೂ, ಗ್ರಹೆಣಮಧ್ಯ ಕಾಲದಲ್ಲಿ ಜಲಜನಕದ ಕಾಂತಿಶೇಖೆಗಳು ಅದೃಶ್ಯ 
ವಾದದ್ದೂ ಈತನ ನ ಗಮನವನ್ನು ಸೆಳೆಯಿತು. ಯುಗ್ಮದ ಈ ನಡತೆಗೆ ಆತನು ಕೊಟ್ಟ 
ವ್ಯಾಖ್ಯಾನ ಹೀಗೆ. 

ನಮಗೆ ಒಂದಾಗಿ ಕಾಣುವ ಈ ಯುಗ್ಕದಲ್ಲಿ ಒಂದು ಮಹಾಕಾಂತಿಯ. 
ಬಿಳಿಯ ನಕ್ಷ ತ್ರವೂ ಒಂದು ಕ್ಟ ಣಕಾಂತಿಯ ಹಳದಿಯದೂ ಇವೆ. ಹಳದಿಯದರ. 
ವ್ಯಾಸವು ಬಿಳಿಯದರ ಎರಡರಷ್ಟು. ಬಿಳಿಯ ತಾರೆಯ ಸುತ್ತಲೂ ಥಳಥಳ ಉರಿಯು. 
ತ್ತಿರುವ ಜಲಜನಕದ ಬಳೆಯಿರಬೇಕು. ಈ ಬಳೆಯೇ ಜಲಜನಕದ ಕಾಂತಿರೇಖೆಗಳ 
ಉತ್ಪತ್ತಿಸ್ಕಾ ನ ಬಳೆಯ ವಾ ಾಸವು ಹಳದಿಯ ತಾರೆಯ ವ್ಯಾಸಕ್ಕಿಂತ ಸ್ವ ಸ ಲ್ಪ ಕಡಮೆ, 
ಏಕಂದರೆ ಗ್ರ ಣ ಮಧ್ಯದಲ್ಲಿ ಸ್ವ ಸ್ವಲ್ಪಕಾಲ ಜಲಜನಕದ ರೇಖೆಗಳು Le 
ತ್ತವೆ. ಕಾಲದಲ್ಲಿ ಳಿಯ ತಾರೆಯ 'ಪ್ರಕಾಶಮಾನವಾದ ೫ ವರ್ಗದ 
ವರ್ಣಪಟಲವು ಬಳೆಯ ವರ್ಣಪ ಪಟಿಲವ್ಯನ್ನಾ ಗಲಿ ಹಳದಿ ತಾರೆಯ ವರ್ಣಪಟಲ 
ವನ್ನಾ ಗಲಿ ಕಾಣಗೊಡಿಸುವುದಿಲ್ಲ. ಕ್‌ ಹಳದಿ ತಾರೆಯು ಗ್ರಹಣಾರಂಭದಲ್ಲಿ. 
ಬಿಳಿಯ ತಾರೆಗೆ ಅಡ್ಡಬ೦ದಾಗ ಅದರ ಬಳೆ ಮಾತ್ರ ಸ ಸ್ವಲ್ಪಕಾಲ ಬೆಳಗುತ್ತದೆ. ಇದೇ 
ರೀತಿಯಲ್ಲಿಯೇ ಬಿಳಿಯ ತಾಕೆಯು ಹಳದಿಯದರ "ಸಂದಿನಿಂದ ಈಚೆಗೆ ಬರುವ. 
ಮುಂಚೆಯೂ ಬಳೆಯು ಬೆಳಗುತ್ತದೆ. ಈ ಕಾಲಗಳಲ್ಲಿ ಜಲಜನಕದ ಕಾಂತಿರೇಖೆಗಳು 
K ವರ್ಗದ ಕ್ಲೀಣಕಾಂತಿಯ ವರ್ಣ ಪಟಲದ ಮೇಲೆ ಮೂಡುತ್ತವೆ. ಕಾಂತಿರೇಖೆ 
ಗಳ ಸ್ಕಾನಪಲ್ಲಟಿದಿಂದ ಜಲಜನಕದ ಅನಿಲವು ಬಳೆಯಲ್ಲಿ ಸೆಕಂಡೊಂದಕ್ಕೆ ೨೧೭ ಮೈಲಿ 
ಗಳ ವೇಗದಲ್ಲಿ ಬಳಸುತ್ತಿದೆಯೆಂದೂ, ಇದರ ಪ್ರದಕ್ಷಿ ಣ ಕಾಲವು ೧೪ ಘಂಟಿ. 
ಗಳಾದ್ದರಿಂದ ಬಳೆಯ ವ್ಯಾಸವು ಸೂರ್ಯನ ವ್ಯಾಸದ ನಾಲ್ಯುರಷ್ಟೆ೦ದೂ ಜಾಯ್‌ 
ತಿರ್ಮಾ ನಿಸಿದಾನೆ ! ಇಂಥ ಜ್ಯೋತಿಕ೦ಕಣದ ನಕ್ಷ ತ್ರ* ಯಾವುದೂ ಇದುವರೆಗೆ 
ಯಾರ ಕಣ್ಣಿಗೂ-ದೂರದರ್ಶಿನಿಯ ಕಣ್ಣಿಗೂ- ನೇರವಾಗಿ ಬಿದ್ದಿಲ್ಲ ಇದು. 
ವರ್ಣ ಪಟಲದ ದಿವ್ಯದೃಷ್ಟಿಗೆ ಮಾತ್ರ ಸಾಧ್ಯ ! 

* ಧೂರದರ್ಶಿನಿಯಲ್ಲಿ ಶನಿಗ್ರಹವನ್ನು ನೋಡಿದರೆ ಕಂಕಣತೊಟ್ಟಿಂತೆ ಕಾಣುವ ಆ ಗ್ರಹದ 


ಸುಂದರದೃಶ್ಯವನ್ನು ಇದು ನೆನಪಿಗೆ ತರುತ್ತದೆ. : ಆದರೆ ಶನಿಯು ಸ್ವಕಾಂತಿಯೀದ ಬೆಳಗುವ: 
ತಾರೆಯಲ್ಲ, ಸೂರ್ಯನ ಬೆಳಕನ್ನು ಪ್ರತಿಫಲಿಸುವ ಗ್ರಹ. 


ಜಗತ್ತುಗಳ ಹುಟ್ಟು ಸಾವು ೭೧ 


೬. ಭಾರ--ಕಾಂತಿನಿಯವಂ' 
ಇಲ್ಲಿಯವರೆಗೆ ವಿವರಿಸಿರುವ ಪ್ರಯೋಗಮಾರ್ಗಗಳಿಂದ ದೃಷ್ಟಿಯುಗ್ಮ 
ಅಥವಾ ಗ್ರಹಣಯುಗ್ಮ ಅಂತೂ ತಾರಾಯುಗ್ಮಗಳ ಭಾರಗಳನ್ನು ಮಾತ್ರ 
. ನಿರ್ಣಯಿಸಬಹುದು. ಬಿಡಿತಾರೆಗಳ ಭಾರಗಳನ್ನು ನಿರ್ಣಯಿಸುವ ವಿಧಾನವನ್ನು 
ಪ್ರಸಿದ್ಧ ಭೌತಜ್ಞನಾದ ಎಡ್ಡಿ ಸ೦ಗ್‌ಟನ್‌ನು ಜ್ಯ ಗಣಿತಮಾರ್ಗದಿಂದ ತ 
ಓಡಿದನು. ಈತನು ವಿವಿಧ ಭಾರಗಳ ಅನಿಲಗೋಳಗಳು ಜಗತ್ತಿನಲ್ಲಿ ದೂರದೂರ 
ವಾಗಿ ಹರಡಿದ್ದಿ ದ್ಧ ರೆ ಆ ಗೋಳಗಳು ಕಾಲಕ್ರಮೇಣ ಹೇಗೆ ಪರಿಣಮಿಸುವುವೆಂಬು 
ದನ್ನು ಡಲನವಿಚ್ಛಾ ಶ್ವ್ವಿನನಿಯಮಸ'ಗಳಿಗನುಸಾರವಾಗಿ ಗುಣಿಸಲು ತೊಡಗಿದನು. ' 
ಗೋಳಗಳಲ್ಲಿ ಹತು ್ರ ಗ್ರಾಂಗಳಷ್ಟು (ಸುಮಾರು ೧ ತೊಲ) ಭಾರದ್ದನ್ನು ನ್ನು ಮೊದಲನೆಯ 
ಗೋಳ, ನೂರು (೧೦೨), ಸಾವಿರ (೧೦%), ಹತ್ತು ಸಾವಿರ ೧೦೪) ಇತ್ಯಾದಿ 
ಗ್ರಾಂಗಳ ಗೋಳಗಳನ್ನು ೨ ನೆಯ, ೩ ನೆಯ, ೪ ನೆಯ ಇತ್ಯಾದಿ ಗೋಳಗಳೆಂದು 
ಕರೆಯೋಣ. ಈ ಸಂಕೇತದಂತೆ ಉದಾಹರಣೆಗೆ ೩೪ ನೆಯ ಗೋಳವೆಂದರೆ ೧೦೩೪ 
ಗ್ರಾಂ ತೂಕದ ಅನಿಲಗೋಳವೆಂಬುದನ್ನು ತಿಳಿದಿರಬೇಕು. 
ಅನಿಲದ ಕಣಗಳ ಆಕರ್ಷಣ ಬಲಗಳ ಕಾರಣದಿಂದ ಕಾಲಕ್ರಮದಲ್ಲಿ ಇಂಥ 
ರಾಶಿಗಳು ಕುಗ್ಗುತ್ತ ಹೋಗುತ್ತವೆ. ಕುಗ್ಗಿದಂತೆಲ್ಲ ಕಾವು ಉಂಟಾಗುತ್ತದೆ. 
ಗೋಳದ ಕ್ರಮಸಂಖ್ಯೆ ಹೆಚ್ಚಿದಂತೆ ಭಾರಕ್ರಿ ಹೆಚ್ಚಾದ ಕಾರಣ, ಗೋಳದ ಮಧ್ಯ 
ಭಾಗದಲ್ಲಿ ಒತ್ತಡವೂ ಕ್ರಮಸಂಖ್ಯೆಯಂತೆ ಹೆಚ್ಚು, ತ್ತದೆ. ಅದಕ್ಕನುಗುಣವಾಗಿ 
ಉಪ್ಣಾಂಶವೂ ಏರುತ್ತದೆ. ಆದ್ದರಿಂದ ಎಲ್ಲ ಗೊಡಗಳೂ ಒಂದೇ ಸ್ಥಿ ಸ್ಥಿತಿಯಿಂದ 
ಆರಂಭಿಸಿದರೂ ಸಾಕಷ್ಟು ಕಾಲ ಕಳೆದಮೇಲೆ - ೨೫ ನೆಯ ಗೋಳವು ೨೪ ನೆಯದಕ್ಕಿಂತ 
ಬಿಸಿಯಾಗಿರುತ್ತದೆ, ದು ೨೫ ನೆಯದಕ್ಕಿಂತ ಬಿಸಿ, ಹೀಗೆಯೇ ಇತರ 
ಗೋಳಗಳೂ. ಹೀಗೆ ಉತ್ಪತ್ತಿಯಾದ ಉಷ್ಣ್ಯಶಕ್ತಿಯು ಗೋಳದ ಮಧ್ಯದಿಂದ 
ಅನಿಲರಾಶಿಯನ್ನು ತೂರಿಕೊಂಡು ಹೊರಬೀಳುತ್ತದೆ. ಹೊರಬೀಳುವಾಗ ಈ 
ಶಕ್ತಿಯು ಗೋಳದ ಮೇಲೆ ಬೀರುವ ಪ್ರಭಾವವು ಅದ್ದು ತವಾದದ್ದು. 
ಅನಿಲಕಣಗಳ ಚಲನೆಯಿಂದ ಒತ್ತಡ ಅಥವಾ ಸ ಹುಟ್ಟು ತೈದೆಂಬುದು 
ನಮಗೆ ಪರಿಚಿತವಾದ ಸಂಗತಿ. ಇದೇ ರೀತಿಯಲ್ಲಿಯೇ, ನಮಗನ್ನು' ಪರಿಚಿತವಲ್ಲ 
ದಿದ್ದರೂ, ಉಷ್ಣ ಕಿರಣಗಳು, ಬೆಳಕಿನ ಕಿರಣಗಳೇ ಮುಂತಾದ ವಿಸರಣ ಕಿರಣಗಳ 
ಚಲನೆ ಅಥವಾ ವ್ಯಾಪನೆಯಿಂದಲೂ ಒತ್ತಡವು ಹುಟ್ಟು ತ್ತದೆ. ಇದರ ಅರ್ಥ ಸೈ ಬೀಸಿ 
ಕೆನ್ನೆಗೆ ಹೇಗೆ ಏಟು ಕೊಡಬಹುದೋ ಹಾಗೆಯೇ ಬೆಳಕು ಬೀರಿಯೂ ಏಟು ಕೊಡ 


1 Mass— Luminosity Law. 2 Dynamical Laws. 


೭೨ ಪ್ರಬುದ್ದ ಕರ್ಣಾಟಕ 
ಅ ಛು 


ಬಹುದೆಂದು. ಇದು ನಮ್ಮ ಅನುಭವಕ್ಕೆ ಬಂದಿಲ್ಲ ನಿಜ ಅದಕ್ಕೆ ಕಾರಣವೂ 
ಇದೆ. ಬೆಳಕಿನ ಕಿರಣಗಳ ಹೊಡೆತದಿಂದುಂಟಾಗುವ ನೋವು ನಾವು ಅನುಭವಿಸು 
ವಷ್ಟಾಗಲು ಬೆಳಕಿನ ತೀಕ್ಷ್ಣ ಇತರ ಅಗಾಧವಾಗಿರಬೇಕು. ಇಷೊ ಸಿಂದು ತೇಜಸ್ಸಿ ನ 
ಬೆಳಕನ್ನು ಭೂಮಿಯ ಮೇಲೆ ಉತ್ಪತ್ತಿಮಾಡುವ ವಿಧಾನವನ್ನು ನಾವಿನ್ನೂ 
ಅರಿತಿಲ್ಲ ಆದರೂ ಬೆಳಕಿಗೆ ಒತ್ತಡವಿಡೆಯೆಂದು ವಿಜ್ಞಾ ನಿಗಳು ಹೆಲವು ಸೂಕ್ಷ ಶ್ರ 
“ಪ್ರಯೋಗಗಳಿಂದ ಅಸೆಂದಿಗ್ಗವಾಗಿ ತೋರಿಸಿದ್ದಾರೆ. ಆದಕಾರಣ ಈಗ ನಾವು 
ಪರಿಶೀಲಿಸುತ್ತಿರುವ ಅನಿಲಗೋಳಗಳನ್ನು ಗುರುತ್ವಾ ಕರ್ಷಣಬಲವು ಕುಗ್ಗಿ ಸಲು 
ತೊಡಗಿರುವಂತೆಯೇ, ಗೋಳದ ಮಧ್ಯದಿಂದ ತಪ್ಪಿಸಿಕೊಂಡು ಹೊರಗೆ ಬರುತ್ತಿರುವ 
ವಿಸರಣಶಕ್ತಿಯು' ಹಿಗ್ಗಿ ಸಲು ತೊಡಗಿರುತ್ತದೆ. ಆದರೆ ಗೋಳಗಳು ಸಣ್ಣವಾಗಿದ್ದರೆ 
ಉಷ್ಣಾಂಶವು ಕಡಿಮೆಯಾದಕಾರಣ, ವಿಸರಣಶಕ್ತಿಯ ಒತ್ತಡವು ತೀರ ಕಡಿಮೆ 
ಯಾಗಿ ಗುರುತ್ವಾಕರ್ಷಣಶಕ್ತಿಯ ಮುಂದೆ ಅದರ ಪ್ರಭಾವವೇನೂ ನಡೆಯುವುದಿಲ್ಲ. 
ಹಾಗಲ್ಲದೆ 'ಗೋಳವು ಬಹಳ ದೊಡ್ಡದಾದರೆ ಆ ಮಾತೇ ಬೇರೆಯೆಂದು ಎಡ್ಡಿಂಗ್‌ 
ಟಿನ್‌ ತೋರಿಸಿದನು. 

ಅನಿಲಗೋಳದ ಭಾರವು ೧೦೩೨ ಗ್ರಾಂಗಳಿಗೆ (೩೨ ನೆಯ ಗೋಳ) ಏರಿದಾಗ 
ಅನಿಲರಾಶಿಯ ಮಧ್ಯಭಾಗವು ಪ್ರಚಂಡ ಒತ್ತಡಕ್ಕೆ ಸಿಕ್ಕಿ ಅದರ ಉಷ್ಣ್ಯಾ ೦ಶವು 
ಹಲವುಕೋಟಿ ಡಿಗ್ರಿಗಳಿಗೆ ಹತ್ತುತ್ತದೆ. ಈ ಅಪರಿಮಿತ ಶಾಖದಿಂದ ಉತ್ಪತ್ತಿಯಾದ 
ವಿಸರಣಶಕ್ತಿಯು ಹೊರಕ್ಕೆ ತಪ್ಪಿಸಿಕೊಂಡು ಬರುವಾಗ ಅದು ಉಪಯೋಗಕ್ಕೆ 
ತರುವ ಒತ್ತಡವು ಗುರುತ್ವಾಕರ್ಷಣದ ಒತ್ತಡಕ್ಕಿಂತ ಅಷ್ಟೇನೂ ಕಡಿಮೆಯಾಗು 
ವುದಿಲ್ಲ. ಆದಕಾರಣ ಈ ಭಾರದ ಅನಿಲರಾಶಿಯು ತನ್ನ ಭಾರದ ಕಾರಣವಾಗಿಯೇ 
ಸ್ವಕಾಂತಿಯಿಂದ ಬೆಳಗುವುದೇ ಅಲ್ಲದೆ, ಅನಿಲರಾಶಿಯನ್ನು ಭೇದಿಸಿಕೊಂಡು ಹೊರಗೆ 
ಬರುತ್ತಿರುವ ಈ ಕಾಂತಿಯ ಒತ್ತಡವು ತನ್ನ ಭಾರಕ್ಕೆ ತಾನೇ ಕುಗ್ಗು ತ್ತಿರುವ 
ರಾಶಿಯ ಸೆಂಕೋಚನವೇಗವನ್ನು ತಹೆಗಟ್ಟುತ್ತದೆ. ಇನ್ನು ೩೩, ೩೪ ಮತ್ತು 
೩೫ ನೆಯ ಗೋಳಗಳ ಪರಿಸ್ಥಿತಿ ಏನಾಗುವುದೆಂದು ಗುಣಿಸಿದರೆ, ವಿಸರಣಶಕ್ತಿಯ 
ಒತ್ತಡವು ಕ್ರಮವಾಗಿ ಹೆಚ್ಚುತ್ತ ಬಂದು ಗುರುತ್ವಾಕರ್ಷಣಶಕ್ತಿ ಮತ್ತು ವಿಸರಣ 
ಶಕ್ತಿಗಳು ಸಮಸ್ಪರ್ಧಿಗಳಾಗಿ ನಿಂತು ರಾಶಿಯನ್ನು ಸಮಸ್ಕಿತಿಯಲ್ಲಿ--ಹಿಗ್ಗದೆ, 
ಕುಗ್ಗಡೆ--ನಿಲ್ಲಿಸುತ್ತವೆ. ಎಂಬ ಫಲಿತಾಂಶ ಬರುತ್ತದೆ. ಅನಿಲಗೋಳದ ಭಾರವು 
೧೦೫೫ ಗ್ರಾಂಗಳನ್ನೂ ಮೀರಿದರೆ ವಿಸರಣಶಕ್ತಿಯ ಕೈ ಮೇಲಾಗುತ್ತದೆ, ಅಂದರೆ 
ತೇಜಸ್ಸಿ ನ ಹೊರ ಒತ್ತಡವು ಹೆಜ್ಜೆ ರಾಶಿಯು ಬಿರಿದುಬಿಡಬೇಕಾಗುತ್ತದೆ. ಗೋಳ 


1 Radiant Energy. 


ಜಗೆತ್ತುಗಳ ಹುಟ್ಟು ಸಾವು ೭೩ 


ವನ್ನು ತಮ್ಮ ಅಧೀನದಲ್ಲಿಟ್ಟು ಕೊಳ್ಳಲು ಸೆಣಸುತ್ತಿರುವ ಈ ಶಕ್ತಿಗಳಲ್ಲಿ ಗುರುತ್ವಾ 
ಕರ್ಷಣದ್ದು ಎಷು ಸ್ಟಿಭಾಗ ಮತ್ತು ವಿಸರಣವಿಕರ್ಷಣದ್ದು ಎಷು ಭಾಗ ಎಂಬುದನ್ನು 

ಕೆಳಗಿನ ಪಟ್ಟಿ ನ ತೋರಿಸುತ್ತದೆ. ೩೨ ಕ್ವಿಂತ ಸಣ್ಣ ಗೋಳಗಳ್ಲಿ ವಿಸರಣ 
, ಶಕ್ತಿಯ ಪಾತ್ರ ಕೆಲಸಕ್ಕೆ ಬಾರದ್ದು, ಹಾಗೆಯೇ ೩೮ ಕ್ಕಿಂತ ದೊಡ್ಡಗೋಳಗಳಲ್ಲಿ 
ಗುರುತ್ವಾಕರ್ಷಣ ಶಕ್ತಿಯ ಪಾತ್ರ ಕೆಲಸಕ್ಕೆ ' ಬಾರದ್ದಾದಕಾರಣ ಅವನ್ನು 
ಪಟಿ ನೈಯಲ್ಲಿ ಸೇರಿಸಿಲ್ಲ. 








PURER, ಜ್ಯ ಡಕ ಅಧಾರ ತೊಡಗಿರುವ ಕ ಕುಗ್ಗಿ ಸಲು ತೊಡಗಿರು. ಸಲು ತೊಡಗಿರುವ 
ವಿಸರಣಶಕ್ತಿ | ಅನಿಲದ ಒತ್ತಡದ ಶಕ್ತಿ 
| 
ಪ್ಲ ೧೬ ೯,೯೮೪ 
೩ ೧,೦೬೦ ೮,೯೪೦ 
೩೪ ೫,೭೦೦ ೪,೩೦೦ 
ತ್ಲಿ೫ಿ ಲೆ, ೫೦೦ ೧.೫೦೦ 
ಪ ೯,೫೧೦ ೪೯೦ 
ಫ್ಲಿ೭ y ೯,೮೪೦ ೧೬೦ 
೩್ಲಿಲ * | ೯,೯೫೦ ೫೦ 

















ಕಾಗದ ಪೆನ್ಸಿಲ್ಲು ತೆಗೆದುಕೊಂಡು ಎಡ್ಡಿಂಗ್‌ಟನ್‌ ಲೆಕ್ಕವನ್ನೇನೋ ಗುಣಿ 
ಸಿದ್ದಾನೆ, ಆದರೆ ಆತನ ಲೆಕ್ಕ ಸರಿಯೆಂಬುದಕ್ಕೆ ಸಮರ್ಥನೆ ಏನಾದರೂ ಉಂಟೀ 
ಎಂದು ಕೇಳಬೇಕಾದ್ದು ಸಹಜ, ತಲೆಯೆತ್ತಿ ನೋಡಿದಾಗ ನಮಗೆ ಮತ್ತು ನಮ್ಮ 
ಸಾಧನಗಳಿಗೆ ಕಾಣುವ ಎಲ್ಲ ನಕ್ಷ ತ್ರಗಳೂ ಬಡ್ಡಿಂಗ್‌ ಟಿನ್‌ನ ವಾದವನ್ನು 
ಸಮರ್ಥಿಸುವಂಥನೇ. ಇದುವರೆಗೆ ಪತ್ತೆಯಾಗಿರುವ ನಕ್ಷ ತ್ರಗಳಲ್ಲೆ ಲ್ಲ ಹಗುರವಾದ 
ನಕ್ಷ ತ್ರ ದ ಭಾರವು ಸೂರ್ಯ ನ ಭಾರದ ಸುಮಾರು ೧ ರಷ್ಟು. ಸೂರ್ಯನ ಭಾರವು 
Po ಗಾ pon ಸೂರ, ೈನಿಗಿಂತ ೬೦ ರಷ್ಟ ಸಂತ ಹೆಚಿ ಕಿನ ಭಾರದ ನಕ್ಷ ತ್ರ 
ಸಿಕ್ಕಿಲ್ಲ. ಅಲ್ಲಿಗೆ ವಿಲ್ಲ ನಕ್ಚತ್ರ ತ್ರಗಳೂ ೩೩ ರಿಂದ ೩೫ರ ವಕೆಗಿನ ಕ ಕ್ರಮಸ್ಸಜ್ಛೆ 
ಯೊಳಗಿನವೇ ಅಥವಾ AR ನಕ್ಷ ತ್ರಕ್ಕೂ ಭಾರತಮ ನಕ್ಷ ತ ತ್ರಕ್ಕೂ ಇರುವ 
ಭಾರಪ ಸ್ರಮಾಣವು ೧ರಿಂದ ೫೦೦ ನಾ ಆದರೆ ie ಹಗುರದ ಮತ್ತು 
ಅತಿ ಭಾರದ ಅಸಾಧಾರಣ ನಕ್ಷತ್ರ ತ್ರಗಳೊಂದೆರಡನ್ನು ಬಿಟ್ಟು ಬಿಟ್ಟರೆ ನಕ ಕ್ಷತ್ರಗಳ 
ಭಾರಪ್ರಮಾಣವು ೧ರಿಂದ Woe ಇದೆ. (೩a ೩೪ ಇ ಗೋಳಗಳು) 
ಇದನ್ನು ಮನುಷ್ಯರ ಭಾರಪ್ರಮಾಣದೊಂದಿಗೆ ಹೋಲಿಸಬಹುದು. ಶಿಶುವಿನ 





೭೪ ಪ್ರಬುದ್ಧ ಕರ್ಣಾಟಕ 
ಅ ಇ 


ಭಾರವು ಸಾಮಾನ್ಯವಾಗಿ ೫ ಪೌಂಡುಗಳಿಗೆ ಕಡಮೆ ಇರುವುದಿಲ್ಲ. ೨೫೦ ಪೌಂಡು 
ಗಳನ್ನು ಭಾರಿ ಮನುಷ್ಯನ ತೂಕವೆಂದು ಹೇಳಬಹುದು. ಅಪರೂಪವಾಗಿ ೪೦೦ 
ಪೌಂಡಿನವರೂ ಇರಬಹುದು, ಸರಿಯಾಗಿ ಬೆಳೆಯದ ೨-೩ ಪೌಂಡಿನ ಶಿಶುಗಳೂ 
ಹುಟ್ಟಿ ಬಹುದು. 

ನಕ್ಷತ್ರಗಳ ಭಾರಗಳ ಸಂಶೋಧನೆಯನ್ನು ಎಡ್ಡಿಂಗ್‌ ಟಿನ್‌ ಇಷ್ಟ ಕ್ಕೇ ನಿಲ್ಲಿಸಲಿಲ್ಲ. 
ಭಾರ ಹೆಚ್ಚಿದಂತೆ ಉಷ್ಣಾಂಶವು ಹೆಜ್ಜು ವುದರಿಂದ ತೇಜಸೂ ತೆ ಹೆಜ್ಜುತ್ತದೆ. ನಕ್ಷ ತ್ರದ 
ಭಾರಕ್ಕೂ ಅದರ ಸೆಹಜಕಾಂತಿಗೂ ಇರುವ ಈ ಸಂಬಂಧವನ್ನು ಅವನು ಸಪರಿ 
ಮಾಣವಾಗಿ ಗುಣಿಸಿದನು. ಹೀಗೆ ಗುಣಿಸಿದ ಭಾರ--ಕಾಂತಿನಿಯಮವನ್ನು ಕೆಳಗೆ 
ಪಟ್ಟಿ ಶ್ಟೈಯ ರೂಪದಲ್ಲಿ ಕೊಟ್ಟಿದೆ. 

ಎಡ್ಡಿಂಗ್‌ಟನ್‌ನ ಭಾರ-ಕಾಂತಿ ನಿಯಮ 





ನಕ್ಷತ್ರದ ಭಾರ 


(ಸೂರ್ಯನ ಭಾರಂ) ds 

















ನಕ್ಷತ್ರದ ಸಹಜ 


೧೨ 
ಕಾಂತಿ ವರ್ಗಾಂಕ 























ತಾತ್ತ್ವಿಕ ನಿಯಮ. ನಕ್ಚತ್ರಗಳಿಗೆ ಸಂಬಂಧಿಸಿದ ಯಾವೆ ಪ್ರಾಯೋಗಿಕ ಅಂಕಿ 
ಅಂಶಗಳನ್ನೂ ಆಧಾರವಾಗಿ ತೆಗೆದುಕೊಳ್ಳದೆ ಎಡ್ಡಿಂಗ್‌ಟನ್‌ನು ಈ ನಿಯಮವನ್ನು 
ಸಾಧಿಸಿದನು. ತಾರಾಯುಗ್ಮಗಳ ಭಾರಗಳನ್ನು ಪ್ರಯೋಗಮಾರ್ಗಗಳಿಂದ ನಿರ್ಧರಿಸ 
ಬಹುದೆಂದು ನಮಗೆ ತಿಳಿದಿದೆ. ಎಲ್ಲ ವರ್ಗಗಳ ಯುಗ್ಮಗಳೂ ಹೀಗೆ ಪ್ರಯೋಗಕ್ಕೆ 
ಸಿಕ್ಕಿವೆ. ಈ ವಿವಿಧ ತಾರೆಗಳ ಭಾರ, ಸೆಹಜಕಾಂತಿಗಳನ್ನು ಮೇಲಿನ ನಿಯಮದ 
ಭಾರ-ಕಾಂತಿಗಳಿಗೆ ಹೋಲಿಸಿದರೆ ಬಹಳ ಸಮರ್ಪಕವಾಗಿ ತಾಳಿಕೆ ಬರುತ್ತದೆ. 
ಆದಕಾರಣ ಯುಗ್ಮ ವಲ್ಲದಿದ್ದರೂ ತಾರೆಯ ದೂರವೊ೦ದು ನಿರ್ಣಯವಾದರೆ ಅದರ 
ಸಹೆಜಕಾಂತಿಯನ್ನು ಗುಣಿಸಿ ಈ ನಿಯಮದಿಂದ ಒಂಟಿ ತಾರೆಯ ಭಾರವನ್ನು 
ನಿರ್ಧರಿಸಬಹುದು. 


೭. ಯೌಧಿಷ್ಮಿರ ಚಂಚಲತಾರೆಗಳ ಸಂಕೋಚ ವ್ಯಾಕೋಚ ವಾದ 


ಹಿಂದೆ ವಿವರಿಸಿರುವ ಗ್ರಹಣಯುಗ್ಮಗಳ ಲಕ್ಷ ಣಗಳನ್ನು ಮನನ ಮಾಡಿದ 
ಮೇಲೆ ಯೌಧಿಷ್ಠಿರ ಚಂಚಲತಾರೆಗಳೂ ಏಕೆ ಗ್ರಹಣಯುಗ್ಮ ಗಳಾಗಿರಬಾರದು 


ಜಗತ್ತುಗಳ ಹುಟ್ಟು ಸಾವು ೭೫ 


ಎ೦ದನ್ನಿ ಸುವುದು ಸ್ವಾಭಾವಿಕ. ಸಾಲದ್ದ. ಸ್ಕೈ ಈ ತಾರೆಗಳ ವರ್ಣಪಟಲ ರೇಖೆಗಳೂ 
ಅವುಗಳ ಕಾಂತಿಯ ಆವರ್ತ ಕಾಲಕ್ಕೆ ಸರಿಯಾಗಿ ಆವರ್ತಸ್ಥಾನಪಲ್ಲಟಿಗಳನ್ನೂ 
ತೋರುತ್ತವೆ. ಆದರೆ ಈ ಸ್ಥಾನಪಲ್ಲಟಿದಲ್ಲಿ ಒಂದು ವೈಶಿಷ್ಟ್ಯವಿದೆ. ತಾರೆಯ ವೇಗವು 
ನಮಗೆ ಅಭಿಮುಖವಾಗಿ ಅಧಿಕತಮವಾದಾಗ ಕಾಂತಿಯು ಅಧಿಕತಮವಾಗಿರುತ್ತದೆ. 
ವಿಮುಖವೇಗವು ಅಧಿಕತಮವಾದಾಗ ಕಾಂತಿಯು ಕನಿಷ್ಕೃತಮವಾಗಿ ಕಾಣುತ್ತದೆ. 
ಹೀಗೆ ಇವುಗಳ ಕಾಂತಿರೇಖೆಗಳು ಗ್ರಹಣಯುಗ್ಮಗಳ ಕಾಂತಿರೇಖೆಗಳ೦ತಲ್ಲ ವಾದ್ದ 
ರಿಂದ ಯೌಧಿಷ್ಠಿರಗಳು ಗ್ರಹಣಯುಗ್ಮಗಳಾಗಿರುವುದು ಸಾಧ್ಯವಲ್ಲ. 

ಯೌಧಿಷ್ಠಿರ ತಾಠೆಗಳ ಕಾಂತಿರೇಖೆಗಳು ಅರ್ಥವಾಗುವಂಥ ಒಂದು ವಾದ 
ವನ್ನು ಷೇಪ್ಲಿ ಯು 'ಪ್ರತಿಪಾದಿಸಿದ್ದಾ ನೆ. ಈತನ ವಾದದಂತೆ ಈ ತಾರೆಗಳು 
ಬೃಹದ್ಗಾತ್ರದ ಅಲ್ಪ ಸಾಂದ್ರತೆಯ ತಾರೆಗಳು. ಇವು ಪ್ರಾಣಿಗಳ ಹೃತ್ಯೋಶಗಳಂತೆ 
ತುಡಿಯುತ್ತವೆ-ಹಿಗ್ಗು ತ್ತವೆ, ಕುಗ್ಗು ತ್ಮೆ. ಈ ನಾಡಿವೇಗವೇ ಇವುಗಳ ಆವರ್ತ 
ಕಾಲ. ಈ ತಾರೆಗಳ ಸಂಕೋಚನ ವೇಗವು ಅಧಿಕವಾದಾಗ ಇವುಗಳ ವರ್ಣಪಟಿಲ 
ರೇಖೆಗಳು ಅಧಿಕ ವಿಮುಖವೇಗವನ್ನು ತೋರುತ್ತವೆ, ಕಾಂತಿಯು ಕಡಿಮೆಯಾಗು 
ತ್ತದೆ. ತಾರೆಗಳು ರಭಸದಿಂದ ಹಿಗ್ಗುತ್ತಿರುವಾಗ ವರ್ಣರೇಖೆಗಳು ಅಭಿಮುಖವೇಗ 
ವನ್ನು ತೋರುತ್ತವೆ, ಕಾಂತಿಯು ವೃದ್ಧಿಯಾಗುತ್ತದೆ. | 

ಯೌಧಿಷ್ಠಿರ ತಾರೆಗಳಲ್ಲಿ ಶಕ್ತಿಯ ಉತ್ಪತ್ತಿ ಮತ್ತು ಅದರ ವಿನ್ಯಾಸ ಅಥವಾ 
ವಿಲೇವಾರಿಗಳಿಗಿರಬೇಕಾದ ಸಮನ್ವಯವು ತಪ್ಪಿದರೆ ಗುರುತ್ವಾಕರ್ಷಣ ಮತ್ತು 
ವಿಸರಣ ಶಕ್ತಿಗಳಿಗೆ ತಾರೆಯನ್ನು ಸಮಸ್ಕಿತಿಯಲ್ಲಿರಿಸಲು ಕಷ್ಟಸಾಧ್ಯವಾಗಿ ಅವು 
ಹೀಗೆ ಹೆಣಗಬೇಕಾದೀತು. ಈ ಸಮನ್ವಯವು ತಪ್ಪಲು ಕಾರಣವೇನಿರಬಹುದು ? 
ಪ್ರಾಯಶಃ ಲಕ್ಲಾಂತರ ವರ್ಷಗಳ ಹಿಂದೆ ಇಂಥ ತಾರೆಯ ಸಮೀಪದಲ್ಲಿ ಮತ್ತೊಂದು 
ತಾರೆಯು ಹಾದುಹೋಗಿರಬೇಕು. ಯೌಧಿಷ್ಠಿರ ತಾರೆಯು ಅಲ್ಪಸಾಂದ್ರತೆಯ 
ಅನಿಲಗೋಳವಾದ ಕಾರಣ ಆ ಹಾದಿಹೋಕತಾರೆಯ ಆಕರ್ಷಣಸ್ಲೇತ್ರಸ್ಯೆ 
ಸಿಕ್ಕಿದಾಗ ಅದರ ದಿಕ್ಕಿನಲ್ಲಿ ಸುಲಭವಾಗಿ ಹಿಗ್ಗುತ್ತದೆ. ಹೀಗೆ ಹಿಗ್ಗು ವಾಗ ತಾರೆಯ. 
ಹೊರಮೈ ಬಿರಿದು ಪ್ರಚಂಡ ಉಷ್ಣಾಂಶದ ಅಂತರಾಳದಿಂದ ಅಗಾಧ ಪ್ರಮಾಣದಲ್ಲಿ 
ಭೀಕರ ಸ್ಫೋಟಕ ಸಾಮಗ್ರಿಗಳೂ, ತೀವ್ರ ತೇಜಸ್ಸೂ ಸೋರಿಹೋಗುತ್ತವೆ. ಇಷ್ಟು 
ಹೊತ್ತಿಗೆ ಹಾದಿಹೋಕತಾರೆಯು ತನ್ನ ದಾರಿಹಿಡಿದು ಮುಂದೆ ಸಾಗಿದ್ದರೆ, 
ಯೌಧಿಷ್ಮಿರ ತಾರೆಯು ಕುಸಿಯುತ್ತದೆ, ಆದರೆ ತನ್ನ ಪೂರ್ವರೂಪ ತಾಳಿದ ಕೂಡಲೆ. 
ಕುಸಿಯುವುದು ನಿಲ್ಲುವುದಿಲ್ಲ. ಕುಸಿತದ ರಭಸಕ್ಕೆ ಮತ್ತಷ್ಟು ಹೆಚ್ಚಾ, ಗಿಯೇ ತಾರೆಯು 
ಕುಗ್ಗುತ್ತದೆ. ಕುಗ್ಗಿ ದ್ದರಿಂದ ಉಷ್ಣ ಹೆಚ್ಚಾಗುತ್ತದೆ, ವಿಸರಣಶಕ್ತಿಯು ತಾರೆಯನ್ನು 


೭೬ ಪ್ರಬುದ್ಧ ಕರ್ಣಾಟಕ 
oa 


ಪುನಃ ಹಿಗ್ಗಿ ಸುತ್ತದೆ, ಮೈ ಬಿರಿದು ತೀಕ್ಷ್ಣ ತೇಜಸ್ಸು ಸೋರಿಹೋಗಿ ಅದರ ಕಾರಣ 
ವಾಗಿ ಪುನಃ ಕುಗ್ಗುತ್ತದೆ. ಈ ರೀತಿಯಲ್ಲಿ ತಾರೆಯ ಸ್‌: ವ್ಯಾಕೋಚ 

ಕ್ರವು ಉರುಳಿ ಸಾಗುತ್ತ ದೆ. 

ಭಾರದಿಂದ ಹಿಗ್ಗಿರುವ ಸ್ಟ್ರಿಂಗನ್ನು ನಾವು ಒಂದುಸಲ ಒಗ್ಗಿ ಎಳೆದುಬಿಟ್ಟಿರೆ 
ಅದು ಹೇಗೆ ಅನಂತರ ಹಲವುಬಾರಿ ಮೇಲೆ ಕೆಳೆಗೆ ತೂಗಾಡುತ್ತದೆಯೋ ಹಾಗೆಯೇ 
ಯೌಧಿಷ್ಠಿರ ತಾರೆಯೂ ತುಡಿಯುತ್ತದೆಂದು ಹೇಳಬಹುದು. ಘರ್ಷಣೆ"ಯಿರುವುದ 
ರಿಂದ ಸ್ಟ್ರಿಂಗಿನ ತೂಗಾಟಿದ ಚಲನೆಯು ಬೇಗನೆ ನಿಂತುಹೋಗುತ್ತದೆ. ಯಾೌಧಿಷ್ಠಿರ 
ತಾರೆಯು ಶೂನ್ಯಾಕಾಶದಲ್ಲಿ ತೇಲುತ್ತಿರುವುದರಿಂದ ಅದತ ಚಲನೆಗೆ ಅಡ್ಡಿ ಬರುವ 
ಘರ್ಷಣೆಯು ಅಂತರ್ಫರ್ಷಣೆ? ಬಿಟಿ ರೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಆರಂಭ 
ವಾದ ಸಂಕೋಚ ವ್ಯಾಕೋಚಗಳು ತಡೆಯಿಲ್ಲದೆ ಸಾವಿರಾರು ವರ್ಷಗಳ ಕಾಲ, 
ಲಕ್ಟಾ೦ಂತರ ವರ್ಷಗಳ ಕಾಲ ನಡೆಯುತ್ತವೆ. 

ಹಿಂದಿನ ಅಧ್ಯಾಯದಲ್ಲಿ ಯೌಧಿಷ್ಠಿರ ತಾರೆಗಳ ಕಾಂತಿ-ಕಾಲ ನಿಯಮದ 
ವಿಚಾರ ನಡೆದಿದೆ. ಎಡ್ಡಿ೦ಗ್‌ಟಿನ್‌ನ ಗುಣಿತದಂತೆ ಈ ತಾರೆಗಳ ಆವರ್ತಕಾಲವು 
ಅವುಗಳ ಸಾಂದ್ರತೆಯ ವರ್ಗಮೂಲಕ್ಕೆ ಸರಿಸುಮಾರಾಗಿ ವಿಲೋಮಾನುಪಾತ' 
ವಾಗಿರಬೇಕು, 'ಅಂದರೆ ಒಂದು ಯೌಧಿಷ್ಯರ ತಾರೆಯ ಸಾಂದ್ರತೆಯು ಮತ್ತೊಂದರ 
ಸಾಂದ್ರತೆಯ ನಾಲ್ಕುರಲ್ಲೊಂದಾದರೆ, ಅದರ ಆವರ್ತಕಾಲವು ಆ ಮತ್ತೊಂದರ 
ಎರಡರಸ್ಟಿರಬೇಕು. ಈ ನಿಯಮವನ್ನು ಯಾೌಧಿಷ್ಠಿರ ತಾರೆಗಳು ಪಾಲಿಸುತ್ತವೆ. 


೪. ತಾರೆಗಳ ಉಷ್ಣಾಂಶ 

ಖಂಡವಾದ"ಕ್ಕನುಸಾರವಾಗಿ ವಿಸರಣ ಶಕ್ತಿಯ ಸರಿಯಾದ ಸ್ವರೂಪವನ್ನು 
ಎಜ್ಞಾ ನಿಯು ಗ್ರಹಿಸುವವರೆಗೂ ತಾರೆಗಳ ಉಷ್ಣಾಂಶವು ಬರಿಯ ಊಹೆಯ 
ಮಾತಾಗಿತ್ತು. ಕಬ್ಬಿಣದ ಸಲಾಕಿಯೊಂದನ್ನು ಕಾಯಿಸಿದರೆ ಮೊದಲು ಅದು ಮಾಸಲು 
*ೆ೦ಪಾಗಿ, ಅನಂತರ ಕಾವು ಹೆಚ್ಚಿದಂತೆ ಕಡುಕೆಂಪು, ಹಳದಿ ಮಿಶ್ರಕೆಂಪು, ಕೊನೆಗೆ 
ಹೊಳೆಯುವ ಬಿಳುಪು ಬಣ್ಣಕ್ಕೆ ತಿರುಗುತ್ತದೆ೦ದು ಎಲ್ಲರಿಗೂ ತಿಳಿದಿದೆ. ಹಾಗೆಯೇ 
ಸಲಾಕಿಯು ಆರಿದರೆ ಪ್ರತಿಕ್ರಮದಲ್ಲಿ ಇದೇ ಬಣ್ಣಗಳನ್ನು ತಾಳಿ ಕಪ್ಪಗಾಗುತ್ತದೆ. 
ಕಬ್ಬಿಣದ ಬದಲು ಬೆಳ್ಳಿ, ತಾಮ್ರ, ಬಂಗಾರ ಹೀಗೆ ತಣ್ಣಗಿರುವಾಗ ವಿವಿಧ ವರ್ಣ 
ಗಳಿಂದ ಕಾಣುವ ಯಾವ ಪದಾರ್ಥವನ್ನು ಕಾಯಿಸಿದರೂ ಉಷ್ಣಾಂಶವು ಏರಿದಂತೆ 
ಎಲ್ಲ ಪದಾರ್ಥಗಳೂ ಆ ಉಷ್ಣ್ಯಾ ೦ಶಕ್ಕೆ ಸರಿಯಾದ ಬಣ್ಣಗಳಿಂದಲೇ ಹೊಳೆಯುತ್ತವೆ, 


1 Friction. 3 Internal friction. 3 Inversely proportional. 
4 Quantum Theory. 


ಜಗತ್ತು ಗಳ ಹುಟ್ಟು ಸಾವು ೬೭ 


ಆದಕಾರಣ ಬಿಸಿಪ Ce (ಸುಮಾರು ೫೦೦ ಸೆಂಟಿಗ್ರೇಡ್‌ ಡಿಗ್ರಿಗಳಿಗಿಂತ ' 
ಅಧಿಕ ಉಷ್ಣ್ಣಾಂಶದ ಪದಾರ್ಥಗಳ) ಉಪಷ್ಣಾ ೦ಶಗಳನ್ನು ಅವುಗಳ ಬಣ್ಣ ನೋಡಿ 
ಊಹಿಸಬಹುದು. 

ಬರಿಯ ಕಣ್ಣಿನಿಂದಲೇ ನಕ್ಷ ತ್ರವು ಯಾವ ಬಣ್ಣದ್ದೆಂದು ಗೊತ್ತುಹಚ್ಚಿ ಅದರ 
ಉಷ್ಣಾಂಶವು ಇಷ್ಟೆ ಕೇ ಎಂದು ಹೇಳಲಿಕ್ಕಾಗದಿದ್ದರೂ, ಸೂಕ್ಟ $ಯಂತ್ರೋ ಪಕರಣ 
ಗಳ ನ ಇದೇ ಮಾರ್ಗವನ್ನ ನುಸರಿಸಿ ಇರ ಉಪಾ ಗಳನ್ನು 
ವಿಜ್ಞಾ ಶನಿಗಳು ನಿರ್ಧರಿಸಿದ್ದಾರೆ. ತಾರೆಯ ವರ್ಣಪ ಪಟಿಲವನ್ನು ಬಿಂಬಗ್ರಾ) ಹಿಯ 
ಫಲಕದ ಮೇಲೆ ಹಿಡಿಯುವುದರ ಬದಲು ವರ್ಣ ಪಟಿಲದ ವಿವಿಧ. ವರ್ಣಗಳಲ್ಲಿ! ಉಷ್ಣ 
ಶಕ್ತಿಯು ಯಾವ ಪ್ರಮಾಣಗಳಲ್ಲಿ ಹರಡಿದೆ ಎ೦ಬುದನ್ನು ಕೆಲವು ಸೂಕ್ಟ್ಮ ಉಷ್ಣ 
ಶಕ್ತಿಮಾಪಕ ಯಂತ್ರಗಳಿಂದ ನಿರ್ಣಯಿಸುತ್ತಾರೆ. ಕಾಯು ಉಪಾ ಂತವು ಕಡಿಮೆ 
ಇದ್ದರೆ ಉಷ್ಣ: ಶಕ್ತಿ ಕ್ರಿಯಲ್ಲಿ ಹೆಜ್ಜು ಭಾಗ *ೆಂಪುಬಣ್ಣ ದಲ್ಲಿ ಅಡಕವಾಗಿರುತ್ತದೆ. 
ಉಷ್ಣಾಂಶವು ಏರಿದಂತೆ ಒಟ್ಟು ಉಷ್ಣ್ಯಶಕ್ತಿಯ ಬಹುಭಾಗ ಕ್ರಮವಾಗಿ ಹಳದಿ, 
ಹಸುರು ಮತ್ತು ನೀಲಿ ಬಣ್ಣಗಳಲ್ಲಿ ಅಡಗಿರುತ್ತದೆ. ಉಷ್ಣೃಶಕ್ತಿಯು ವಿವಿಧ ವರ್ಣ 
ಗಳಲ್ಲಿ ಹರಡಿರುವ ಪ್ರ ಪ್ರಮಾಣಕ್ಕೂ, ವಿಸರಣವಸ್ತುವಿನ ಉಷಾ ್ಲಿಂಶಕ್ಕೂ ಇರುವ. 
ಸಂಬಂಧವನ್ನು ಖರಿಡವಾದದ ವಿಸರಣನಿಯಮಗಳು ನಿಷ್ಠ ಎಸ್ಟ ವಾಗಿ ತಿಳಿಸುತ್ತವೆ. 
ನಕ್ಷ ತ್ರದ bd ಹರಿದುಬರುವ ತೇಜಶ, ಗೈ ಕ್ಲಿಯನ್ನು ಸಂಪೂರ್ಣವಾಗಿ 
oR ಹೊರಮೈ ನಕ್ಷ ತ್ರಕ್ಕಿದ್ದರೆ ಆ ಹೊರಮೈಯ ಉಪಾ ಫ್ಲಾಂಶವನ್ನು 
ವಿಸರಣ ನಿಯಮಗಳಿಂದ ಗುಣಿ ಸಬಹುದು. ವಿವಿಧ ವರ್ಣವರ್ಗಗಳ ತಾರೆಗಳ ಹೊರ 
ಮೈಯ ಉಷ್ಣ್ಯಾಂಶಗಳನ್ನು ಕೆಳಗಿನ ಪಟ್ಟಿ ಯು ತಿಳಿಸುತ್ತದೆ. ಇವುಗಳ ಒಳಶರೀರದ 
ಉಪಾ ್ಲಂಶವು "೨ರಿಂದ ೫ ಸು ಜಗ್ರಗಳಿರರೇಕೆಂದೂ ಸುಭ, ಕೆ. 











ಉಷ್ಣ್ಯಾ ಅಕಸೇಟಿ 








ಉಷಾ ಂಶ--ಸೆಂಟಿ 
ಣ ವರ್ಣವರ್ಗ £9 

Senda [is ಗ್ರೇಡ್‌ ಡಿಗ್ರಿಗಳು ತೆ ಆಡ  ಸ್ರೇಡ್‌ ಡಿಗ್ರಿಗಳು 
೦ ಫಿಜಿ ೦೦೦-೨೫,೦೦೦ 6 ೫,೭೫೦ 
೫ ( ೨೧,೦೦೦ ಲ್ಕ ೫,೪೦೦ 
ಸ್ಯ ೧೪.೦೦೦ K ೪.೯೦೦ 
ಸ್ಕಿ ೧೦,೬೦೦ K, ೪,೩೦೦ 
ಸಿ ೮,೨೦೦ M ೩೪೦೦ 
F ೭,೧೦೦ M, ೨,೮೭೦ 
ತ್ಯ ಓೃಷ್ಟಿ೦೦ MN EE ಈ ೧,೭೮೦ 





೬೮ ಪ್ಲಬುದ ಕರ್ಣಾಟಕ 
YJ ಆ 


ವರ್ಣ ಪಟಿಲಗಳ ವಿವಿಧ ರೇಖೆಗಳ ಪರಿಶೀಲನೆಯಿಂದ ಮಾತ್ರ ವರ್ಣವರ್ಗ 
ಗಳನ್ನು ೦, B, ಸಿ ಇತ್ಯಾದಿ ಕ್ರಮದಲ್ಲಿ ವಿಂಗಡಿಸಿದ್ದರೂ ಇದೇ ಕ್ರಮವು 
ಉಪ್ಸ್ಯಾಂಶಕ್ಟುನುಸಾರವಾಗಿದೆ ಎಂಬುದು ಪಟ್ಟಿಯಿಂದ ವ್ಯಕ್ತಪಡುತ್ತದೆ. ೫, N, 
ಮತ್ತು 8 ವರ್ಗಗಳು ಉಷ್ಣಾಂಶದ ದೃಷ್ಟಿಯಿಂದ ಹ ವರ್ಗದ ಉಪವರ್ಗ 
ಗಳೊಳಗೇ ಸೇರಿಹೋಗುತ್ತವೆ. ಆದರೆ ಅವುಗಳ ವರ್ಣಪಟಲಗಳಲ್ಲಿ ಇಂಗಾಲ- 
ಸಾರಜನಕ, ಇಂಗಾಲ-ಜಲಜನಕ್‌, ಇ೦ಗಾಲ-ಇ೦ಂಗಾಲ' ಈ ಅಣುಗಳ ರೇಖಾ 
ವ್ಯೂಹಗಳು* ವಿಪುಲವಾಗಿ ಎದ್ದು ಕಾಣುವುದರಿಂದ ಅವಕ್ಕೆ R N ಮತ್ತು 
S ಗಳೆಂದು ಬೇರೆಯಾಗಿ, ನಕ್ಷ ತ್ರಗಳ ಉಪಷ್ಲ್ಯಾಂಶಗಳೆ ನಿರ್ಣಯವಾಗುವುದಕ್ಕಿಂತ 
ಮುಂಜೆಯೇ, ಖಗೋಳಜ್ಞ ರು ನಾಮಕರಣಮಾಡಿದ್ದ ರು. ೫೦,೦೦೦ ಡಿಗ್ರಿಗಳಿಗಿಂತ 
ಅಧಿಕ ಉಷ್ಣಾಂಶದ ಒಂದೆರಡು ನಕ್ಷ ತ್ರಗಳೂ ಪತ್ತೆಯಾಗಿವೆ. ಈಜೆಗೆ ಫಾನ್‌ 
'ಬೀಸ್‌ಬ್ರೋಕ್‌ ಎಂಬಾತನು ಗರುಡರಾಶಿಯಲ್ಲಿ ೧೯ ನೆಯ ಸಹಜಕಾಂತಿ 
ವರ್ಗಾಂಕದ ತಾರೆಯೊಂದನ್ನು ಕಂಡುಹಿಡಿದಿದಾನೆ. ಇದರ ಕಾಂತಿಯು ಸೂರ್ಯನ 
ಕಾಂತಿಯ ಹತ್ತುಲಕ್ಷ| ದಲ್ಲೊಂದಂಶದಷ್ಟು! ಇದಕ್ಕಿಂತ ಕ್ಲೀಣಕಾಂತಿಯ ನಕ್ಷತ್ರವು 
, ಅದುವರೆಗೆ ವೀಕ್ಷಣೆಗೆ ಸಿಕ್ಕಿಲ್ಲ. ಇದರ ಉಷ್ಣಾಂಶವು ೧,೫೦೦ ಡಿಗ್ರಿಗಳಿಗಿಂತ 

ಸಡಮೆಯೇ ಇರಬೇಕು. 


೯. ಕ್ಯಾಲ್ಸಿಯಂ ಪರಮಾಣುವಿನ ನೃತ್ಯಕೌಶಲ 

ತಾರೆಗಳ ವರ್ಣಪಟಲಗಳನ್ನು ಪರಿಶೀಲಿಸುತ್ತಿರುವಾಗ ನಾವು ೯ ವರ್ಗಕ್ಕಿಂತ 
ಕೆಳಗಿನ . ತಾರೆಗಳಲ್ಲಿ ಕ್ಯಾಲ್ಸಿಯಂ ಲೋಹದ ಕೃಷ್ಣರೇಖೆಗಳು ಎದ್ದುಕಾಣುತ್ತ 
ವೆಂಬುದನ್ನು ಗಮನಿಸಿದೆವು. ಸೂರ್ಯನ ವರ್ಣಪಟಲದಲ್ಲಿಯೂ ಕ್ಯಾಲ್ಸಿಯಂನ 
ಕೃಷ್ಣ: ರೇಖೆಗಳು ಪ್ರಧಾನ ಪಾತ್ರ ವಹಿಸಿವೆ. ಸೂರ್ಯನ ಮತ್ತು ನಕ್ಷ ತ್ರಗಳ 
ವರ್ಣಪಟಿಲಗಳು ಆ ಕಾಯಗಳ ಬಾಹ್ಯವಾತಾವರಣಗಳ ಸ್ಥಿತಿಗಳನ್ನು ಪ್ರತಿ 
ಬಿ೦ಬಿಸುತ್ತವೆಂಬುದನ್ನು ನಾವು ಮರೆಯಬಾರದು. ಹೀಗಿದ್ದ. ಲ್ಲಿ, ಹಗುರವಾದ 
ಜಲಜನಕ, ಹೀಲಿಯಂ, ಆಮ್ಲಜನಕ ಮೊದಲಾದ ಪರಮಾಣುಗಳಿಗಿ೦ತ ಅಧಿಕ 
ಪ್ರಮಾಣದಲ್ಲಿ ಭಾರವಾದ ಕ್ಯಾಲ್ಸಿಯಂ ಪರಮಾಣುಗಳು ಹೇಗೆ ಸೂರ್ಯನನ್ನು 
'ಆವರಿಸಿರುವ ವಾಯುಮಂಡಲದಲ್ಲಿ ತೇಲಾಡುತ್ತಿವೆ ಎಂಬುದು ಅನೇಕ ವರ್ಷಗಳಿಂದ 
ವಿಜ್ಞಾನಿಗಳು ಬಿಡಿಸಲಾಗದ ಒಗಟಾಗಿತ್ತು. 

ಈ ಒಗಟನ್ನು ಬಿಡಿಸಲು ಹಾದಿ ತೋರಿಸಿದ ವಿಜ್ಞಾ ನಿಗಳಲ್ಲಿ ಮೊದಲನೆಯವನು 
ಕಲ್ಕತ್ತೆಯ ಮೇಘನಾದ ಸಹ. ಸೂರ್ಯನ ಬಾಹ್ಯವಾತಾವರಣದಲ್ಲಿರುವ 
CN. 300, 3C,. $Band Spectra. | 


x 


ಜಗತ್ತುಗಳ ಹುಟ್ಟು ಸಾವು ೭೯ 


ಕ್ಯಾಲ್ಸಿಯಂ ಪರಮಾಣುಗಳು ಸಾಮಾನ್ಯಸ್ಸಿತಿಯಲ್ಲಿಲ್ಲ, ವಿದ್ಯುತ್‌ ಸ್ಥಿತಿಯಲ್ಲಿವೆ, 
ಅಂದರೆ ಅವುಗಳ ಹೊರವಲಯಗಳ ಎಲೆಕ್ಟ್ರಾ )ನ್‌ಗಳಲ್ಲಿ ಒ೦ದನ್ನೋ ಎರಡನ್ನೋ 
ಅವು ಕಳೆದುಕೊಂಡಿವೆ. ವಾತಾವರಣದ ಉಪಾ ್ಲಾಂಶವು ಅಧಿಕವಾಗಿರುವುದರಿಂದ 
ಹೀಗೆ ಎಲೆಕಾ ಕ್ಟ್ರಾನ್‌ಗಳನ್ನು ಕಳೆದುಕೊಳ್ಳುವುದು "'ಸರಮಾಣುಗಳಿಗೆ ಸಾಧ್ಯವೆಂದು 
ಆತನು ತೋರಿಸಿದ್ದಲ್ಲದೆ, ಅನಿಲದ ಒತ್ತಡ ಇಷ್ಟಿದ್ದರೆ, ಉಷ್ಣಾಂಶ ಇಷ್ಟಿದ್ದರೆ, 
ಒಟ್ಟು ಪರಮಾಣುಗಳಲ್ಲಿ ಎಷ್ಟು ಭಾಗೆ ಒ೦ದು ಎಲೆಕ್ಕಾ ಕ್ಸ್ಯಾ)ನ್‌ ಕಳೆದುಕೊಂಡಿರುತ್ತ. ವೆ 
ಎಷ್ಟುಭಾಗ ಎರಡು ಅಥವಾ 'ತಡ್ಡು ಎಲೆಕ್ಟಾ ಫಿ )ನ್‌ಗಳನ್ನು ಕಳೆದುಕೊಂಡಿರುತ್ತವೆ 
ಎಂಬುದನ್ನು ಗುಣಿಸುವ ಮಾರ್ಗವನ್ನೂ ತೋರಿಸಿಕೊಟ್ಟಿನು. ಈತನ ಔಷ್ಲಿಕ 
ವಿದ್ಯುತ್‌ಸ್ಕಿತಿ ಅಥವಾ ಔಷ್ಠಿಕಾಯನವಾದವು? ಕ್ಯಾಲ್ಸಿಯಂ ಲೋಹವು ಸೌರ 
ವಾಯುಮಂಡಲದಲ್ಲಿ ತೇಲುತ್ತಿರುವುದರ ಮರ್ಮವನ್ನೂ ಬಯಲಿಗೆಳೆಯಿತು. 
ಗಣಿತರಹಿತ ಭಾಷೆಯಲ್ಲಿ ಅದನ್ನು ಹೀಗೆ ವಿವರಿಸಬಹುದು. 
ಕ್ಯಾಲ್ಸಿಯಂ WE ಹೊರವಲಯದ ಎಲೆಕಾ ಶನ್‌ ಕಣವು 
ಸೂರ್ಯನ ಶರೀರವನ್ನು ಭೇದಿಸಿಕೊಂಡು ಬರುತ್ತಿರುವ ಅವನ ಕಿರಣಗಳ ಒಂದು 
ಭಾಗವನ್ನು ಹೀರಿ ತನ್ನ ಸಾಮಾನ್ಯಪಥದಿಂದ ಸ್ವ ಸ್ವಲ್ಪ ಹೊರಗಿರುವ ಇನ್ನೊ ೦ದು 
ಪಥಕ್ಕೆ ಹಾರುತ್ತ ದೆ ಕಿಂಚಿತ್ಯಾಲ ಈ ಪಥದಲ್ಲಿ ಸಾವ ಪ ಪ್ರದಕ್ಷಿಣೆಗಳನ್ನು ಮಾಡಿದ 
ಮೇಲೆ ತನ್ನ ಪೂರ್ವಪಥಕ್ಕೇ ಧುಮುಕಿ ವಿಶ್ರಮಿಸಿಕೊಳ್ಳುತ್ತದೆ. ಹೀಗೆ ಸಾಮಾನ್ಯ 
ಪಥದಲ್ಲಿ ಬೀಜದ ಪ್ರದಕ್ಸಿ ಣೆಗಳನ್ನು ಮಾಡುತ್ತ ಸಮಯ ಕಾಯುತ್ತಿರುವಾಗ ಪುನಃ 
ಸೂರ್ಯಕಿರಣಗಳನ್ನು ಹಿಡಿದು ಹೊರಗಣ ಪಥಕ್ಕೆ. ನೆಗೆಯುತ್ತದೆ. ಈ ರೀತಿ 
ಸೆಕಂಡೊಂದಕ್ಕೆ ೨೦,೦೦೦ ಬಾರಿ ಕ್ಯಾಲ್ಸಿಯಂ ಪರಮಾಣುವು ಕುಣಿಯುತ್ತದೆ. 
ಒಂದೊಂದು ಕುಣಿತದ ಈ ಅತ್ಯಲ್ಪ ಕಾಲದಲ್ಲಿಯೂ ಹೊರಗಣ ಪಥದಲ್ಲಿ ಎಲೆಕ್ಟ್ರಾನ್‌ 
ಕಣವು ಕಳೆಯುವುದು ಒಂದು ಸೆಕೆಂಡಿನ ದಶಕೋಟ್ಯಿಂಶದಷ್ಟು ಕಾಲ ಮಾತ್ರ. 
ಆದರೂ ಈ ಅಲ್ಪತರ ಕಾಲದಲ್ಲಿ ಕಣವು ಸುಮಾರು ಒಂದುನೂರು ಕೋಟಿ 
ಪ್ರದಕ್ಷಿ ಕ್ಲಿಣೆಗಳನ್ನು " ಮಾಡಿರುತ್ತ ಡೆ! ಸೂರ್ಯಕಿರಣವನ್ನು ಹೀರಿ ಎಲೆಕಾ ನನ್ನು 
ಮೇಲಸ್ಸೈಸೆದು "ಪ್ರನಃ ಸಕಾಲದಲ್ಲಿ ಅದನ್ನು ಹಿಡಿದು ನೃತ್ಯ ವಾಡುವ ಚತುರತೆಯು 
ಕ್ಯಾಲ್ಸಿ ಯಂ ಪರಮಾಣುವಿಗಿರುವುದರಿಂದ ಹು ಸೂರ ರ್ಯನ ವಾಯುಮಂಡಲದೊಳಗೆ 
ಭಾರವಾಗಿದ್ದರೂ ಮುಳುಗದೆ ಮೇಲೆಯೇ ತೇಲುತ್ತಿ sd ದೆ. 
ಸಣ್ಣ ಮೂತಿಯ ನಾಳಿಯೊಳಗಿಂದ ನೆಟ್ಟಿಗೆ ಮೇಲಕ್ಕೆ ರಭಸವೇಗದಿಂದ 
ಚಿಮ್ಮುತ್ತಿರುವ ನೀರಿನ ಧಾರೆಯ ಮೇಲೆ ಅಥವಾ ಗಾಳಿಯ ಪ್ರವಾಹದ ಮೇಲೆ 


1 700/1866 State. 3 Theory of Thermal Ionisation. 


೮೦ ಪೃಬುದ ಕರ್ಣಾಟಕ 
ಕ ಪ್ರಬುದ್ಧ 


ಒಂದು ಪಿಂಗ್‌ಪಾಂಗ್‌ ಜೆಂಡನ್ನಿ ಟ್ಟಿರೆ ಅದು ಕೆಳಕ್ಕೆ ಬೀಳದೆ ಧಾರೆಯ ಮೇಲೆ 
ಕುಣಿಯುತ್ತಿರುತ್ತದೆ. ಕ್ಯಾಲ್ಸಿಯಂ ಪರಮಾಣುಗಳೂ ಹೀಗೆ ಸೂರ್ಯಕಿರಣಗಳನ್ನು 
ವಾಹನಮಾಡಿಕೊಂಡು ನರ್ತಿಸುತ್ತವೆಂದು ಹೇಳಬಹುದು. ಸೂರ್ಯಕಿರಣಗಳ 
ಯಾವ `ವರ್ಣಭಾಗಗಳನ್ನು ಕ್ಯಾಲ್ಸಿಯಂ ಪರಮಾಣುಗಳು ಹೀರಿ ಅಪಹರಿಸು 
ತ್ರವೆಯೋ ಆ ವರ್ಣಭಾಗಗಳು ಸೂರ್ಯನ ವರ್ಣ ಪಟಿಲದಲ್ಲಿ ಕಾಂತಿಹೀನವಾಗು 
ತ್ತವೆ. - ಇವೇ ಕ್ಯಾಲ್ಸಿಯಂ . ಲೋಹದ ಕೃಷ್ಣ ರೇಖೆಗಳು. .ವರ್ಣಪಟಲದ ಇತರ 
ಕೃಷ್ಣಕೇಖೆಗಳಿಗೆ: ಇತರ ಪರಮಾಣುಗಳ ನರ್ತ ನವೇ ಕಾರಣ. : 
-ಸ್ಯಾಲ್ಸಿಯಂನಂತೆಯೇ ಇತರ. ಪರಮಾಣುಗಳೂ ಏಕೆ  ನರ್ತಿಸೆಬಾರದು? 
ಕಿರಣಗಳನ್ನು: ಹೀರಿ ಮೇಲಕ್ಕೆ 'ನೆಗೆಯಲು ` ಅನುಕೂಲವಾಗಿರುವಂಥ . ಸಮೀಪ 
ದೂಕದ; 'ಹೊರಪಥವು ಎಲ್ಲ. ಪರಮಾಣುಗಳಿಗೂ ಒಂದೇ. ಸಮನಾಗಿ: ದೊರಕುವು 
ದಿಲ್ಲ. ಹಗುರ ಪರಮಾಣುವಾದ ಜಲಜನಕಕ್ಕೆ: ಈ ನರ್ತನ ಕೌಶಲವಿದ್ದರೂ ಸೂರ್ಯನ 
ವಾತಾವರಣದಲ್ಲಿಯ ಒತ್ತಡ: ಉಷ್ಣ್ಯಾಂಶಗಳ ಸನ್ನಿ ವೇಶವು ಕ್ಯಾಲ್ಸಿಯಂಗೆ ಜಲಜನಕ 
ಕ್ಕಿಂತ ಹೆಚ್ಚು ಹಿತಕರ. . ಆದ್ದರಿಂದಲೇ ಆವರಣದಲ್ಲಿ ಕ್ಯಾಲ್ಟಿ ಯಂಗಿಂತ ಜಲಜನಕದ 
ಪರಮಾಣುಗಳು ಅಧಿಕ. ಸಂಖ್ಯೆಯವಾದರೂ ವರ್ಣ ಪಟಲದಲ್ಲಿ ಕ್ಯಾಲ್ಸಿಯಂ ರೇಖೆ 
ಗಳದೇ: ಹೆಚ್ಚು" ಪ್ರಧಾನಪಾಶ್ರ. ಅಂದಮೇಲೆ ವರ್ಣ ಪಟಲದಲ್ಲಿ ಯಾವ ಧಾತುವಿನ 
ರೇಖೆಗಳು. ಎಡ್ಡು ಕಾಣುತ್ತವೆಯೋ ಅವೇ ಅಧಿಕಪ್ರಮಾಣದಲ್ಲಿ ನಕ್ಚತ್ರದ. ಅಥವಾ 
ಸೂಢ್ಯನ- ವಾತಾವರಣದಲ್ಲಿವೆಯೆಂದು ಹೇಳಲಾಗುವುದಿಲ್ಲ. ವರ್ಣಪಟಲದ ಬೇರೆ 
ಬೇರೆ ಧಾತುಗಳ ರೇಖೆಗಳ ಕಾಂತಿಪ್ರಮಾಣಗಳನ್ನು ಅಳೆದು.ಮೇಘನಾದ ಸಹನ ಈ 
ಔಪ್ಲಿಕ :ವಿದ್ಯುತ್‌ಸ್ಕಿತಿ. ವಾದದ . ಸಹಾಯದಿಂದ ನಕ್ಚತ್ರಗಳ `ಉಷ್ಣ್ಯಾಂಶಗಳನ್ನು 
ನಿಷ್ಕ್ಯಷ್ಟವಾಗಿ' ನಿರ್ಧರಿಸಬಹುದು. ಹಿಂದೆ:ತಿಳಿಸಿದ-ಖ೦ಡವಾದದ.ವಿಸರಣ ನಿಯಮ 
ಗಳ ವಿಧಾನಕ್ಕಿಂತ ಈ ಮಾರ್ಗವು ಹೆಚ್ಚು ಫಲಕಾರಿಯಾದ್ದು. 


೧೦. ತಾರೆಗಳ ಗಾತ್ರಗಳ ತಾತ್ತ್ವಿಕ-ನಿರ್ಣಯ 
ನಕ್ಷತ್ರಗಳ ದೂರ, ಭಾರ ಮತ್ತು ಉಷ್ಣಾಂಶಗಳನ್ನು ನಿರ್ಣಯಿಸುವ ನಿಧಾನ 
ಗಳನ್ನು ಅವಲೋಕಿಸಿದ್ದಾಯಿತು. ಇನ್ನು ಅವುಗಳ ಗಾತ್ರವನ್ನು ನಿರ್ಣಯಿಸುವು 
' ದುಳಿದಿದೆ. ಇದು ಎಲ್ಲಕ್ಕಿಂತಲೂ ಶ್ರಮದ ಕೆಲಸ ಮತ್ತು ಅನೇಕ ವೇಳೆ ಅಸಾಧ್ಯ 
ವಾದದ್ದೂ ಆಗಿದೆ. ಸೊರ್ಯಬಿಂಬದ ಕೋನವ್ಯಾಸವನ್ನು ಆಳೆದು ಸೂರ್ಯನ 
ವ್ಯಾಸವನ್ನು ಗುಣಿಸಿದ್ದು ನಮಗೆ ನೆನಪಿದೆ. ಹಾಗೆಯೇ ನಕ್ಷತ್ರಗಳ ದೂರಗಳನ್ನು 
ಅಳೆಯುವುದನ್ನು ಕಲಿತಿರುವುದರಿಂದ, ಅವುಗಳ ಬಿಂಬಗಳ ಕೋನವ್ಯಾಸಗೆಳನ್ನು 





ವ್ಯಾಧರಾಶಿಯ ಮಹಾ ಜ್ಯೋ ತಿರ್ಮೇಘ 


ಎಇ(ಎಲ್ಲನ್‌ ತಿಖರದ ಆವೇಕ್ಷಣಾಲಯದ ಅಧಿಕಾರಿಗಳ ಶೃಪೆಯಿಎಂದ) 


ಸಪ್ತಮಪಟ (೧) 





ಒಂದಡಿ ವ್ಯಾಸದ ದೂರದರ್ಶಿನಿಗೆ ಕೃತ್ತಿಕಾಪುಂಜವು ಕಾಣುವ ರೀತಿ 


(ಜುಲೈ ೧೯೫೦ ರ "ಎಂಡೆವರ್‌ ' ಪತಿ ಕೆಯಿಎಂದ) 
ಇರ್‌ 


ಸಪ್ತ್ರಮಪಟ (3) 


ಭೂಧಾತು 


ವಸಿಷ ಯುಗ 


ಳು 


[7 
ದೃಷಿ ೩ ಲಂಬವೇಗೆ 


ವಸಿಷ ಯುಗ 
“ಗ್ನೇಗೆ 
ದೃಷ್ಟಿದಿ ಸೀ 


ಭೂಧಾತು 





ವಸಿಷ್ಟ ಯುಗ್ಮ ದ ವರ್ಣ ಪಟಲಗಳು 


—(ಯಕ್ಕಿಸ್‌ ಅವೇ ಕ್ಸ್‌ ಣಾಾಲಂರ) 


ಜಗತ್ತು ಗಳ ಹುಟು ಸಾವು ೮೧ 


ಅಳೆದರೆ ವ್ಯಾಸೆಗಳನ್ನೂ ನಿರ್ಣಯಿಸಬಹುದು. ಆದರೆ ಗುರು, ಶನಿ, ಮಂಗಳ 
ಮುಂತಾದ ಗ್ರಹಗಳು ದೂರದರ್ಶಿನಿಗೆ ವ ಕೈತ್ರ್ಯಾಕಾರದ 'ಬಿ೦ಬಗಳನ್ನು ಪ ರ್ರದರ್ಶಿಸು 
ವಂತೆ. ನಕ್ಷತ್ರ ತ್ರಗಳು ಪ್ರದರ್ಶಿಸುವುದಿಲ್ಲ. ಅವು ಸೂರ್ಯನಷ್ಟ್ರೂ ಮತ್ತು ಸೂರ್ಯನಿಗಿಂತ 
ಅಧಿಕ ಗಾತ್ರದವುಗಳಾದರೂ ಬಹಳ ದೂರದಲ್ಲಿರುವುದರಿಂದ ಎಷ್ಟು ಅದ್ಬುತವಾದ 
ದೂರದರ್ಶಿನಿಯಲ್ಲಿ ನೋಡಿದರೂ ಬಿಂದುಗಳಾಗಿಯೇ ಉಳಿಯುತ್ತವೆ, ಬಿಲ್ಲೆಗಳಾಗಿ 
ಕಾಣುವುದಿಲ್ಲ. ಅಷ್ಟೆ ಸೇ. ಅಲ್ಲ, ದೂರದರ್ಶಿನಿಯ ಸಾಮರ್ಥ್ಯ ಹೆಚ್ಚಿದಷ್ಟೂ ತಾಠೆಗಳು 
ಚಿಕ್ಕ: ಚಿಕ್ಕು ಬಿ೦ದುಗಳಾಗಿ, ಆದರೆ ಹೆಚ್ಚು. ಸ್ಫುಟವಾದ, ' ಹೆಚ್ಚು” ಕಾಂತಿ 
ಯುಕ್ತವಾದ ಬಿಂದುಗಳಾಗಿ ತೋರುತ್ತವೆ. ಏಕೆಂದರೆ. ದೂರದರ್ಶಿನಿಯ .ಗಾಜಿನ 
ದೋಷದಿಂದ ಬಿಂದುವು ಬಿಲ್ಲೆ ಯಾಗಿ . ಹರಡುತ್ತದೆ. : ಗಾಜು ದೊಡ ಸ ದಾದಷ್ಟೂ, 
ಅದರ ರಚನೆಯಲ್ಲಿ ಹುಳುಕುಗಳು ಕಡಿಮೆಯಾದಷ್ಟೂ : ಬಿಂದುವು “ಬಳೆ ಯಾಗಿ 
ಹರಡುವುದು ಕಡಿಮೆಯಾಗುತ್ತದೆ. ನಮ್ಮ ಕಣ್ಣಿ ಗೆ ಪ್ರ ಪ್ರುಶಾಶತಾರೆಗಳು ಕತುತಿಹೀನ 
ತಾರೆಗಳಿಗಿಂತ ದೊಡ್ಡ. ದಾಗಿ ತೋರುವುದೂ ಕಣ್ಣಿ ನ ದೃಷ್ಟಿದೋಷದಿಂದಲೇ. 

ತಾರೆಯ: ದೂರವನ್ನು. ನೇರವಾದ. ಪ ಪ್ರಯೋಗಮಾರ್ಗಗಳಿಂದ ನಿರ್ಣಯಿಸ 
ಲಿಕ್ಕಾಗದಿದ್ದರೆ ತಾತ್ತಿ ಕಮಾರ್ಗವೇನಾದರೂ ಉಂಟೇ ಎಂದು ಹುಡುಕಬೇಕಾ 
ಗುತ್ತದೆ. ಒಂದು.ತಾರೆಯು ನಮ್ಮ ದಿಕ್ಕಿನಲ್ಲಿ ಕಳುಹಿಸುತ್ತಿರುವ ಉಷ್ಣ ಶಕ್ತಿಯು 
ಅತ್ಯಲ್ಪ. ಅದನ್ನು ಪತ್ತೆ ಮಾಡುವುದೇ ಕಷ್ಟವಾಗಿರುವಾಗ ಅಳೆಯುವುದಂತೂ 
ಆಗದ ಹೋಗದ ಕೆಲಸವೆಂದು ನಮಗನ್ನಿ ಸುತ್ತದೆ. ಆದರೆ ಭೌತವಿಜ್ಞಾನಿಯು 
ಒಂದೇ ತಾರೆಯಿಂದ ಬರುತ್ತಿರುವ ಉಷ್ಣಶಕ್ತಿಯನ್ನು ಪ್ರತ್ಯೇಕವಾಗಿ, ಸಾಕಷ್ಟು 
ನಿಷ್ಕೃಷ್ಟವಾಗಿ, ಅಳೆಯಬಲ್ಲ ಸೋಜಿಗದ ಸೂಕ್ಷ್ಮ ಸಾಧನವನ್ನು. ತಯಾರಿಸಿ 
ದ್ದಾನೆ. ಗೊತ್ತಾದ ಒಂದು ನಕ್ಷತ್ರದಿಂದ ಈ - ಉಪಕರಣದ . ಪ್ರತಿಯೊಂದು 
ಚದರಂಗುಲದ ಮೇಲೆ ಒಂದು ಸೆಕಂಡಿನಲ್ಲಿ ಎಷ್ಟು ಉಷ್ಣ ಶಕ್ತಿಯು ಬೀಳುತ್ತ 
ಜೆಂಬುದನ್ನು ಅಳೆಯುತ್ತಾನೆ. ನಕ್ಷ. ತ್ರದ: ದೂರವು ತಿಳಿದಿದ್ದರೆ ಆ ದೂರವನ್ನೆ € 
ತ್ರಿಜ್ಯವಾಗುಳ್ಳ. ಗೋಳದ ಮೈಯ ವಿಸ್ತೀರ್ಣವು ಎಷ್ಟು -ಚದರಂಗುಲಗಳೆಂದು 
ಸುಲಭವಾಗಿ ಗುಣಿಸಬಹುದು. (೪ * ೩.೧೪ * ದೂರ ದೂರ). ಈ ಸಂಖ್ಯೆಯನ್ನು 
ಒಂದು ಚದರಂಗುಲದ ಮೇಲೆ ಬಿದ್ದ ಶಕ್ತಿಯಿಂದ ಗುಣಿಸಿದರೆ ನಕ್ಷ ತ್ರವು ಒಂದು 
ಸೆಕಂಡಿನಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಒಟ್ಟು, ಎಷ್ಟು ಶಕ್ತಿಯನ್ನು ನಿತ್ಯ 
ಎಂಬುದು ಗೊತ್ತಾಗುತ್ತದೆ. ಇದು ಮೊದಲನೆಯ "ಇಕಿ. | 

ತಾರೆಯ ಉಷ್ಣಾಂಶವು ತಿಳಿದಿದ್ದರೆ ಆ ಉಷ್ಣಾ ಅಂಶದ ಪದಾರ್ಥದ: ಪ್ರತಿ 
ಯೊಂದು ಚದರಂಗುಲವೂ ಒಂದು ಸೆಕಂಡಿನನ್ಲಿ ಎಷ್ಟು ಶಕ್ತಿಯನ್ನು ವಿಸರಿಸುತ್ತ 


6 


೮೨ ಪ್ರಬುದ್ಧ ಕರ್ಣಾಟಕ 


ದೆಂಬುದನ್ನು ಖಂಡವಾದದ ವಿಸರಣ ನಿಯಮಗಳು ನಿರ್ಣಯಿಸಿವೆ. ಆದ್ದರಿಂದ. 
ಮೇಲಿನ ಒಟು ಸ ಶಕ್ತಿಯನ್ನು ಈ ಚದರಂಗುಲವು ವಿಸರಿಸುವ ಶಕ್ತಿಯಿಂದ ಭಾಗಿಸಿದರೆ 
ತಾರೆಯ ಮೈ ವಿಸ್ತೀರ್ಣವು ಇಷ್ಟು ಚದರಂಗುಲಗಳು ಅಥವಾ ಚದರಮೈಲಿ 
ಗಳೆಂದು ತಿಳಿಯುತ್ತದೆ. ಮೈಯ ವಿಸ್ತೀರ್ಣವು ತಿಳಿದರೆ ತಾರೆಯ ವ್ಯಾಸವು ತಿಳಿ 
ದಂತೆಯೇ. ತಾರೆಯ ವ್ಯಾಸವನ್ನು ಹೀಗೆ ಗುಣಿಸಲು ಒಂದೊಂದು ತಾರೆಯೂ 
ಕಳಿಸುವ ಉಷ್ಣಶಕ್ತಿಯನ್ನು ಕೂಡ ಅಳೆಯಬೇಕಾಗಿಲ್ಲ. ಯಾವುದಾದರೊಂದು 
ನಿರ್ದಿಷ್ಟತಾರೆಯಿಂದ ನಮಗೆ ತಲಪುವ ಉಷ್ಣಶಕ್ತಿಯನ್ನು ಅಳೆದರೆ ಸಾಕು. 
ಸಹಜಕಾ೦ತಿ ಮತ್ತು ಉಷ್ಣಾಂಶಗಳು ನಿರ್ಣಯವಾಗಿರುವ ಇತರ ಯಾವ ತಾರೆಯ ' 
ವ್ಯಾಸವನ್ನಾ ದರೂ ಆ ಒಂದು ಅಳತೆಯಿಂದ ಸರಿಸುಮಾರಾಗಿ ಅಂದಾಜು ಮಾಡ 
ಬಹುದು. 

ಕಚ್ಚು: ಕಡಿಮೆ ಇಂಥ ವಿಧಾನಗಳನ್ನ ನುಸರಿಸಿ ಎಡ್ಡಿ೦ಗ್‌ಟನ್‌ ಮೊದಲಾದ 
ಕೆಲವು ಖಗೋಳಜ್ಞ ರು ಬೃಹದ್ಗಾ ತ್ರದ ತಾಕೆಯಿರಬೇಕೆಂದು ಅನುಮಾನಿಸಲಾಗಿದ್ದ 
ಆರ್ದ್ರಾ ತಾರೆಯ ಕೋನವ್ಯಾಸವು ಸುಮಾರು ೦.೦೪ (೧/೨೫) ಕೋನ ಸೆಕಂಡು 
ಗಳೆಂದು ಗುಣಿಸಿದರು. ಇದು ಬಹಳ ಸಣ್ಣ ಕೋನ; ಇನ್ನೂರಂಗುಲ ವ್ಯಾಸದ 
ದೂರದರ್ಶಿನಿಯಿಂದ ಕೂಡ ಇದನ್ನು ಅಳೆಯಲು ಅಸಾಧ್ಯ, ಪ್ರಾಯಶಃ ಒಂದು 
ಉದಾಹರಣೆ ಕೊಟ್ಟರೆ ಈ ಕೋನವು ಎಷ್ಟು ಸಣ್ಣದೆಂಬುದು ಮನಸ್ಸಿಗೆ ಹಿಡಿದೀತು. 
ಒ೦ದು ರೂಪಾಯಿ ನಾಣ್ಯವನ್ನು ೧೦೦ ಮೈಲಿಗಳ ದೂರದಿಂದ ನೋಡಿದರೆ ಅದರ 
ಕೋನವ್ಯಾಸವು ನಮಗೆ 4 ಕೋನ ಸೆಕಂಡುಗಳಾಗಿ ಕಾಣುತ್ತದೆ. ಇದು 
ಫೆಡಂಭೂತ'ತಾರೆಗಳ ಕೋನವ್ಯಾಸ. ಇನ್ನು ಸಾಧಾರಣ ತಾರೆಗಳ ಕೋ ನವ್ಯಾಸಗಳ 
ವಿಚಾರ ಹೇಳಬೇಕಾದ್ದೇನಿದೆ ಃ 

೧೧. ತಾರಾವ್ಯಾಸದ ಪ್ರಾಯೋಗಿಕ ನಿರ್ಣಯ 

ತತ್ತ್ಯ್ವಮಾರ್ಗಕ್ಕೆ  ಭೌತವಿಜ್ಞಾನಿಯು ಸಲ್ಲಿಸುವ ಗೌರವವು ಗಾಢವಾದ 
ದ್ವೇನೋ ನಿಜ; ತತ್ತ ಎದ ಆಸರೆಯಿಲ್ಲದೆ ಭೌತವಿಜ್ಞಾ ನವು ಒಂದು ಹೆಜ್ಜೆಯನ್ನೂ 
ಮುಂದಿಡಲಾರದೆಂಬುದೂ ನಿಜ. ಆದರೂ ತತ್ತ ದ ಪೂಜ್ಯಸ್ಥಾನಳ್ಳೆ ಪ್ರಾಯೋಗಿಕ 
ಸಮರ್ಥನೆಯಿಂದಲೇ ಭದ್ರತೆ ದೊರಕಬೇಕೆಂಬುದು ಭೌತವಿಜ್ಞಾ ನದ ಕಟ್ಟಳೆ, 
ತತ್ತ್ವ 3 ಮತ್ತು ಪ್ರಯೋಗಗಳ ಈ ಅನ್ಯೋನ್ಯ ಅವಲಂಬನ ಸಮನ್ವಯಗಳು ಭೌತ 
ವಿಜ್ಞಾ ನಮಾರ್ಗದ ಪ್ರಧಾನವೈಶಿಷ್ಟ ಗಳು ಆದಕಾರಣ ಎಡ್ಡಿ೦ಗ್‌ಟನ್‌ ನ 
ತಾರಾವ್ಯಾಸನಿರ್ಣಯವು ಪ್ರಶಂಸನೀಯ ಪ್ರಯತ್ನ ವಾದರೂ ವಿಜ್ಞಾ ನಿಗಳು 


1 Giant Stars. 


ಜಗತ್ತುಗಳ ಹುಟ್ಟು ಸಾವು ಲ್ಲಿ 


ಅಷ್ಟಕ್ಕೆ ತೃಪ್ಪರಾಗಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅಮೆರಿಕದ ಪ್ರಸಿದ್ಧ ಪ್ರಾಯೋಗಿಕ 
ಭೌತವಿಜ್ಞಾನಿಯಾದ. ಮೈಕೆಲ್ಸನನು ಬೃಹತ್ತಾರೆಗಳ ವ್ಯಾಸಗಳನ್ನು ಅಳೆಯುವ ' 
ಒಂದು ಚಮತ್ಕಾರವಾದ ಮಾರ್ಗವನ್ನು ತೋರಿಸಿಕೊಟ್ಟಿನು. 

ಮೈಕೆಲ್ಸನನ ಸಲಹೆಯನ್ನು ವಿಲ್ಸನ್‌ ಶಿಖರದ ವೀಕ್ಷಣಶಾಲೆಯ ಫೀಸ್ಟ್‌ 
ಎ೦ಬ ಖಗೋಳಜ್ಞ ನು ಆಚರಣೆಗೆ ತಂದನು. ಪ್ರಯೋಗವು ಬಹಳ ಜಟಿಲವಾದದ್ದು. 
ವೀಕ್ಷ ಶಾಲೆಯ ನೂರಂಗುಲದ ದೂರದರ್ಶಿ ನಿಯ ಕೊಳವಿಯ ತುದಿಯ ಮೇಲ್ಭಾಗಕ್ಕೆ 
ಇಪ್ಪತ್ವಡಿ ಉದ್ದದ ಒಂದು ಉಕ್ಕಿನ ತೊಲೆಯನ್ನು ಅಡ್ಡಲಾಗಿ ಬಂಧಿಸಿದರು. 
"(ಚಿತ್ರ ೧೪.) ತೊಲೆಯ ಎರಡು ತುದಿಗಳಿಗೂ ಒಂದೊಂದು ಕನ್ನಡಿಯನ್ನು ಅಂಟಿಸಿ 
ದರು. ಈ ಕನ್ನಡಿಗಳನ್ನು ತೊಲೆಯ ಉದ್ದಕ್ಕೂ ಸುಲಭವಾಗಿ ಜರುಗುವಂತೆ 





* ಒಂದು ನಕ್ಷತ್ರದಿಂದ ಬರುವ 


BR ಶಿರಣಗಳು Ne 






«$೪ - ಜರುಸಳೆ ಬಳ್ರುದಾದ 
ಕನ್ನಡಿಗಳು 


ಚಿತ್ರ ೧೪, ಕೋನವ್ಯಾಸವನ್ನ ಳೆಯುವ ವಿಧಾನ 


“೮೪ ಪಬುದ ಕರ್ಣಾಟಿಕ 
ಅ. ಛು 


ಏರ್ಪಾಡುಮಾಡಿದರು. ದೂರದರ್ಶಿನಿಯನ್ನು ನಮಗೆ ಬೇಕಾದ ನಕ್ಷತ್ರ ಶ್ರದ ಕಡೆಗೆ 
ತಿರುಗಿಸಿದರೆ ನಕ್ಷತ್ರದಿಂದ ಬರುವ ಬೆಳಕಿನ ಕಿರಣಗಳು ಎರಡು ಸನ್ನ ಡಿ ಮೇಲೂ 
ಬೀಳುತ್ತವೆ. ಕನ್ನ ಡಿಗಳಿಂದ ಪ್ರತಿಫಲಿತವಾದ ಬೆಳಕಿನ ಕಿರಣಗಳ ಸಮೂಹಗಳೆರಡೂ 
ಸಂಧಿಸಿ ದೂರದರ್ಶಿನಿಯ ಕೊಳವಿಯನ್ನು ಪ ಪ್ರವೇಶಿಸುವಂತೆ ಕನ್ನ ಡಿಗಳನ್ನು ಸರಿಯಾಗಿ 
ಓರೆಮಾಡುತ್ತಾರೆ. ಒಂದೇ ನಕ್ಷತ್ರ ತ್ರದಿಂದ ಎರಡು ಜೇಕೆಬೇಕೆ ಪಥಗಳ ಮಾರ್ಗ 
ವಾಗಿ ಪ್ರಯಾಣಮಾಡಿ ಹೀಗೆ ಪುನಃ ದೂರದರ್ಶಿನಿಯಲ್ಲಿ ಸಂಧಿಸಿದ ಕಿರಣಗಳ 
ಅಲೆಗಳು : ಪರಸ್ಪರ ಒಂದರ ಕಾಲಿಗೊಂದು ತೊಡರಿಕೊಳ್ಳುತ್ತವೆಂದು ಹೇಳಬಹುದು. 


ದೂರದರ್ಶಿನಿಯ ಒಂದು ಭಾಗದಲ್ಲಿ ಎರಡು ಅಲೆಗಳೂ ಒಟ್ಟಿಗೆ ಹೆಜ್ಜೆ ಇಡುತ್ತಿದ್ದರೆ 


ಸಮಾಪದ ಮತ್ತೊಂದು ಭಾಗದಲ್ಲಿ ಒಂದು ಕನ್ನಡಿಯಿಂದ ಬಂದ ಬೆಳಕಿನ 
ಅಲೆಗಳು ಬಲಹೆಜ್ಜೆ ಇಡುತ್ತಿರುವಾಗ ಇನ್ನೊ ೦ದರಿಂದ ಬಂದ ಅಲೆಗಳು 
ಎಡಹೆಜ್ಜೆ ಇಡುತ್ತಿ ರುತ್ತ ವೆ. ಇದರ ಕಾರಣದಿಂದ ದೂರದರ್ಶಿನಿಯಲ್ಲಿ ನಕ್ಷತ್ರ ತ್ರವನ್ನು 
ನೋಡುತ್ತಿ ರುವ ವೀಕ ಕ್ಲಕನಿಗೆ ನಕ್ಷ ತ್ರದ ಬಿಂಬವು ಒಂದೇ ಸಮನಾಗಿ ಬೆಳಗುವುದರ 
ಬದಲು ಕ್ರಮವಾಗಿ “ಜಿಳಕುನೆರಳು ''ಉಕುನೆರಳುಗಳ ಪಟ್ಟೆ ಪಟಿ ಸೈಗಳಾಗಿರುವೆಂತೆ 
ಕಾಜ ಸ. ಉಕ್ಕಿನ ತೊಲೆಗೆ ಅಂಟಿಸಿರುವ ಕನ್ನ ಡಿಗಳನ್ನು ಈಗ. ಜರುಗಿಸುತ್ತಾ 
ಬಂದರೆ, ಅವು ಒಂದು ದೂರದಲ್ಲಿದ್ದಾಗ ಪಟ್ಟೆಗಳು ಮಾಯವಾಗುತ್ತವೆ. ಈ ದೂರ 
ವನ್ನು ಅಳೆದು ಕೆಲವು ಸಣ್ಣ ಲೆಕ್ಕಾಚಾರಗಳನ್ನು ಮಾಡಿದರೆ--ಗಣಿತಜ್ಞ ನ ದೃಷ್ಟಿ 
ಯಿಂದ ಸಣ್ಣ ಲೆಕ್ಕಾಚಾರ !--ನಕ್ಷ ತ್ರದ ಕೋನವ್ಯಾಸವು ನಮಗೆ ಸಿಗುತ್ತದೆ. 

ಈ ವಿಧಾನವನ್ನ ನುಸರಿಸಿ ತಾರೆಯ ವ್ಯಾಸವನ್ನ ಳೆಯುವ ಅತಿಶಯ ಸಾಹಸ 
ಕಾರ್ಯವನ್ನು ೧೯೨೦ ರ ಡಿಸೆಂಬರ್‌ ತಿಂಗಳಲ್ಲಿ ಪೀಸ್‌ ಸಾಧಿಸಿದನು. ಅಲ್ಲಿಯ 
ವರೆಗೆ ಎಲ್ಲ ವಿಜ್ಞಾ ನಿಗಳೂ ಪ್ರಾಯೋಗಿಕ ತಾರಾವ್ಯಾಸನಿರ್ಣಯವು ಅಸಾಧ್ಯದ 
ಕೆಲಸವೆಂದು ಏಕಕಂಠದಿಂದ ಹೇಳುತ್ತಿದ್ದ ರು.» ಆದಕಾರಣ ಮೈತಕೆಲ್ಸನ್‌-ಪೀಸ್‌ರ 
ಪ್ರಯೋಗವು ವಿಜ್ಞಾ ನಲೋಕವನ್ನು ಬೆರಗುಮಾಡಿದ್ದು ಆಶ್ಚರ್ಯವಲ್ಲ. ಪೀಸ್‌ 
ತನ್ನ ಪ್ರಯೋಗಕ್ಕೆ ಆರಿಸಿಕೊಂಡ ಮೊದಲನೆಯ ತಾರೆಯು ಆರ್ದ್ವಾತಾರೆ. ಅದರ 
ಕೋನವ್ಯಾಸವು ೦.೦೪೭ ಕೋನ ಸೆಕಂಡುಗಳೆಂದು ಆತನು ನಿರ್ಧರಿಸಿದನು. 
ಎಡ್ಡಿಂಗ್‌ಟನ್‌ ನ ನಿರ್ಣಯಕ್ಕೂ ಇದಕ್ಕೂ ಇರುವ ೦.೦೦೭ ಸೆಕಂಡುಗಳ ವ್ಯತ್ಯಾಸ 
ಗಮನಾರ್ಹವಲ್ಲ. ಆದ್ದರಿಂದ ಪೀಸ್‌ನ ಪ್ರಯೋಗವು ತತ್ತ ಎವಿಧಾನದ ಕೋನ 
ನಿರ್ಣಯವನ್ನು ಸಮರ್ಥಿಸಿತೆಂದೇ ಹೇಳಬೇಕು. 

ಆರ್ದ್ವಾತಾರೆಯ ದೂರವೂ ತಿಳಿದಿರುವುದರಿಂದ ಅದರ ವ್ಯಾಸವನ್ನೂ ನಿರ್ಧರಿಸಿ 
ದಂತೆಯೇ ಆಯಿತು. ಈ ವ್ಯಾಸವು ೨೯ ಕೋಟಿ ಮೈಲಿಗಳು, ಇದು ಸೂರ್ಯನ 





ಜಗತ್ತು ಗಳ ಹುಟ್ಟು ಸಾವು ೮೫ 


ವ್ಯಾಸದ ೩೩೦ ರಷ್ಟು. ಆರ್ದ್ವಾತಾರೆಯು ಸೂರ್ಯನ ಸ್ಕಾ ನದಲ್ಲಿದ್ದರೆ ನಮ್ಮ 
ಭೂಮಿಯು ಅದರ ಶರೀರದೊಳಗೇ ಮುಳುಗಿಹೋಗಿ ತಾರೆಯ ಹೊರಮೈ ಹೆಚ್ಚು 
ಕಡಿಮೆ ಅಂಗಾರಕನ ವರೆಗೂ ವ್ಯಾಪಿಸುತ್ತಿತ್ತು! ಇಂಥ ತಾರೆಗಳಿಗೆ ಪೆಡಂಭೂತ 
ಗಳೆಂದು ಹೆಸರಿಟ್ಟಿರುವುದು ಅನ್ವರ್ಥವೇ ಅಲ್ಲವೇ? ಪೀಸ್‌ ಹೀಗೆಯೇ ಇತರ 
ಫೆಡಂಭೂತ ತಾರೆಗಳ ವ್ಯಾಸೆಗಳನ್ನೂ ಅಳೆದಿದ್ದಾನೆ. ಅವುಗಳಲ್ಲಿ ಬ್ರಹ್ಮ ಹೃದಯ, 
ಸ್ವಾತೀ, ರೋಹಿಣೀ ಮತ್ತು ಪೂರ್ವಾಭಾದ್ರ (ನಕುಲ ದ್ವಿತೀಯ)ಗಳ ವ್ಯಾಸಗಳು 
ಕ್ರಮವಾಗಿ ಸೂರ್ಯನ ವ್ಯಾಸದ ೧೬, ೨೨, ೩೫ ಮತ್ತು ೧೧೩ ರಷ್ಟು ಜ್ಯೇಷ್ಠಾ 
ಟಗ ಭೀಮಪ ಧ್ರಥಮತಾಕೆಗಳ ವ್ಯಾಸೆಗಳು ಸೂರ್ಯನ ವ್ಯಾಸದ Fs ಮತ್ತು 
೮೦೦ ರಷ್ಟೆಂದೂ ಕಂಡುಬಂದಿದೆ. ಹ ವಿಧಾನದಿಂದ ನಿರ್ಣಯವಾಗಿರುವ ತಾರಾ 

ವ್ಯಾಸಗಳಲ್ಲಿ ಲ್ಲಾ ಇವೇ ದೊಡ್ಡವು. 

ಮೈಕೆಲ್ಸ ನ್‌ ಪೀಸ್‌ ವಿಧಾನವ ನೇರವಾಗಿ ಕೋನವ್ಯಾಸವನ್ನು ಅಳೆಯುತ್ತದೆ, 
ವ್ಯಾಸವನ್ನೇ ಅಲ್ಲ ಎ೦ಬುದನ್ನು ನಾವು ಮನಸಿ ಗೆ ತಂದುಕೊಳ್ಳಬೇಕು. ಕೋನ 
ವ್ಯಾಸವು ಚಿಕ್ಕ ದಾದಂತೆಲ್ಲ ಉಕ್ಕಿನ ತೊಲೆಯ ಉದ್ದ ಕ್ಕೂ ಸಕಕ ಏರ್ಪಡಿ 
ಸಿರುವ ಕನ್ನ ಡಿಗಳ ದೂರ ದೊಡ್ಡದಾಗಬೇಕಾಗುತ್ತದೆ. ಆದ್ದರಿಂದ ಈಜೆಗೆ ೫೦ ಅಡಿ 
ಉದ್ದದ ಮತ್ತೊಂದು ಉಕ್ಕಿನ ತೊಲೆಯನ್ನು ವಿಲ್ಸನ್‌ ಶಿಖರದ ಅವೇಕ್ಷ ಣಶಾಲೆ 
ಯಲ್ಲಿ ಉಪಯೋಗಿಸುತ್ತಿದ್ದಾರೆ. ಇದರ ಸೆಯಾಯದಿಂದ ಲ್ಲಿ ೦ ಕೋನ ಸೆಕಂಡಿನಮ್ಟು 
ಸಣ್ಣ ಕೋನಗಳನ್ನು ನುಡ ಆದರೂ ಸಾಮಾನ್ಯ 'ತಾಕಿಗಳ ಕೋನವ್ಯಾಸ 
ಗಳು ಈ ಅಲ್ಪಕ್ಕಿಂತ ಅಲ್ಪ್ಬತರಗಳಾದ್ದರಿ೦ದ ಇಂಥ ಪರಮಸೂಕ್ಷ ಪ್ರಯೋಗ 
ದಿಂದ ಕೂಡ ನಮಗೆ ಹತ್ತಿರದಲ್ಲಿರುವ ಬೃಹತ್ತಾರೆಗಳ ಗಾತ್ರಗಳನ್ನು ಮಾತ್ರ 
ನಿರ್ಣಯಿಸುವುದು ಸಾಧ್ಯ. ಇದುವರೆಗೆ ಹನ್ನೆ ರಡೇ ನಕ ಕ್ಚತ್ರ್ರಗಳ ವ್ಯಾ ಸೆಗಳನ್ನು ಹೀಗೆ 
ಅಳೆದಾಗಿದೆ. ಇವುಗಳಲ್ಲಿ ಆದ್ರಾ ರ್ದ್ರಾತಾರೆಯ : ವ್ಯಾಸವು ಸೂರ್ಯನ ವ್ಯಾಸದ. ೩೩೦ 
ರಷ್ಟರಿಂದ ೫೪೦ರಷ್ಟರ ವರೆಗೆ ರಾನಿ ಇಳಿದು ಏರುತ್ತದೆಂದು ತಿಳಿಯಬಂದಿದೆ. 

ಈ ವಿಧಾನವನ್ನು ಬಿಟ್ಟರೆ ಹಿಂದೆ ತಿಳಿಸಿರುವ ಗ್ರಹಣಯುಗ್ಮಗಳ ಕಾಂತಿ- 
ದೃಷ್ಟಿ ಪಥವೇಗಗಳ ಪರಿಶೀಲನೆಯಿಂದ ಯುಗ್ಮ ತಾರೆಗಳ ವ್ಯಾಸೆಗಳನ್ನು ನಿರ್ಣಯಿಸ 
ಬಹುದು. ಯೌಧಿಷ್ಠಿರ ಚ೦ಚಲತಾರೆಗಳ ಕಾಂತಿ-ದೃಷ್ಟಿ ಪಥವೇಗಗಳ ಪರಿಶೀಲನೆ 
ಯಿಂದಲೂ ಆ ತಾರೆಗಳ ವ್ಯಾಸಗಳನ್ನು ನಿರ್ಧರಿಸಬಹುದು. ಇಂಥ ಮಾರ್ಗಗಳಿಂದ 
ವಿಜಯಸಾರಥಿ ರಾಶಿಯ ಪಂಚಮತಾರೆಯ ವ್ಯಾಸವು ಸೂರ್ಯನ ವ್ಯಾಸದ ೨,೮೦೦ 
ರಷ್ಟಿರಬೇಕೆಂದು ಗುಣಿಸಿದರೆ. ಈ ತಾರೆಯು ಗ್ರಹಣಚಂಚಲತಾರೆ. ಇದರ 
ಆವರ್ತಕಾಲ ೯,೯೦೦ ದಿನಗಳು. ಇದಕ್ಕಿಂತ ದೀರ್ಫ ಆವರ್ತ ಕಾಲದ ಚಂಚಲತಾರೆ - 


೮೬ ಪ್ರ ಬುದ್ಧ ಕರ್ಣಾಟಕ 


ಇದುವರೆಗೆ ಪತ್ತೆಯಾಗಿಲ್ಲ, ಇದಕ್ಕಿಂತ ಗಾತ್ರದಲ್ಲಿ ಹಿರಿದಾದ ತಾರೆಯೂ ಸಿಕ್ಕಿಲ್ಲ. 
ಅಂತೂ ಈ ಮೂರು ಮಾರ್ಗಗಳೂ ಕೆಲವು ಬ್‌ ತಾರೆಗಳಿಗೆ ಮಾತ್ರ 
ಅನ್ವಯಿಸುತ್ತವೆ. ಆದಕಾರಣ ಅನೇಕ ತಾರೆಗಳ ವ್ಯಾಸಗಳನ್ನು ಇನ್ನೂ ತಾತ್ರ್ಮಿಕ 
ವಿಧಾನಗಳಿಂದಲೇ ಗುಣಿಸಬೇಕಾಗಿದೆ. 


೧೨. ತಾರೆಗಳ ಯಥಾರ್ಥ ಚಲನೆ: 

ವರ್ಣಪಟಲದ ರೇಖೆಗಳ ಪಲ್ಲಟಿದಿಂದ ತಾರೆಗಳ ದೃಷ್ಟಿಪ ಪಥವೇಗಗಳನ್ನು ಮಾತ್ರ 
ನಿರ್ಣಯಿಸಬಹುದು, ದೃ ಷ್ಟಿ ಪಥಕ್ಕೆ ಅಡ್ಡೆ ವಾಗಿರಬಹುದಾದ ವೇಗವನ್ನು ಬತ 
ಲಾಗುವುದಿಲ್ಲ. ಈ ಅಡ್ಡ ವೇಗಕ್ಕೆ eae ಹೆಸರು. ದೃ ಷ್ಟಿ ಪಥವೇಗವು 
ಎಷ್ಟಿದ್ದರೂ ನಕ್ಷ ತ್ರಮಂಡಲಕ್ಕೆ ಸಾಪೇಕ್ಷ ವಾಗಿ ತಾರೆಯ ಸ್ಥಾನದ ವ್ಯತ್ಯಾಸ 
ವಾಗುವುದಿಲ್ಲ, ಯಥಾರ್ಥವೇಗದಿಂದಾದರೆ ಸ್ಥಾನ ವ ್ಯತ್ಯಾಸವಾಗುತ್ತದೆ. ಹಿಂದಿನ 
ಕಾಲದ ಖಗೋಳಜ್ಞರು ನಿರ್ಣಯಿಸಿರುವ ಸಾಕ ಸ್ಟ ನಗಳನ್ನು (ಅಕ್ಸಾ ೦ಶ, 
ರೇಖಾಂಶಗಳು ಅಥವಾ ತಾರಾನಕ್ಷೆ ಗಳನ್ನು) ಇ೦ದಿನ ಸ್ಥಾ ನಗಳೊಂದಿಗೆ ಹೋಲಿಸಿ 
ದರೆ ಯಥಾರ್ಥವೇಗವನ್ನು ನಿರ್ಣಯಿಸೆಬಹುದು. ಆದರೆ ತಾರೆಗಳ ಯಥಾರ್ಥವೇಗ 
ಗಳು ಅಧಿಕವಾಗಿದ್ದ ರೂ, ಗ ಬಹಳ ದೂರದಲ್ಲಿರುವುದರಿಂದ ಕೆಲವು ಶತಮಾನ 
ಗಳ ಅಂತರದಲ್ಲಿಯೂ ಸಹ ತಾರೆಗಳ ಸಾಪೆ ಪೇಕ್ಚ ಸ್ಮಾನವ್ಯತ್ಯಾಸೆಗಳನ್ನು ಸೂಕ್ಷ್ಮ 
ಅನೆ ನ್ರೇಷಣೆಗಳಿಂದ ಮಾತ್ರವೇ ಪತ್ತೆಮಾಡುವುದು ಸಾಧ್ಯ. ಅಂತೂ ಈ ವಿಧಾನದಿಂದ 
ಕೆಲವು ನಕ್ಷತ್ರ ತ್ರಗಳ ಯಥಾರ್ಥವೇಗಗಳನ್ನು ನಿರ್ಣಯಿಸಿದ್ದಾರೆ. 

ರೋ ಬಾಗ ಖಗೋಳಜ್ಞ ರಿಗೆ ದೂರದರ್ಶಿನಿಯ ಸೆಹಾಯವಿದ್ದಿ ರಲಿಲ್ಲವಾದ 
ಕಾರಣ ಕಾಂತಿಯುತ ತಾರೆಗಳ 'ಯಥಾರ್ಥವೇಗಗಳನ್ನು ಮಾತ್ರ ಹೀಗೆ ಗೊತ್ತು 
ಮಾಡಬಹುದು. ಆಧುನಿಕ ಖಗೋಳಜ್ಞ ನು ಬೇರೊಂದು ಮಾರ್ಗವನ್ನು ಉಪ 
ಯೋಗಿಸುತ್ತಾನೆ. ಬಿಂಬಗ್ರಾಹಿಯ ಫಲಕಗಳ ಮೇಲೆ ನಕ್ಷತ್ರ ತ್ರಮಂಡಲದ ಬೇರೆ 
ಬೇರೆ ಭಾಗಗಳ ಚಿತ ತ್ರಗಳನ್ನು ತೆಗೆದು ಫಲಕಗಳನ್ನು ಸ್ಫುಟಿಗೊಳಸೆಡಿ ಅವನ್ನು 
ಒಂದು ಶೀತಮಂದಿರದಲ್ಲಿ ಭದ್ರವಾಗಿ ತೇಖರಿಸಿಡುತ್ತಾನೆ. ಈ ಶೀತಮಂದಿರದ 
ಉಷ್ಣಾಂಶವು ಯಾವಾಗಲೂ ಏಕರೀತಿಯಾಗಿರುವಂತೆ ಏರ್ಪಡಿಸುತ್ತಾನೆ. ಅದೇ 
ತರಹದ ಹೊಸ ಫಲಕಗಳನ್ನು ಬೆಳಕು ಅವಕ್ಕೆ ಸ್ವಲ್ಪವೂ ಸೋಕದಂತೆ ಮಾಡಿ ಅದೇ 
ಶೀತಮಂದಿರದಲ್ಲಿಯೇ ಇಟ್ಟಿರುತ್ತಾನೆ. ಹತ್ತು ಅಥವಾ ಇಪ್ಪತ್ತು ವರ್ಷಗಳ ವರೆಗೂ 
ಈ ಫಲಕಗಳನ್ನೂ ಸ್ವಲ್ಪವೂ ಅಲುಗಾಡಿಸದಂತಿಟ್ಟಿದ್ದು ಅನಂತರ, ಮೊದಲು ಉಪ 
ಯೋಗಿಸಿದ್ದ ದೂರದರ್ಶಿನಿ, ಬಿಂಬಗ್ರಾಹಿ ಸಾಧನಗಳಿಂದಲೇ ನಕ್ಚ ತ್ರಮಂಡಲದ 


1 Proper Motion. 3 Develop. 





ಜಗತ್ತು ಗಳ ಹುಟ್ಟು ಸಾವು ೮೩ 


ಅದೇ ಭಾಗಗಳ ಚಿತ ತ್ರಗಳನ್ನು ಸೌರವರ್ಷದ ಅದೇದಿನ ಅದೇಕಾಲದಲ್ಲಿ ತೀತಮಂದಿರ 
ದಲ್ಲಿ ಶೇಖರಿಸಿಟ್ಟಿ ದ್ದ ತ ಫಲಕಗಳ ಮೇಲೆ ಹಿಡಿಯುತ್ತಾನೆ , ಈಗ ಎರಡು ಜೊತೆ 
ಫಲಕಗಳನ್ನೂ ಒಟ್ಟಿ ಗೆ ಸ್ಫುಟಗೊಳಿಸುತ್ತಾ ನೆ. ಈ ಚಿತ ತ್ರಗಳನ್ನು ಒಂದರ 
ಮೇಲೊಂದಿಟ್ಟು ಹೋಲಿಸಿ ಪರೀಕ್ಷ ಸಿದರೆ ಪ್ರ ತಿಯೊಂದು ಫಲಕದ ತಾರಾವ್ಯೂಹಕ್ಕಿ 
ಸಾಫೇಕ್ಟವಾಗಿ ಆ ಫಲಕದ EE ತಾರೆಯ ಯಥಾರ್ಥ ಚಲನೆಯು 
ಎಷ್ಟೆ ದು. ತಿಳಿಯಬರುತ್ತದೆ. 
ತಾರೆಗಳ ಯಥಾರ್ಥ ಚಲನೆಯು ಅತ್ಯಲ್ಪ ಪರಿಮಾಣದ್ದೆ ೦ದು ಆಗಲೇ ತಿಳಿಸಿದೆ. 
ಅನೇಕ ತಾರೆಗಳ ಯಥಾರ್ಥ ಚಲನೆಯು ವರ್ಷಕ್ಕೆ ಉಂಡು ಕೋನ ಸೆಕಂಡಿಗಿಂತ 
ಕಡಮೆ. ವರ್ಷಕ್ಕೆ ೧೦ ಸೋನ ಸೆಕಂಡುಗಳಿಗಿಂತ ಹೆಚ್ಚಾದ ಚಲನೆಯ. ತಾರೆ 
ಪತ್ತೆಯಾಗಿರುವುದು ಒಂದೇ ಒಂದು. ಇದನ್ನು ೧೯೧೬ ರಲ್ಲಿ. ಬಾರ್ನಾರ್ಡ್‌ನು 
ಕಂಡುಹಿಡಿದದ್ದ ರಿಂದ ಈ ತಾರೆಗೆ “ ವಾನ ಪಲಾಯನ ತಾರೆ”! ಎಂದು 
ಹೆಸರಿಟ್ರಿ ದ್ದಾರೆ. ಇದರ ಯಥಾರ್ಥಜಲನೆಯು : ವರ್ಷವೊಂದಕ್ಕೆ ೧೦% ಕೋನ 
ಸೆಕಂಡುಗಳು. ಅಲ್ಲಿಗೆ ಅದರ ಅಡ್ಡವೇಗವು ಸೆಕಂಡೊಂದಕ್ಕೆ ೫೫ ಮೈಲಿಗಳಾಗು 
ತ್ತದೆ. ಬಹು ದೂರದಲ್ಲಿರುವ ಎಷ್ಟೋ ತಾರೆಗಳು ಯಥಾರ್ಥ ಚಲನೆಯನ್ನು 
ತೋರಿಸಿಯೇ ಇಲ್ಲ. ೩೦ ವರ್ಷಗಳ ಅಂತರದಲ್ಲಿ ತೆಗೆದ ಚಿತ್ರಫಲಕಗಳಲ್ಲಿ ತಿಕ್ಕಿರಿದಿದ್ದ 
ಎರಡೂವರೆ ಕೋಟಿ ನಕ್ಷತ್ರಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷೆ ಮಾಡಿದ್ದರ ಫಲ 
ವಾಗಿ ಎಂಬತ್ತು ಸಾವಿರ 'ಮಾತ್ರ ಯಥಾರ್ಥದಲನಯಿದ್ದ “ಚಿಹ್ನೆ ಕೊಟ್ಟವು. 
ಸಾಮಾನ್ಯವಾಗಿ ಕಾಂತಿ ಹ ಕ್ಸಿ €ಣಕಾಂತಿ ತಾರೆಗಳಿಗಿಂತ ಹಿ ೨ ರವಿರುವುದ 
ರಿಂದ ಅವುಗಳ ಯಥಾರ್ಥ ಚಲನೆಗಳು ಬೇಗ ವೈಕ್ಷವಾಗುತ್ತವೆ. ಚಲನೆಗಳನ್ನು 
ತೋರದಿರುವ ತಾರೆಗಳು ಖಗೋಳದಲ್ಲಿ ಸ್ಥಿರವಾಗಿವೆಯೆಂದು ತಿಳಿಯಬಾರದು. 
ಅವುಗಳು ಬಹಳ ದೂರದಲ್ಲಿರುವುದರಿಂದ ಅವುಗಳ ಚಲನೆಯು ವ್ಯಕ್ತವಾಗಲು 
ಇದುವರೆಗೆ ನ್ಯ ವೀಕ್ಷ್ಯ ಣಕಾಲವು ಸಾಲದು. ಡಾಪ್ಲರ್‌ ಪರಿಣಾಮ 
ದಿಂದ agi. ಪ್ರಿಪಥವೇಗದ ನಿರ್ಣಯಕ್ಕೆ ದೂರವು ಹೀಗೆ ಪ ಪ್ರತಿಬಂಧಕ 
KR ಜ್ಚವಧವೇಗ, ಯಥಾರ್ಥವೇಗಗಳೆರಡೂ ತಿಳಿದಿದ್ದ ರೆ ಆಕಾಶದಲ್ಲಿ 
ಆ ತಾರೆಯ etn ಗುಣಿಸುವುದು ಸುಲಭ. ದೃಷ್ಟಿಪಥವೇಗದ 
ವರ್ಗಕ್ಕೆ ಯಥಾರ್ಥವೇಗದ ವರ್ಗವನ್ನು ಸೇರಿಸಿದರೆ ಬರುವ ಮೊತ್ತವು ಸಹಜ 
ವೇಗದ ವರ್ಗ. ಕ 


1 Barnard’s Runaway Star. 3 True Velocity. 


೮೮ ಪ್ರಬುದ್ಧ ಕರ್ಣಾಟಕ 


೧೩. ವರ್ಣಪಟಿಲಗ್ರಾಹಿಯು ಖಗೋಳಜ್ಜ್ಞನ ಕಾಮಧೇನು 

ಭೂಮಿಯು ತನ್ನ ಅಕ್ಷದ ಸುತ್ತಲೂ ೨೩ ಘಂಟಿ ೫೬ ನಿಮಿಷ ೪ ಸೆಕಂಡು 
ಗಳಿಗೊಂದುಸಲ ತಿರುಗುತ್ತದೆಂಬುದು ಎಲ್ಲರಿಗೂ ತಿಳಿದಿರಬೇಕಾದ ಸಂಗತಿ. ಸೌರ 
ವ್ಯೂಹದ ಇತರ ಗ್ರಹಗಳಿಗೂ ಹೀಗೆಯೇ ಭ್ರಮಣವುಂಟು. ಭ್ರಮಣಕಾಲವೇನೋ 
ಗ್ರಹಗ್ರಹಕ್ಕೂ ಬೇರೆಬೇರೆ. ಸೂರ್ಯನೂ ತನ್ನ ಅಕ್ಷ ದ ಸುತ್ತ ೨೫9 ದಿನಗಳಿಗೊಮ್ಮೆ 
ಸುತ್ತುತ್ತಾನೆ. ಅಂದಮೇಲೆ ನಕ್ಷತ್ರಗಳಿಗೂ ಭ್ರಮಣವಿರಬೇಕೆಂದು ನಾವು ಅನು 
ಮಾನಿಸುವುದು ಸಹಜ. ಆದರೆ ಈ ಅನುಮಾನಕ್ಕೆ ಆಧಾರವನ್ನೊ ದಗಿಸುವುದು ಹೇಗೆ? 
ಸೂರ್ಯನ ಭ್ರಮಣಕಾಲವನ್ನು ಹಲವು ವಿಧಗಳಿಂದ ನಿರ್ಣಯಿಸಬಹುದು. ಸೂರ್ಯನು 
ಸುತ್ತುತ್ತಿದ್ದರೆ ಅವನ ಒಂದು ಅಂಚು ನಮಗೆ ಅಭಿಮುಖವಾಗಿ ಬರುತ್ತಿದ್ದರೆ ಅದೇ 
ಕಾಲದಲ್ಲಿ ಇನ್ನೊಂದು ಅಂಚು ನಮಗೆ ವಿಮುಖವಾಗಿ ಓಡಿಹೋಗುತ್ತಿರುತ್ತದೆ. 
ಸೂರ್ಯ ನ ಈ ಎರಡು ಅಂಚುಗಳ ವರ್ಣಪಟಲಗಳನ್ನು ಪ್ರ ಪತ್ತೆ ್ಯೇಕವಾಗಿ ನಾವು ಹಿಡಿದರೆ 
ಡಾಪ್ಲ ಥ್‌ ಪರಿಣಾಮದಿಂದ ಒಂದು ವರ್ಣಪಟಿಲದ ಕೀಿಗಳು ರಕ್ತಪಲ್ಲಟಿವನ್ನೂ, 
ಇನ್ನೊ ೦ದರದವು ನೀಲಿಪಲ್ಲಟಿವನ್ನೂ ತೋರಿಸುತ್ತವೆ. ಇದರಿಂದ ಅರು 
ಬು ವಿಮುಖ ವೇಗಗಳನ್ನು 'ಸುಣಿಸಬಹುದು. ಸೂರ್ಯನ ವ್ಯಾಸವು ತಿಳಿದಿರು 
ವುದರಿಂದ ನಾವ್ರಿ ಭ ಭ್ರಮಣಕಾಲವನ್ನೂ ನಿರ್ಣಯಿಸಬಹುದು. ಹ ತೀರ್ಮಾನಿ 
ಸಿದ ಭ್ರಮಾಣಾಲವು. ನೇರವಾದ ಇತರ. ಮಾರ್ಗ ಗಳಿಂದ ನಿರ್ಧರಿಸಿದ ಭ್ರಮಣಕಾಲ: 
ದಷ್ಟೆ ಕೇ ಆಗಿದೆ. 

ಈ ಮಾರ್ಗವನ್ನು ನಕ್ಷ ತ್ರಗಳಿಗೆ ಅನ್ವಯಿಸುವುದು ಸಾಧ್ಯವಾಗುವಂತೆ 
ಕಾಣುವುದಿಲ್ಲ. ಏಕೆಂದರೆ ಪ್ರಬಲ ದೂರದರ್ಶಿನಿಗೂ ಬಿಂದುವಾಗಿ ಕಾಣುವ. 
ನಕ ಶ್ಚತ್ರಸ್ತೆ ಅಂಚುಗಳನ್ನೆ ಲ್ಲಿಂದ ತರುವುದು? ಆದರೆ ಖಗೋಳಜ್ಞ ರು ಇಷ್ಟಕ್ಕೇ 
ಸೋಲಲಿಲ್ಲ. ಒಂದುವೇಳೆ ನಕ್ಷ ಕ್ಲೃತ್ರವು ಬುಗುರಿಯಂತೆ ತಿರುಗುತ್ತಿ ದ್ದರೆ ಅದರ ಒಂದು. 
ಅಂಚು--ನಮಗೆ ಕಾಣಲಿ 'ಕಾಣದಿರಲಿ-ನಮ್ಮ ಕಡೆಗೆ ಧಾವಿಸುತ್ತಿ ರಬೇಕು, 
ಇನ್ನೊ೦ದು ನಮ್ಮಿಂದ ಆಚೆಗೆ ಧಾವಿಸುತ್ತಿರಬೇಕು. ಆದ್ದರಿಂದ ಅದರ ಒಂದು 
ಅಂಚಿನಿಂದ ಬರುವ ಬೆಳಕಿನ ವರ್ಣಪಟಲದಲ್ಲಿ ರೇಖೆಗಳ ಠಕ್ಕ ಪಲ್ಲಟಿವಾಗಬೇಕು, 
ಇನ್ನೊ ೦ದರಿಂದ ಬರುವುದರ ವರ್ಣಪಲ್ಲಟಿದಲ್ಲಿ ರೇಖೆಗಳ ನೀಲಿಪಲ್ಲಟವಾಗಬೇಕು. 
ಆದರೆ ಮ ವರ್ಣಪಟಿಲಗಳು ಪ್ರತ್ಯೇಕವಾಗಿರದೆ ಮಿಳಿತವಾಗಿರುವುದರಿಂದ. 
ರೇಖೆಗಳು ' ಸೂಕ್ಷ 4ರೇಖೆಗಳಂತಿರುವುದರ ಬದಲು ಅಗಲವಾಗಿ ಕಾಣಬೇಕು. 
ರೇಖೆಗಳ ಈ ಅಗಲವನ್ನು ಅಳೆದು ಭ್ರಮಣವೇಗವನ್ನು ಗುಣಿಸಬಹುದು. ಈ 
ವಿಧಾನವು ಇಲ್ಲಿ ಬರಿದಿರುವಷ್ಟು ಸುಲಭವಲ್ಲ. ಏಕೆಂದರೆ ನಕ್ಷತ್ರದ ವಾತಾವರಣದ. 





ಜಗತ್ತುಗಳ ಹುಟ್ಟು ಸಾವು ೮೯ 


ಒತ್ತಡದಿಂದಲೂ ರೇಖೆಗಳು ಅಗಲವಾಗುತ್ತವೆ, ವಾತಾವರಣದ ಪರಮಾಣುಗಳ 
ಅವ್ಯವಸ್ಥಿತ ವೇಗಗಳಿಂದಲೂ ಅಗಲವಾಗುತ್ತವೆ, ಸಾಲದ್ದಳ್ಳೆ ವರ್ಣ ಪಟಲಗ್ರಾಹಿಯ 
ದೋಷದಿಂದಲೂ ರೇಖೆಗಳು ಅಗಲವಾಗುತ್ತವೆ. ಇಸಷ್ಟೊ ಸಿಂದು ಕಾರಣಗಳಿರುವಾಗ 
ಭ್ರಮಣದಿಂದ ಉಂಟಾದ ಅಗಲವನ್ನು ಪ್ರತ್ಯೇಕಿಸಿ ನಕ್ಷ ತ್ರದ ಭ್ರಮಣವೇಗವನ್ನು 
ನಿರ್ಣಯಿಸುವ ಕೆಲಸಕ್ಕೆ ಕೈಹಾಕುವ ವಿಜ್ಞಾ ನಿಯು ಸಾಹಸಿಯೂ ಆಗಿರಬೇಕು, 
ದಕ್ಷ ನೂ ಆಗಿರಬೇಕು. ೫ ಮತ್ತು ಸಿ ವರ್ಣವರ್ಗಗಳ ಕೆಲವು ದೊಡ್ಡ ತಾರೆಗಳ 
ಭ್ರಮಣವನ್ನು ಈ ಜಟಿಲಮಾರ್ಗವನ್ನ ಸುಸರಿಸಿ ಗುಣಿಸಿದ್ದಾರೆ. ಈ ತಾರೆಗಳ 
ಅಂಚಿನ ವೇಗವು ಸೆಕಂಡೊಂದಕ್ಕೆ ೧೦೦ ಮೈಲಿಗಳಿಗಿಂತ ಹೆಚ್ಚಾಗಿರುವಂತೆ ಕಂಡು 
ಬಂದಿದೆ. ಈ ವೇಗಕ್ಕೆ ಹೋಲಿಸಿದರೆ ಸೂರ್ಯನ ಭ್ರಮಣವೇಗವು ಅತಿ ಮಂದ-- 
ಸೆಕೆಂಡೊಂದಕ್ಕೆ ಒಂದೂಕಾಲು ಮೈಲಿ. ನಮ್ಮ ಭೂಮಿಯ ಭ್ರಮಣವೇಗವು. 
ಘಂಟೆಗೆ ಸುಮಾರು ಸಾವಿರ ಮೈಲಿ ಅಥವಾ ಸೆಕಂಡೊಂದಕ್ಕೆ. ಕೇವಲ ಕಾಲುಮೈಲಿ. 
ನಕ್ಷತ್ರದ ಭ್ರಮಣದ ಆಕ್ಟ ವು ನಮ್ಮ ನೋಟದ ದಿಕ್ಕಿನಲ್ಲಿಯೇ ಇದ್ದ ರೆ. 
ಅದರ ಅಂಚಿನ ವೇಗವು ನಮ್ಮ ದೃಷ್ಟಿ ಪಥಕ್ಕೆ: ಸಮಕೋನದಲ್ಲಿರುತ್ತದೆ. ಆಗ 
ಡಾಪ್ಲರ್‌ ಪರಿಣಾಮವು ಪ ರ್ರಯೋಜನಕಾರಿಯಲ್ಲವಾದ್ದ ರಿಂದ ರೇಖೆಗಳು ಅಗಲ. 
ವಾಗದಿ ಸೂಕ್ಷ್ಮ ವಾಗಿಯೇ ಕಾಣುತ್ತವೆ. ಇಂಥ “ತಾರೆಗಳೂ ವೀಕ್ಷಣಕ್ಕೆ 
ಸಿಕ್ಕಿವೆ. ಜ್‌ ಭ್ರಮಣವನ್ನೂ ವರ್ಣಪಟಲದ ಪರೀಕ್ಷೆ ಯಿಂದ ಗೊತ್ತು 
ಹಚ್ಚಬಹುದು. ಅದು ಹೀಗೆ. ಆಕಾಶಕಾಯವು ಸುತ್ತುತಿ ತ್ರಿದ್ದರೆ ಅದರಿಂದ ಕಾಂತ 
KA ತ್ರವು' ಹುಟ್ಟುತ್ತದೆ. ಭೂಮಿ, ಸೂರ್ಯರ ಭ್ರಮಣದಿಂದಲೇ ಭೂಮಿಯ 
ಮತ್ತು ಸೂರ ನ ಕಾಂತಕ್ಷೆ ೇತ್ರಗಳು ಉತ್ಪೃತ್ತಿಯಾಗಿವೆಯೆಂದು ನಂಬಲಾಗಿದೆ. 
ಬೆಳಕು ಪ್ರಬಲಕಾಂತ್ಷೆ ತ್ರವನ್ನು ತೂರಿಕೊಂಡು ಬಂದರೆ ಅದರ ವರ್ಣಪಟಲದ. 
ರೇಖೆಗಳು ಒಂದೊಂದು ಸಲ ಎರಡಾಗಿ ಒಂದೊಂದುಸೆಲ ಮೂರಾಗಿ ಒಡೆಯುತ್ತವೆ. 
ಹೀಗೆ ಒಡೆದ ರೇಖೆಗಳಿಗಿರುವ ಅಂತರವು ಕಾಂತಕ್ಷೆ ತ್ರದ ಪರಿಮಾಣವನ್ನ ವ: 
ಲಂಬಿಸುತ್ತದೆ. ಇದಕ್ಕೆ ಸೀಮಾನ್‌ ಪರಿಣಾಮವೆಂದು ಹೆಸರು. ಈಗ ವರ್ಣ 
ಪಟಲದಲ್ಲಿ ಸೀಮಾನ್‌ ಪರಿಣಾಮದಿಂದುಂಟಾದ ಎರಡು ರೇಖೆಗಳ ಅಂತರವನ್ನು 
ಅಳೆದರೆ ಆ ನಕ ಕತ್ರದ ಕಾಂತೆ ಕ್ಷೇತ್ರವನ್ನು ಗುಣಿಸಬಹುದು. ಕಾಂತಕೆ ಕ್ಲೇತ್ರ ದಿಂದ 
ನಕ ಕ್ಲತ್ರದ ಧ್ರಮಣವೇಗವು ಸಿದ್ದ ಸುತ್ತ ಸೂರ್ಯನ ಕಕ! ಕ್ಷೇತ್ರ ತ್ರಕ್ಕಿಂತ 
೩೦ ರಷ್ಟು ಅಧಿಕ ಕಾಂತಕ್ಷೇತ್ರ ಗಳಿರುವ ಒಂದೆರಡು ನಕ್ಷತ್ರ ಗಳು ಸಿಕ್ಕಿ ಜಿ 
PNR, ಇತರ ನಕ್ಷತ್ರಗಳಿಗೂ ಗ್ರ ಹಹವಾರಗಳಿವೆಯೇ ಎಂಬ. 


3 Magnetic Field, * Zeeman Effect. 


Jl 


೦ ಪೃಬುದ್ದ ಕರ್ಣಾಟಕ 
YJ ಆಈ 


ಪ್ರಶ್ನೆ ಎಲ್ಲರ ಕುತೂಹಲವನ್ನೂ ಕೆರಳಿಸುವ ಪ್ರಶ್ನೆ. ನಕ್ಷತ್ರಗಳಿಗೆ ಗ್ರಹಗಳಿದ್ದರೂ 
ಗ್ರಹಗಳು ತೇಜಕಕಾಯಗಳಲ್ಲವಾದ್ದರಿಂದ ನಮಗೆ ಅವು ಕಾಣುವಂತಿಲ್ಲ. ಆದ್ದರಿಂದ 
ಈ ಪ್ರಶ್ನೆಗೆ ಪ್ರಯೋಗಪ್ರಮಾಣದ ಬೆಂಬಲವಿರುವ ಉತ್ತರ ದೊರುಕುವುದು 
ಅಸಾಧ್ಯವಾಗಿ ಕಾಣುತ್ತದೆ. ಕಳೆದ ಆರೇಳು ವರ್ಷಗಳಿಗೆ ಮುಂಜೆ ಪರಿಸ್ಥಿತಿ 
ಹಾಗೆಯೇ ಇತ್ತು. ಅಷ್ಟು ಹೊತ್ತಿಗೆ ರಾಜಹಂಸ ರಾಶಿಯಲ್ಲಿರುವ ದೃಷ್ಟಿಯುಗ್ಮ 
ವೊಂದರ (ರಾಜಹಂಸದ ೬೧ ನೆಯ ತಾರೆ) ಪಥಗಳ ವೀಕ್ಷಣೆಯಲ್ಲಿ ತೊಡಗಿದ್ದ 
ಸ್ಟ್ಯಾಂಡ್‌ ಎಂಬಾತನು ಆ ಪಥಗಳು ಗುರುತ್ವಾಕರ್ಷಣ ನಿಯಮಗಳಿಂದ ಗುಣಿಸಿದ 
ಪಥಗಳಿಗಿಂತ ಬೇರೆಯಾಗಿದ್ದದ್ದನ್ನು ಮನಗಂಡನು. ಹೀಗೆ ಪಥವ್ಯತ್ಯಸ್ತವಾಗಿರುವು 
ದಕ್ಕೆ ಮೂರನೆಯೆ ಆಕಾಶಕಾಯವೊಂದು ಅವುಗಳ ಸಮೀಪದಲ್ಲಿರುವುದೇ ಕಾರಣ 
ವಿರಬೇಕೆಂದು ಆತನು ತಿರ್ಮಾನಿಸಿದನು. ಆಡಮ್ಸ್‌ ಮತ್ತು ಲೆ ವೆರಿಯರ್‌ ರವರು 
ನೆಪ್ಪೋನ್‌ ಗ್ರಹದ ಪಥವನ್ನು ನಿರ್ಣಯಿಸಿದಂತೆ ಸ್ಟ್ರಾಂಡನು ಈ ದೃಷ್ಟಿಯುಗ್ಮದ 
ತಾರೆಯೊಂದನ್ನು ಪ್ರದಕ್ಷಿಣೆ ಮಾಡುತ್ತಿರುವ ಗ್ರಹದ ಪಥವನ್ನು ನಿರ್ಣಯಿಸಿದನು. 
ಈ ಅದೃಶ್ಯಗ್ರ್ರಹದ ಭಾರವು ಗುರುಗ್ರೆಹದ ಹದಿನಾರರಷ್ಟೆಂದು ಅವನ ಎಣಿಕೆ. ಇದಾದ 
ಸ್ವಲ್ಪ ಕಾಲದಲ್ಲಿಯೇ ಮತ್ತಿಬ್ಬರು ಖಗೋಳಜ್ಞರು ಉರಗಧರನ ೭೦ ನೆಯದಾದ 
ಮತ್ತೊಂದು ಯಗ್ಮದ ಗ್ರಹವನ್ನೂ ಪತ್ತೆ ಹಚ್ಚಿದರು. ಪ್ರಾಯಶಃ ಆರೇಳು ನಕ್ಷತ್ರ 
ಗಳಲ್ಲೊಂದಕ್ಕಾದರೂ ಗ್ರಹಪರಿವಾರಗಳಿರಬೇಕೆಂದು ಈಗಿನ ಅನೇಕ ಖಗೋಳಜ್ಞ ರ 
ನಂಬಿಕೆ. 

ಈ ಅಧ್ಯಾಯದ ಮತ್ತು ಇದರ ಹಿಂದಿನ ಅಧ್ಯಾಯಗಳ ವ್ಯಾಸೆಂಗದಿಂದ ತಾರೆ 
ಗಳೆ ದೂರ, ಭಾರ, ಗಾತ್ರ, ಉಷ್ಣಾಂಶ, ಅವುಗಳ ಭ್ರಮಣ, ಚಲನೆ, ಅವು ಒಂಟಿಗಳೇ, 
ಯುಗ್ಮಗಳೇ, ಅವಕ್ಕೆ ಗ್ರಹಗಳಿವೆಯೇ, ಅವುಗಳ ರಾಸಾಯನಿಕ ರಚನೆ ಏನು 
ಇತ್ಯಾದಿ ತಾರೆಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯ 'ಗ್ರಹಣಕ್ಕೂ ವರ್ಣಪಟಲ 
ಗ್ರಾಹಿಯು ಅನಿವಾರ್ಯ ಸಾಧನವಾಗಿರುವುದನ್ನು ಪಾಠಕರು ಗಮನಿಸಿರಬೇಕು. 
ವರ್ಣಪಟಲಗ್ರಾಹಿಯನ್ನು ಖಗೋಳವಿಜ್ಞಾ ನಿಯ ಕಾಮಧೇನುವೆಂದು ಕರೆದರೆ 
ಅತಿಶಯೋಕ್ತಿಯಲ್ಲ. 

ಇಲ್ಲಿಗೆ ತಾರೆಗಳಿಗೆ ಸಂಬಂಧಿಸಿದ ವಿಷಯಗಳ 'ಪ್ರಾಯೋಗಿಕ ನಿರ್ಣಯ 
ವಿಧಾನಗಳನ್ನು ಪರಿಶೀಲಿಸಿದ್ದಾ ಯಿತು. ಇನ್ನು ಈ ಸೆಂಗತಿಗಳನ್ನು ಹೆಣೆದು ವಿಶ್ವ 
ಚಿತ್ರಕ್ಕೆ ಕಳೆಕೊಟ್ಟಿರುವ ತತ್ತ ಎಜ್ಞನ ಕೃತಿಯನ್ನು - ಅವಲೋಕಿಸಿ ಬೆರಗಾಗ 
ಬೇಕಾಗಿದೆ. 

ಆರ್‌. ಎಲ್‌. ನರಸಿಂಹಯ್ಯ. 





ಕಾವ್ಯಾವಲೋಕನ 


ಕೆಲವು ಹೊಸ ಕವನಸಂಗ್ರಹಗಳು 

೧. ಹಿಗ್ಗು--ಲೇಖಕರು: "ವಿನಾಯಕ ' ; ಪ್ರಕಾಶಕರು: ಕಾವ್ಯಪ್ರಕಾಶನ ಸಮಿತಿ, 
ಸಾಗಲಿ ; ಪುಟಗಳು ೪೯ ; ಬೆಲೆ, ರೂ. ೦-೧೨-೦. 

೨. ನವ್ಯಕವಿತೆಗಳಂ--ರೇಖಕರು: "ವಿನಾಯಕ ' ; ಪ್ರಕಾಶಕರು: ಕಾವ್ಯಪ್ರಕಾಶನ 
ಸಮಿತಿ, ಸಾಂಗಲಿ ; ಪುಟಗಳು ೯೨ ; ಚೆರಿ, ರೂ. ೧-೧೨-೦. 

೩. ಹೃದಯನೀಣೆ-ಳೇಖಕರು: ಆಡಿಬಾಯಿ ರಾಮಣ್ಣ ಶೆಟ್ಟಿ, ಧರ್ಮಸ್ಥಳ ; ಪ್ರ ಕಾಶ 
ಕರು : ಲೇಖಕರೇ ; ಪುಟಗಳು ೭೬ ; ಬೆಲೆ, ರೂ. ೧-೦-೦. 

೪. ನನ್ನ ಹಾಡು--ರೇಖಕರು: ಬ. ಗಿ. ಯಲ್ಲಟ್ಟಿ; ಪ್ರಕಾಶಕರು: ಶಾಂತಿಸೇವಾ 
ಸದನ, ಸೇಡಬಾಳ ; ಪುಟಗಳು ಸ/೪- ೨೫ ; ಬೆರೆ, ರೂ. ೧-೮-೦. 

೫. ಕನ್ನಡ ಕುಮಾರಸಂಭವ-ಳೇಖಕರು: ಅಮ್ಮೋಬಳ ಶಂಕರನಾರಾಯಣ ;, 
ಪ್ರಕಾಶಕರು: ಸಾಹಿತ್ಯಾಂಜಲಿ ಗ್ರ ಂಥಮಾಳೆ, ಆನಂದಾಶ್ರಮ, ಕೋಟಿಕಾರ್‌, ದ.ಕ. ; ಪುಟಗಳು 
೮-4೭೪ ; ಬೆಲೆ, ರೂ. ೧-೪-೦, 

೬. ಬಡವರ ಬಾಪೂಜಿ ಅಥವಾ ಗಾಂಧೀಗೀತೆ-ರೇ ಖಕರು : ಎ. ಕೃಷ್ಣ ಭಟ್ಟಿ ; 
ಪ್ರಕಾಶಕರು ; ಲೇಖಕರೇ ; ಪುಟಗಳು ಇ. ; ಬೆಲೆ, ರೂ. ೦-೧೨-೦, 

೭. ಹೂದೋಣಿ-_ಲೀಖಕರು : ಎಸ್‌. ಜಿ. ಪ್ರಭಾಚಂದ್ರ ; ಪ್ರಕಾಶಕರು: ಲೇಖಕರೇ ; 
ಪುಟಗಳು ೪೭ ; ಬೆಲೆ, ರೂ. ೦-೧೨-೦. ಬ 

೪. ಕುಬೇರನ ಕವನಗಳು (ಸಂಚಿಕೆ ೧)-ಲೇಖಕರು: ಮತ್ತು ಪ್ರಕಾಶಕರು: 
ಎಚ್‌. ಡಿ. ನಾರಾಯಣರಾವ್‌, ಐಎಂ.ಸಿ.ಎಫ್‌., ಲಿಮಿಟೆಡ್‌, ಬೆಳಗುಳ ; ಬೆಲೆ, ೦-೨-೦. 


ಕನ್ನಡ ಕವಿತೆಯ ಸ್ಲೇತ್ರದಲ್ಲಿ ಕೃಷಿಕರಿಗೇನೂ ಕೊರತೆಯಿಲ್ಲವೆನ್ನಲು ಈ ಮೇಲಿನ 
ಪಟ್ಟಿಯೇ ಸಾಕ್ಷಿ. ಎಲ್ಲ ಸಂಗ್ರಹಗಳಲ್ಲಿಯೂ . ಏಕಜಾತೀಯವಾದ ಮತ್ತಾವ 
ಅ೦ತವಿಲ್ಲದಿದ್ದರೂ ಆನಂದಜನಕತ್ವವಾದರೂ ಇರಬೇಕೆಂದು ಬಯಿಸುವುದು ಅತಿ 
ಯೆನಿಸಲಾರದು. ಆದರೆ ಇಲ್ಲಿ ಆ ಗುಣಕ್ಕೂ ಲೋಪ ಬಂದಿದೆ. ಮೊದಲ ಎರಡು 
ಸಂಗ್ರಹಗಳು ವಿಶಿಷ್ಟರೂಪದ ನವ್ಯತೆಯನ್ನು ಪ್ರದರ್ಶಿಸಿದರೆ, ಕೊನೆಯ ಎರಡು 
ಅಶಿಷ್ಟ ಪೆರಾನುಕರಣದಲ್ಲಿ ಪರ್ಯವಸಾನಹೊಂದಿವೆ. ಮೂರು ನಾಲ್ಯನೆಯ 
ಸಂಗ್ರಹಗಳಲ್ಲಿ ಬರೆದವರು ಇನ್ನೂ ಅಭ್ಯಾಸಿಗಳೆಂಬ ಭಾವನೆಯು ಸ್ಪಷ್ಟವಾಗಿ ವ್ಯಕ್ತ 
ವಾಗುತ್ತದೆ. ಸಂಸ್ಕೈತಸಾಹಿತ್ಯದಲ್ಲಿ ಸಾರ್ವಭೌಮಸ್ವಾನಕ್ಕೆ ಯೋಗ್ಯನಾದ 


೯೨ ಪ್ರಬುದ್ಧ ಕರ್ಣಾಟಕ WH 
ಕಾಳಿದಾಸಕವಿಯ ಮಹಾಕಾವ್ಯವೊಂದನ್ನು ಹಳ್ಳಿಯ ಹಾಡಿನ ಧಾಟಿಯಲ್ಲಿ 
ಬರೆಯುವ ಮಹಾಸಾಹಸವನ್ನು "ಕನ್ನಡ ಕುಮಾರಸಂಭವ 'ದಲ್ಲಿ ನೋಡಬಹುದು. 
ಹಳ್ಳಿಯ ಹಾಡುಗಳಿಗಿರುವ ಪ್ರಾಸಾದಿನಿಯಮಗಳನ್ನು ಕೂಡ ಮೀರಿರುವುದು 
ಮತ್ತೂ ವಿಶೇಷ. ಆರನೆಯದು ಶಿಶುಪಾಠಕ್ಕೆ೦ದೇ ಬರೆದ ರಚನೆ. ಗಾಂಧೀಜಿಯವರ 
ಸ್ತೋತ್ರವನ್ನು ನಾಲ್ಕು ಮಾತ್ರೆಯ ಷಟ್ಟದಿಗಳ ಮೂಲಕ ಸುಮಾರು ಇನ್ನೂ ರೈವತ್ತು 
ಪದ್ಯಗಳಲ್ಲಿ ಮಾಡಿದ್ದಾ ಕೆ ಪದ್ಯಗಳು ಬಾಯಿಪಾಶಕ್ಕೆ ಯೋಗ್ಯವಿರಬಹುದು ; ಆದರೆ 
ಅವುಗಳ ಕಾವ್ಯಗುಣ ಶೂನ್ಯ. 

ಈಗ ಒಂದೊಂದನ್ನೂ ಕುರಿತು ವಿವರವಾಗಿ ಕೆಲವು ಮಾತುಗಳನ್ನು ಹೇಳ 
ಬಹುದು. " ಹಿಗ್ಗು” ಎಂಬ ಕವನಸಂಗ್ರಹಕ್ಕೆ ಮುನ್ನು ಡಿಯನ್ನು ಬರೆಯುತ್ತಾ 
ಲೇಖಕರು ಹೀಗೆಂದಿದ್ದಾರೆ;--“ ಹಿಗ್ಗು ವಿಕಾಸ, ವಿಸ್ತಾರ. ಆನಂದವೇ ವಿಸ್ತಾರ; 
ವಿಸ್ತಾರವೇ ಆನಂದ. ಹಿಗ್ಗಿ ದವ ಹಿರಿಯನಾಗುತ್ತಾನೆ. ಕುಗ್ಗಿದವ ಕಿರಿಯನಾಗ5 
ತ್ತಾನೆ. ಸೊಕ್ಕಿದವ ಅಸುರನಾಗುತ್ತಾನೆ. ಆನಂದದ ವಿಸ್ತಾರದಲ್ಲಿ ಸುಖ-ದುಃಖ 
ಗಳೆರಡೂ ನೆಳಲು-ಬೆಳಕಿನಂತೆ. ಅವಿಲ್ಲದೆ ವಿಸ್ತಾರವು ವಿಸ್ತೃತವಾಗಲಾರದು. ವಿಸ್ತೃತ 
ಪ್ರಜ್ಞೆಯೆಂದರೇ ಹಿಗ್ಗು. ಜಿಜ್ಞಾಸವು ಹಿಗ್ಗಿನ ದಾರಿಯಲ್ಲಿ ಸಾಧಕ. ಹಿಗ್ಗಿನ 
ಮೊಗ್ಗೆ ಯೇ ಜಸ್ಣಿ ನಿ. ಹಿಗ್ಗಿನ ಸುಗ್ಗಿ ಯೇ ದೇವರು. ಹಿಗ್ಗಿನ ದಾರಿಯಲ್ಲಿ ಬರೆದ ಕವನ 
ಗಳಿವು. ಆಂತರಿಕ ಪ್ರಜ್ಞೆಯ ವಿಕಾಸ, ಆ ವಿಕಾಸತಂದ ಅನುಭವ, ಸಾಮಾಜಿಕ ಪ್ರಜ್ಞೆ, 
ಅದರಿಂದ ಕಲಿತ ಪಾಠಗಳು, ಆಂತರಿಕಬಾಹ್ಯ ಪ್ರಜ್ಞೆ ಗಳು ಮೇಳವಿಸಲು ಜನಿಸುವ 
ಆದರ್ಶ ಸೃಷ್ಟಿ--ಇವೇ ಇಲ್ಲಿಯ ಕಾವ್ಯವಸ್ಸುಗಳಾಗಿವೆ.” ಸೂತ್ರಪ್ರಾಯವಾದ 
ಈ ಬರವಣಿಗೆಯಲ್ಲಿ ಲೇಖಕರ ವಿಚಾರಸಾರಸರ್ವಸ್ಪವೂ ಗರ್ಭೀಕೃತವಾಗಿದೆ. 
ಆದರೂ ಶದನ್ನೋದಿದಮೇಲೆ ಕವನಗಳನ್ನೆ ಲ್ಲ ಪರಿಶೀಲಿಸಿದಾಗ ಒಂದೆರಡು ಸೆಂದೇಹ 
ಗಳು ಬಂದೊದಗುತ್ತವೆ--" ಬಾಹ್ಯಪ್ರಜ್ಞಿ ಯೂ ಸಾಮಾಜಿಕಪ್ಪ್ರಜ್ಞಿಯೂ ಒಂದೇಯೊ 
ಇಲ್ಲವೆ ಬೇರೆ ಬೇರೆಯೋ?' "ಆಂತರಿಕ ಪ್ರಜ್ಞೆ ಯ ವಿಕಾಸಕ್ಕೆ ಈ ಪ್ರಜ್ಞೆ ಗಳ 
ಸಹಾಯವೆಷ್ಟು ?' "ಹಿಗ್ಗಿನ ಸಾಧಕನಿಗೆ ಕ್ಲೆ ಶದಲ್ಲಿಯೂ ಹರ್ಷ ಕಾಣುವಂತಹ 
ಬಾಹ್ಯ-ಆಂತರಿಕ ಪ್ರಜ್ಞೆ ಗಳ ಸುಂದರ ಸಮ್ಮಿಲನವು ಸಿದ್ಧಿ ಸಿರಬಹುದು. ಆದರೆ ಇದರಿಂದ 
" ಆದರ್ಶಸೃಷ್ಟಿ' ಯು ಜನಸಿಯೇ ತೀರುವುದೆಂದು ಹೇಳುವುದು ಸರಿಯೆ ?' ಕಾವ್ಯ 
ವಸ್ತುವು ಬಾಹ್ಯಪ್ರಜ್ಞಾ ವಲಯಕ್ಕೆ ಸೇರಿರಲಿ, ಆಂತರಿಕಪ್ರಜ್ಞಾ ವಲಯಕ್ಕೆ ಸೇರಿರಲಿ, 
ತೆದುಭಯವಲಯಕ್ಕೆ ಸೇರಿರಲಿ, ಎಲ್ಲೆ ಡೆಗೂ ಕಾವ್ಯಧರ್ಮವು ಮಾತ್ರ ಒಂದೇ ಆಗಿರು 
ವುದೆಂದು ಹೇಳಬೇಕು. ಕಾವ್ಯದ ವಸ್ತುಗಳು ಬೇರೆ ಬೇರೆಯಾಗಬಹುದು. ಆದರೆ 
ವಸ್ತುಗಳ ಪ್ರಕಟಣೆಯ ಕಾಲದಲ್ಲಿ ಕವಿಯು ಪರಂಪರಾಪ್ರಾಪ್ತವಾದ ಕೆಲವೊಂದು 


(1) 


ಕಾವ್ಯಾವಲೋಕನ ೪ತ್ಸಿ 


ಶಾವ್ಯನಿಯಮಗಳನ್ನು ಗಮನದಲ್ಲಿಟಿ ಚ ಇರಬೇಕಾಗುತ್ತದೆ. ಹಳೆಯ ನಿಯಮಗಳು 
ಬೇಡವಾದರೆ ಅವುಗಳ ಸ್ಥಾನದಲ್ಲಿ ಹೊಸ ನಿಯಮಗಳನ್ನಾ ದರೂ ಕಲ್ಪಿಸಿಕೊಳ್ಳ 
ಬೇಕಾಗುತ್ತದೆ. ಆದರೆ ಸಕಲ ನಿಯಮಗಳನ್ನು ಮಾರುವುದಕ್ಕೆ ವಸ್ತುವೈಲಕ್ಟ ಣ್ಯವು 
ಒಂದು ಸೋಗಾಗಿ ಪರಿಣಮಿಸಬಾರದು. ಕಾವ್ಯದಿಂದ ಜನರೆಲ್ಲರೂ ಒಂದು ಬಗೆಯ 
ಆನಂದವನ್ನ ಪೇಕ್ಲಿ ಸುತ್ತಾರೆ. ಯಾವುದೇ ಕಾರಣದಿಂದಾಗಲಿ, ಬಹುಜನರ ಆನಂದಕ್ಕೆ. 
ಆಸ್ಪದವೀಯದ ಕಾವ್ಯವು ಉತ್ತಮ ಕಾವ್ಯದಲ್ಲಿ ಗಣ್ಯವೆನಿಸಲಾರದು. ತತ್ವ ಪ್ರತಿ 
ಪಾದನೆಗಿಂತಲೂ ಆನಂದಾಂಶಪ್ರಜೋದಕತ್ವವೇ ಕಾವ್ಯದ ಮುಖ್ಯಕರ್ಮ. 

"ಹಿಗ್ಗ'ನ್ನು ಕುರಿತು ಹಾಡುವ ಪದ್ಯಗಳು" ದೇವಕಂಠ,' "ಆನಂದ? 
“ ಆನಂದಮಯ " ಹಿಗ್ಗು ', "ಬೆಳಕು,' " ಆರೋಹಣ,' "ಬಿಳಿದಾವರೆ ' ಇತ್ಯಾದಿ 
ಈ ಸಂಗ್ರಹದಲ್ಲಿ ವಿಪುಲವಾಗಿವೆ. ಆ ಹಿಗ್ಗಿನ ಸಾಧನೆಗೆ ನೆರವಾದ ಸನ್ನಿ ವೇಶಗಳನ್ನು 
ಮೊದಲು ಪದ್ಯಗಳು ವರ್ಣಿಸುತ್ತವೆ. ಕವಿಯು ತನ್ನ ಮೆಚ್ಚಿನ ನಾಡಿನಿಂದ ದೂರ 
ಹೋಗಿ ವೀಸನಗರದಲ್ಲಿರಬೇಕಾಗಿಬಂದ ಘಟನೆ; ಅದರಿಂದ ಮನಸ್ಸಿನ ಮೇಲಾದ 
ವಿವಿಧ ಪರಿಣಾಮಗಳು, ಪ್ರಕೃತಿಮಾತೆಯ ಸುಮಧುರಪ್ರಭಾವ--ಇವುಗಳನ್ನು 
ಮೊದಲನೆಯ ಪದ್ಯವು ಚಿತ್ರಿಸುತ್ತದೆ. ಅನಿರೀಕ್ಷಿ, ತ ಆಘಾತಗಳಿಂದ ಹಣ್ಣಾದ 
ಮನೋಭಾವವನ್ನು *" ವಿಷ-ಅಮೃತ 'ವೆಂಬ ಕವನವು ಪ್ರಕಟಿಸುತ್ತದೆ. 

"" ಅಲ್ಲಿ ವಿಷ, ಇಲ್ಲಿ ವಿಷ, 
ಎಲ್ಲಿ ಡೆಗೂ ಆಮಿಷ, 
ರಾಗ, ದ್ವೇಷ, ಕಿಲ್ಲಿಷ.” 

* ತಲೆಯಲೆಲ್ಲ ರಣರಣ, ಮನದಲೆಲ್ಲ ಭಣಭಣ '--ಇದು ಈ ಕವನದ ಭಾವ. ಆದರೆ 
ಅದು ಮುಗಿಯುವುದು "ಬೆಂದು ನೊಂದು ಚಿನ್ನವಾಗು, ಘನ್ನ (510)ವಾಗು, 
ಭಾವವೆ!' ಎಂಬ ನಿರ್ಧಾರದಲ್ಲಿ. ಮತ್ತೆ ಕಡೆಯ ಕನಿತೆಯಲ್ಲಿ ಬಾಹ್ಯಪ್ರಜ್ಞೆಯ 
ಪ್ರದಶನವಿದೆ. ಉಳಿದೆಲ್ಲ ಕವಿತೆಗಳಲ್ಲಿಯೂ ಶ್ರೀ ಅರೊಬಿಂದೊರವರ ದರ್ಶನ 
ಪ್ರಣಾಲಿಯು ಸುಸ್ಪಷ್ಟ. ಮಾನವಕುಲವು ಸರ್ವರ ಕಲ್ಯಾಣದೆಡೆಗೆ ಸಾಗುತ್ತಿರುವು 
ದೆಂಬ ಶ್ರದ್ಧೆ » ದೇವಾನುಗ್ರಹದ ನಂಬಿಕೆ, ಮೋಹಾಂಧಕಾರದಿಂದ ಪಾರಾಗಿಸುವ 
ಜ್ಞಾನ ಸೂರ್ಯನ ಉದಯವಾಗಿರುವುದೆಂಬ ಸಮಾಧಾನ, - ದಿವ್ಯಜ್ಞಾ, ನದ 
ಸೋಪಾನಗಳನ್ನೇರಿ ಜನ್ಮ ಸಾರ್ಥಕ್ಯ ಕಲ್ಪಿಸಿಕೊಳ್ಳಬೇಕೆಂಬ ತೀವ್ರಾಭಿಲಾಷೆ, ಅಡ್ಡ 
ಬರುವ ಸಂದೇಹ ಮತ್ತು ಸಮಸ್ಯೆಗಳಿಗೆ ಪರಿಹಾರ--ಇವುಗಳು ಕಾವ್ಯಕ್ಕೆ ಸ್ಫೂರ್ತಿ 
ಯನ್ನಿತ್ತು ಅನೇಕ ಪ್ರೌಢೋಕ್ತಿಗಳಿಗೆ ಕಾರಣವಾಗಿವೆ. 

ಅಧ್ಯಾತ್ಮ ಸುಖದ ಅಪರೋಕ್ಸಾನುಭೂತಿಯು ವಾಗತೀತವೆಂದೂ ಕಾವ್ಯ 


೯೪ ಪ್ಲಬಂದ ಕರ್ಣಾಟಕ 
ಲ + 


ಸಾಮಗ್ರಿಯಲ್ಲವೆಂದೂ ಪ್ರಾಚೀನರ ಭಾವನೆಯಾಗಿತ್ತು. ಆತ್ಮಾನಂದವು ಅಲೌಕಿಕ 
ಮತ್ತು ಅಸಾಮಾನ್ಯವೆಂದೂ ಕಾವ್ಯದಲ್ಲಿ ಸರ್ವರ ಹೃದಯಸಂವಾದಿಯಾದ ವಸ್ತು 
ಗಳಷ್ಟೇ ರಸಪ್ರತೀತಿಗೆ ಕಾರಣಗಳಾಗುವುವೆಂದೂ ಅವರು ತಿಳಿದಿದ್ದರು. ನಿರ್ವೇದ 
ಪ್ರಧಾನವಾದ ಶಾಂತರಸಕ್ಕೆ ಅಸ್ತಿತ್ವವನ್ನು ಕೂಡ ಮೊದಮೊದಲು ಒಪ್ಪಿರಲಿಲ್ಲ. 
ಅಂತೆಯೇ ಭಾರತವರ್ಷವು ಯೋಗಿಗಳ ತವರಾದರೂ ಯೋಗಿಗಳು ತಮ್ಮ 
ಅಖಂಡಾನಂದವನ್ನು ಕಾವ್ಯರೂಪದಲ್ಲಿ ಹೆಚ್ಚಾಗಿ ತೋರಿಸಿಲ್ಲ. ಭಗನದ್ದಿ €ತೆಯೇ ' 
ಮೊದಲಾದುವನ್ನು ಹೂಡ ಕಾವ್ಯವೆನ್ನು ವುದಕ್ಕಿಂತಲೂ ಶಾಸ್ತ್ರವೆನ್ನು ವುದೇ ಹೆಚ್ಚು. 
ಆದರೆ ಇಂದಿನ ವಿಚಾರಸರಣಿಯಲ್ಲಿ ಪರಿಶುದ್ಧ ಕಾವ್ಯವೆಂದರೆ ಆಧ್ಯಾತ್ಮಿಕ ಅನುಭವದ 
ವಾಹಿನಿಯೆಂಬ ತತ್ವವೂ ಮುಂದೆ ಬಂದಿದೆ; ಜೀವನದ ವಿವಿಧ ದ್ವಂದ್ವಗಳನ್ನು 
ಗಮನಿಸಿ ಅದರ ರಹಸ್ಯವನ್ನು ಭೇದಿಸುವವನೇ ಕವಿಯೆಂಬ ಭಾವನೆ ತಲೆದೋರಿದೆ. 
ಈ ಕೆಲಸವನ್ನು ಹಿಂದಿನವರು ದಾರ್ಶನಿಕರಿಗೆ ಬಿಟ್ಟಿದ್ದರು. ಕವಿಯು ಆ ಕೆಲಸವನ್ನು 
ಮಾಡಲುಳ್ಳವನೆಂದೊಪ್ಪಿದರೂ ಅದನ್ನು ಅವನು ಪರ್ಯಾಯವಾಗಿ, ಲೋಕಾನು 
ರ೦ಜಕವಾದ ಪುರಾಣಕಥೆಗಳ ಮೂಲಕ ಮಾಡಬಹುದೆಂದರೇ ಹೊರತು ನೇರವಾಗಿ 
ಶಬ್ದಜಾಲಗಳಿಂದ ಮಾಡಬಹುದೆಂದು ಬಗೆಯಲ್ಲಿ. ಅನೇಕರಿಗೆ ಕಾವ್ಯದ ಅರ್ಥವು 
ಸುಸ್ಪಷ್ಟವಾಗಿರುವುದನ್ನೇ ಅವರು ಕಾವ್ಯದ ಮೊದಲ ಲಕ್ಷ ಣವೆಂದುಕೊಂಡಿದ್ದ ರು. 
ಇಂದು ಕವಿಯ ದರ್ಶನವು ಸ್ವಚ್ಛವಾಗಿದ್ದ ಷ್ಟ್ರೂ, ಅದನ್ನು ಅವನು ಸೂಜಿಸುವಂತಹ 
ನೂತನ ಶಬ್ದಸೃಷ್ಟಿಗೈದಷ್ಟೂ ಉತ್ತಮಕವಿಯಾಗುವನೆಂಬ ಆಶಯವು ಮೊಳೆತಿದೆ. 
ಕಾವ್ಯದ ವಾಚ್ಯಾರ್ಥ, ಛಂದಸ್ಸು, ರೀತಿ, ಎಲ್ಲವೂ ಕವಿಯ ದರ್ಶನ ಪ್ರಕಟನೆಗೆ 
ಮಾತ್ರ ಇರುವುದೆಂದೂ, ಆದುದರಿಂದ ಅವಕ್ಕೆ ಯಾವ ಬಗೆಯ ನಿರ್ಬಂಧಕವಾದ 
ಪ್ರಾಧಾನ್ಯವೂ ಇರಲಾರದೆಂದೂ ಸ್ವೀಕೃತವಾಗುತ್ತಿದೆ. ವಿನಾಯಕರ ಈ ಪದ್ಯಗಳಲ್ಲಿ 
ನೂತನಪದಸೃಷ್ಟಿಗಿ೦ತಲೂ ಹೆಚ್ಚಾಗಿ ಪ್ರಕರಣಾಂತರ ಪ್ರಸಿದ್ಧ ವಾದ ಪದಗಳಿಗೆ-- 
ಉದಾ: ಪರಾಪ್ರಶೃತಿ, ಅನ್ನ ಮಯ, ಪ್ರಾಣಮಯ, ಮನೋಮಯ, ಪುರುಷ, 
ರಾಜಸ್ಯ ತಾಮಸ, ತುರೀಯ, ಹಂಸ್ಕೆ ದೇವಿ, ನಿರ್ಮಾಣಕಾಯ, ಇತ್ಯಾದಿ-ಅಪಾರ 
ವಾದ " ಧ್ವನಿ 'ಯು ತುಂಬಿಬರುವುದನ್ನು ನೋಡಬಹುದು. ಹಾಗೆಯೇ " ಅರುಣ,' 
ಮಹಾಲಕ್ಷ್ಮಿ ಶ್ರ "ಮಹಾಕಾಳಿ,' " ಸನತ್ಯುಮಾರ,' ಯೋಗಮಾಯೆ, "ಮುಕ್ಕಣ್ಣ 
‘ ಸೆಪ್ರ್ಯಾಶ್ವ,' ಮೊದಲಾದ ಪುರಾಣಪ್ರಸಿದ್ಧ ಪದಗಳಿಗೂ ಒಂದು ನೂತನ ವಿಶಾಲಾ 
ರ್ಥವು ಆವರಿಸಿಕೊಳ್ಳುವುದನ್ನು ನೋಡಬಹುದು. ಈ ಬಗೆಯ ಕಾವ್ಯರಚನೆಯಲ್ಲಿ 
. ಶವಿವಿವಕ್ಚಿ ತವಾದ ಅಪರೋಕ್ಸಾ ನುಭೂತಿಯು ಸಹೃದಯವೇದ್ಯವಾಗಿದ್ದ ರೆ ಉತ್ತಮ 
ಕವಿತೆಯಾಗುತ್ತದೆ. ಅದಿಲ್ಲದೆ ಅದು ಕವಿಮಾತ್ರ ವೇದ್ಯವಾಗಿ ಸಹೃದಯರಿಗೆ 


ಕಾವ್ಯಾವಲೋಕನ ೯೫ 


ಅಗೋಚರವಾದರೆ ದೊಡ್ಡ ದೋಷವಾಗುತ್ತದೆ. ಪ್ರಕೃತಗ್ರಂಥದಲ್ಲಿ ಗುಣಬಾಹುಲ್ಕ 
ವಿದೆಯೇ ಇಲ್ಲವೇ ಎಂಬುದನ್ನು ಕಾಲವು ನಿರ್ಧರಿಸಬೇಕು. 
ಇದೇ ಲೇಖಕರ " ನವ್ಯಕವಿತೆ'ಗಳಲ್ಲಿ ಇದಲ್ಲದೆ ಇನ್ನೊಂದು ಜಾತಿಗೆ ಸೇರುವ, 

ಹದಿನೇಳು ಕವನಗಳಿನೆ. ವ್ಯಾವಹಾರಿಕ ಜೀವನದಲ್ಲಿ ಪ್ರಮುಖಪಾತ್ರವನ್ನು 
ವಹಿಸುವ ನೂತನ ವೈಜ್ಞಾ ನಿಕ ಸಾಮಗ್ರಿಗಳೂ, ಜನಜೀವನವನ್ನು ವಿಷಮಯ 
ವಾಗಿ ಮಾಡುತ್ತಿರುವ ಪ್ರವೃತ್ತಿಗಳೂ, ಶಾಂತಿಸುಖವು ಸಾಧಿಸಬೇಕಾದರೆ ಅಗತ್ಯ 
ವಾದ ಮನೋಧರ್ಮವೂ ಕವನಗಳಿಗೆ ಪ್ರಜೋದನೆಯನ್ನಿ ತ್ತಿವೆ. ಇಲ್ಲಿ ಮಾತ್ರ 
ಲೇಖಕರ ಅಭಿಪ್ರಾಯಗಳು ಪ್ರಸಿದ್ಧ ಛಂದಸ್ಸುಗಳ ಮತ್ತು ಪ್ರಸಿದ್ಧ ಶಬ್ದಾರ್ಥಗಳ 
ಪರಿಮಿತಿಯನ್ನು ಲೀಲಾಜಾಲವಾಗಿ ಮೀರಿ ಹರಿಯುತ್ತವೆ. ಪದ್ಯಬಂಧಸ್ಥೆ ಅನಿ. 
 ವಾರ್ಯವಾದ ಅಂಗವೆಂದು ಸೆಂಪ್ರದಾಯವು ಹೇಳುವ ಛಂದಸ್ಸು » ಲಯ, ಗತಿ 
ಗಳೆಲ್ಲವೂ ಗಾಳಿಯಲ್ಲಿ ತೂರಿಹೋಗುತ್ತವೆ. ತಾನೇ ತಾನಾದ ಶುದ್ದ ಕವಿತೆಯ 
ನೈಜಸ್ವರೂಪವೇ ಇದೆಂದೂ ಅಸಾಧಾರಣವಾದ ಕವಿಮನೋಧರ್ಮದ ಸಹಜಾ- 
ವಿಷ್ಣಾರವೇ ಇದೆಂದೂ ಹೇಳುವವರು ಹೇಳಬಹುದು. ಆದರೆ ಕನ್ನಡದಲ್ಲಿ ಇನ್ನೂ 
ಜನರ ಕಿವಿ ಈ ರಚನೆಗಳ ಅರ್ಥ ಗಾಂಭೀರ್ಯವನ್ನು ಆಸ್ವ್ರಾದಿಸುವಷ್ಟು ್ಸಿ ಪಳಗಿಲ್ಲ. 
ವೆನ್ನು ವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮುದ್ರಣವಿನ್ಯಾಸಗಳಂತೆ ಸಂಕೇತ 
ಸಂದೋಹಗಳಿಂದಲೂ, ನೇಯಾರ್ಥಪರಂಪಕರೆಗಳಂತೆ ಸಂದಿಗ ಶಬ್ದಸಮೂಹ 
ಗಳಿಂದಲೂ, ಕಿಕ್ಕಿರಿದು ತುಂಬಿರುವ ಈ ನವ್ಯ ಪ್ರಯೋಗಗಳು ಎಷ್ಟರಮಟ್ಟಿಗೆ. 
ಕವಿತೆಯ KA (ತ್ರವನ್ನು ವಿಸ್ತಾರಗೊಳಿಸುವುವೆಂಬುದನ್ನು ಈಗಲೇ ತೀರ್ಮಾನಿ. 
ಸುವುದು ಅಸಾಧ್ಯ, ಅನುಚಿತ, ವಾಚಕರ ಅವಗಾಹನೆಗಾಗಿ ಒಂದು ಉದಾಹರಣೆ 
ಯನ್ನ ತ್ವಿಕೊಂಡಿದೆ-- 

ಗಮ |! ಗಮ! ಗಮ! 

ಉದ್ಯಮದ ಉದ್ಗಮ, ಉಗಮ 

ಗಮಕಿಸುವ ಗಮಕಿ, 

ಗಮನಿಸುವ ಗಮನಿ, 

ಗೆಮನೋದ್ಯುಕ್ತ ಗಮನೆ, 

ಗಮಕಸಪ್ತಕದ ಗಭೀರೆ, 

ಗಮ್ಯವಿಹ ಗೆಮ್ಮ ತುಗೇಪೆ, 

ಚಮಕಿಸುವ ಚಮ್ಮಟಿಗೆ:- 

ಗೆಮ ! ಗಮ! ಗಮ! 

ಉದ್ಯಮದ ಉದ್ಗಮ, ಉಗಮ! 

—(" ಜೀವನ“) 


1 





೯೬ ಪೃಬುದ ಕರ್ಣಾಟಕ 
ರಂ 


ವಿಡಂಬನೆಗಾಗಿ ಹೊರಟಿ ಕವನಗಳಲ್ಲಿ ಒಂದುಬಗೆಯ ಜಮತ್ಯ್ಯೃತಿಯಿರು 
ವುದನ್ನು ಎಲ್ಲರೂ ನೋಡಬಹುದು ; ಕವಿಗಳ ಕಲ್ಪ ನಾಪಟಲದ ಮೇಲೆ ಚಿರಪರಿ 
ಚಿತಾರ್ಥಗಳು ಬಿಂಬಿಸುವ ವಿವಿಧ ಚಿತ್ರಗಳಲ್ಲಿ ಅಪೂರ್ವತೆಯ ರಮಣೀಯತೆಯಿದೆ ; 
ಬ ಸಾಮಾಜಿಕಪ್ಪಜ್ಞೆ 'ಯ ಆವಿಷ್ಯ್ಯಾರದಲ್ಲಿ ಬೆಡಗಿನ ನುಡಿಗಳು ಕಿಡಿಗೊಂಡು ಹೊರಡು 
ತ್ತವೆ. ಒಟ್ಟಿನಲ್ಲಿ, ಒಂದು ಕಡೆಗೆ ಆಡುವ ಮಾತುಗಳಿಂದಲೇ ಪ್ರೌಢಾರ್ಥ 
ಪ್ರಕಟನೆಯ ಪ್ರಯತ್ನ ವೂ, ಇನ್ನೊಂದು ಕಡೆಗೆ ಪದಪದಗಳ ಪ್ರಸುಪ್ತಾರ್ಥವನ್ನು 
ಪ್ರಬುದ್ಧ ಗೊಳಿಸುವ ಪ್ರಯತ್ನ ವೂ, ಇವೆರಡಕ್ಕಿ೦ತಲೂ ಮೇಲಾಗಿ, ವಿಶ್ವದ ಪರಮ 
ರಹಸ್ಯವನ್ನು ಸಾಕ್ಲಾತ್ಯರಿಸುವಾಗ ಸಾಧಕದಲ್ಲಿ ಬರುವ ಭಾವನಾತರಂಗಗಳ 
ಅನಿರ್ವಚನೀಯಲೋಕವನ್ನು ಶಬ್ದ ಸಂಗೀತದಿಂದಲೇ ಚಿತ್ರಿಸುವ ಪ್ರಯತ್ನವೂ 


ಇಲ್ಲಿ ನಡೆದಿದೆ. ಇಲ್ಲಿ ಸಾಂಪ್ರದಾಯಿಕವಾದ ಕೃತ್ರಿಮತೆಯಿಲ್ಲ; ಸಾಂಪ್ರದಾಯಿಕ ' 


ವಾದ ಅರ್ಥನೈರ್ಮಲ್ಯವೂ ಇಲ್ಲ. ಸರಸೋಕ್ತಿಗಿಂತ ವಕ್ರೋಕ್ತಿ ಹೆಜ್ಜು ; 
ಸ್ಪಷ್ಟೋಕ್ಕಿಗಿಂತ ಅಸ್ಪಷ್ಟೋಕ್ತಿ ಹೆಜ್ಜು. ಹೊಸಗನ್ನ ಡದ ಕಾವ್ಯಕ್ಟೇತ್ರದಲ್ಲಿ 
"ವಿನಾಯಕ 'ರ ಕಾವ್ಯಪ್ರಯೋಗಗಳು ಮನನೀಯವಾಗಿವೆ ; ವೈಶಿಷ್ಟ ಪೂರ್ಣ 
ವಾಗಿವೆ. ಜನರ ಅಭಿರುಚಿಯನ್ನು ಸಂಸ್ಕರಿಸಲು ಬಗೆಬಗೆಯ ಪ್ರಯೋಗಗಳು 
ಕನ್ನಡಸಾಹಿತ್ಯದಲ್ಲಿ ಇನ್ನೂ ಬರಬೇಕಾಗಿವೆ. ಈ ಕೆಲಸವನ್ನು ನಿರ್ವಹಿಸಲು ಶ್ರೀ 
ವಿನಾಯಕರು ಅತ್ಯಂತ ಸಮರ್ಥಕೆಂಬ ಭರವಸೆಯು ನಾಡಿಗೇ ಇದೆ, ಇವರ 
'ರೇ ಬನಿಯಿಂದ ಇನ್ನೂ ಹೆಚ್ಚು ಹೆಚ್ಚಾ ಗಿ ಕವಿತೆಗಳು ಹರಿಯಲೆಂದು ಹಾಕೈಸುತ್ತೇವೆ. 
ನೂತನ ಕವನಗಳ ಪ್ರಕಾಶನಕ್ಕಾಗಿಯೇ ಮೀಸಲಾದ ಸಮಿತಿಯೊಂದನ್ನು ರಚಿಸಿರುವ 
ಫ್ರೊ ರಂ. ಶ್ರೀ ಮುಗಳಿಯವರೂ ಅಭಿನಂದನಾರ್ಹರು. 

| ಹೃದಯವೀಣೆ 'ಯ ಕಾವ್ಯವಸ್ತುಗಳು ಚಿರಪ್ರಸಿದ್ಧ ವಾದುವುಗಳು--ಧರ್ಮ, 
ಸುರಜಾಪ, ಮನದನ್ನ » ಚಿಂತೆ, ಚಂದ್ರೋದಯ, ಮನಸು, ಮನವಿ, ಬಯಕೆ, ಹೆಣ್ಣು A 
ಇತ್ಯಾದಿ. ಪ್ರಕೃತಿಮಾತೆಯ ಆರಾಧನೆ, ಭಗವದ್ಭಕ್ತಿ, ವಿಭಿನ್ನಾ ವಸ್ಯೆಗಳಲ್ಲಿ ಮನಸ್ಸಿ 
ನಲ್ಲಂಕುರಿಸುವ ಆಸೆ, ನಿರಾಸೆಗಳು, ನೀತಿಬೋಧೆ, ಇವೇ ಈ ಭಾವಗೀತೆಗಳಿಗೆ 
ಪ್ರೇರಕಗಳು. " ನನ್ನ ಜೀವನಯಾತ್ರೆ 'ಯೆಂಬ ಪದ್ಯದಲ್ಲಿ ತಮ್ಮ ಜೀವನಚರಿತ್ರೆ 
ಯನ್ನೂ ಲೇಖಕರು ಸಂಗ್ರಹವಾಗಿ ಕೊಟ್ಟಿದ್ದಾರೆ. ಲೇಖಕರ ವಸ್ತುಗಳು ಪ್ರಸಿದ್ಧ ಸ 
ಭಾವನೆಗಳು ಕ್ಲುಣ್ಣ, ಶೈಲಿಯು ಪೇಲವ. ಛಂದಸ್ಸಿನಲ್ಲಿ ವೈವಿಧ್ಯವಿದ್ದರೂ ಕಲ್ಪನೆ 
ಯಲ್ಲಿ ವೈವಿಧ್ಯವಿಲ್ಲ. ಶ್ರೀ ಗೋವಿಂದ ಪೈಗಳು ಮುನ್ನು ಡಿಯಲ್ಲಿ ಹೇಳುವಂತೆ ಇವು 
“ ನಡುವಣ ಹಾಗೂ ಮೇಲಣ ತರಗತಿಗಳ ಮಕ್ಕಳ ಅಭ್ಯಾಸಕ್ಕಂತೂ ಬಹಳ 
ಹಿತಾವಹವಾಗಿವೆ;'' ಕೆಲವು ಪ್ರಕೃತಿಯ ಚಿತ್ರಗಳು ರಮ್ಯವಾಗಿ ಬಂದಿವೆ; ಉದಾ. 


1 


ಕಾವ್ಯಾವಲೋಕನ ೯೭ 


ನೀರದನಿಕರಾಚ್ಛ್ಯಾದಿತ ಗೆಗೆನವು 
ಧಾರಿಣಿಯನೆ ಬೆಕ್ಕ ಸಗೊಳಿಸೇ | 
, ಭೋರೆನುತಲಿ ಸುರಿವಾ ಮಳೆಗಾಳಿಯು 
ಕಾರ ಸೊಬಗನಿಮ್ಮ ಡಿಗೊಳಿಸೇ |--(ಸುರಚಾಪ) 


ಭೆ ನನ್ನ ಹಾಡು ' ಎಂಬುದೂ ಆದರ್ಶದ್ದ ೃಷ್ಟಿಯಿಂದಲೇ ಹೊರಟಿ ಕವನಸಂಗ್ರಹ. 
ಜೀವನದ ಇಂದಿನ ಪ ಕ್ಸು ಬ » ವಾತಾವರಣವು 'ಂತಹವರನ್ನಾ ದರೂ ನಿರಾಶರನ್ನಾ ಗಿ: 
ಮಾಡುವಂತಿದೆ. ಸಾಮಾನ್ಯವಾಗಿ ತರುಣಕವಿಗಳಲ್ಲಿ ಈ " ಭಾವನೆಯುಕ್ಳುವ್ರಡೇ 
ಹೆಚ್ಚು. ಆದರೆ ಶಿ ಶ್ರೀಬ.ಗಿ. ಯ್ಯೂಟ್ಟಿ ಯವರ ಹಾಡುಗಳಲ್ಲಿ ಶ್ರೀ ಅರೊಬಿಂದೊರವರ 
ಸಂದೇಶದಲ್ಲಿರುವ ಅಚಲಶ್ರದ್ಧೆ ಯನ್ನು ಕಾಣಬಹುದು. ಹಾಡುಗಳ ಭಾವವು 
, ತಿಳಿಯಾಗಿದೆ, ಓಟವು ಹೃದ್ಯವಾಗಿದೆ, ಭಾಷೆಯು ಸರಲವಾಗಿದೆ. ಯ್ಲುಟ್ಟಿಯವ 
ಆಧ್ಯಾತ್ಮಿಕ ಆಶಾವಾದನ್ಕೆ ಹಿನ್ನೆ ಲೆಯಂತೆ ಬಾಲ್ಯದಲ್ಲೆ ಮಾತೃವಿಯೋಗ ಮತ್ತು 
ತಂದೆಯ ಪುನರ್ವಿವಾಹದಿಂದಾದ ನಿರಾಶೆಗಳು ಚಿತ್ರಿತವಾಗಿವೆ. ಇವರ ಕಾವ್ಯ 
ಶಕ್ತಿಯು ಮತ್ತೂ ಬೆಳೆದು ಇನ್ನೂ ಸಾರವತ್ತಾದ ಕವಿತೆಗಳು ಬರಲೆಂದು 
ಹಾರೈಸುತ್ತೇವೆ. 

ಅಮ್ಮೆಂಬಳ ಶಂಕರನಾರಾಯಣರ " ಕನ್ನಡ ಕುಮಾರಸಂಭವ 'ದ ವಿಮರ್ಶೆಗೆ 
ಪೂರ್ವದಲ್ಲಿ ಸಂಸ್ಕೃತ ಮಹಾಕಾವ್ಯಗಳ ಪರಿವರ್ತನದ ಬಗೆಗೆ ಒಂದು ಮಾತನ್ನು 
ಹೇಳಬೇಕು. ಕಾಳಿದಾಸನ ಮಹಾಕಾವ್ಯಗಳಿಗೆ ಮಹಾಕಾವ್ಯತ್ವ ಪ್ರ ತಿಷ್ಕೆಯಿರುವು 
ದಕ್ಕೆ ಕೇವಲ ಅರ್ಥಮಹತ್ವವಷ್ಟೇ ಕಾರಣವಲ್ಲ; ಕಿರಿದರಲ್ಲಿ ಪಿರಿದರ್ಥವನ್ನು ಹೇಳುವ 
ಶಬ್ದಸೌಷ್ಠವವೂ ಒಂದು ಕಾರಣ; ಅಂತೆಯೇ ಯತಿನಿಷ್ಠವಾದ ನಿರ್ದಿಷ್ಟತೆಯ 
` ಮಾತಳಿಯುಳ್ಳ ಛಂದೋವೈವಿದ್ಯವೂ ಇನ್ನೊಂದು ಕಾರಣ. 'ಒಂದು ಕಡೆ ಕಾಳಿದಾಸನ 
ಶಬ್ದಾರ್ಥ ಲಾಲಿತ್ಯಗಳ ಫಲವಾಗಿ ಸಂಸ್ಥ ಎತೌಭ್ಯಾಸಿಗಳು ಕೂಡ ಅವನ ಕಾವ್ಯ 
ಗಳನ್ನೋದಿ ವಾಚ್ಯಾರ್ಥವನ್ನು ಗ್ರಹಿಸಬಹುದು. ಇನ್ನೊಂದು ಕಡೆ ಅವನ 
ಶಬ್ದಾರ್ಥಗಳ ಔಚಿತ್ಯವನ್ನೂ ಅಲಂಕಾರಗಳ ಸಾರ್ಥಕ್ಯವನ್ನೂ, ತಾತ್ಸರ್ಯದ 
ಮಹತ್ವ ವನ್ನೂ ನೋಡಿ, ಸಾಹಿತ್ಯ ಪಾರಾವಾರಾಪಾರೀಣರೂ ಕೂಡ ವಿಸ್ಮಿತ 
ಹಸನು ಮೊದಲನೆಯದನ್ನು ಮಾತ್ರ ದೃಶ್ಟಿಯಲ್ಲಿಟ್ಟಿರೆ ಸುಲಭವಾಗಿ ಸಂಸ್ಕೃತ 
ದಿಂದ ಇನ್ನೊಂದು ಭಾಷೆಗೆ “ಕಾಕ್‌ ವ್ಯಗಳನ್ನು ಪರಿವರ್ತಿಸಿಬಿಡಬಹುದು. 
ಸ್ಕೂಲಾರ್ಥವನ್ನು ಆಡುವ ಮಾತಿನಿಂದಲೇ ಮಾತ್ರಾಬದ್ಧ ವಾಗಿ ಹೆಣೆದುಬಿಡ 
ಬಹುದು. ಈ ರಸವನ್ನು ಲೇಖಕರು ಸಮರ್ಪಕವಾಗಿ ಮಾಡಿದ್ದಾರೆ. ಆದರೆ 
ಈ ಪರಿವರ್ತನವನ್ನು ಮಾತ್ರ ಓದಿ ಕಾಳಿದಾಸನ ಮೂಲದಲ್ಲಿರುವುದು ಇಷ್ಟೇ 


7 


೯೪೮ ಲ ಪ್ರಬುದ್ಧ ಕರ್ಣಾಟಕ 
ಛಾ 


ಎಂದು ಯಾರೂ ತಿಳಿಯಬಾರದು. ಸೂರ್ಯನಿಗೆ ಕರಿಯ ಕನ್ನಡಿ ಹಿಡಿದರೆ ಅದರ 
ಬಿಂಬ ಕಂಡರೂ ಜ್ಯೋತಿಯು ಲುಪ್ಪವಾಗುತ್ತದೆ. ಈ ಪರಿವರ್ತನದಲ್ಲಿಯೂ ಕೂಡ 
ಕಾಳಿದಾಸನ ಮಹಾಕಲ್ಪನೆಯಂತೆ ಅವನ ಶಬ್ದ ಯೋಗಸಾರ್ಥಕ್ಯಕ್ಕೂ ಛಂದೋ 
`ವಿನ್ಯಾಸ ವೈಚಿತ್ರ್ಯದಂತೆ ರಸಪ್ರತಿಪಾದನಕೌಶಲಕ್ಕೂ ಎಷ್ಟೋ ಅನ್ಯಾಯವಾಗಿದೆ. 
ತ್ರಿಪದಿ ಚೌಪದಿಗಳೂ, ಬಳಕೆಯ ಮಾತುಗಳೂ ಕಾಳಿದಾಸನ ಸಂಪೂರ್ಣ 
ಪ್ರತಿಭೆಯನ್ನು ಪ್ರತಿಬಿಂಬಿಸಲಾರವು. ಯತಿಶೂನ್ಯವಾದ ಇಂತಹ ಬಂಧಗಳಿಂದ 
ಒಂದು ಬಗೆಯ ಲಾಘವವು ಬಂದುಹೋಗುತ್ತದೆ. ಒಂದೆರಡು ಉದಾಹರಣೆ 
ಗಳನ್ನು ನೋಡೋಣ- 
ತುಷಾರಸಂಘಾತ ಶಿಲಾಃ ಖುರಾಗ್ರೈ- 
ಸ್ಲಮುಲ್ಲಿಖನ್‌ ದರ್ದಕಲಃ ಕಕುದ್ಮಾನ್‌ | 
ದೃಷ್ಟಃ ಕಥಂಚಿದ್ದವಯ್ಕೆರ್ವಿವಿಗ್ಗೆ 
ರಸೋಢ ಸಿಂಹಧ್ದನಿರುನ್ನನಾದ || 
(ಕುಮಾರಸಭವ 1 ೫೬) 
ಘನವಾದ ಹಿಮಶಿಲೆಗಳನ್ನ ವಡುಗಳ ತುದಿಗ 
* ಳಿಂದ ಬೆರಟುತ, ದರ್ಪ ಮಧುರವಾಗಿ 
ಗುಟುರು ಹಾಕಿತು,--ಸಿಂಗ ದನಿಯ ಸಹಿಸದೆ ಬಸವ 
ಬೆದರಿರುವ ಕಾಡೆತ್ತುಗಳು ನೋಡುತಿರಿಲು 
(ಪರಿವರ್ತನ) 


ಸಹಿ ದೇವಃ ಪರಂಜ್ಯೋತಿಃ ತಮಃ ಪಾರೇ ವ್ಯವಸ್ಥಿ ತಮ್‌ I 
ಪರಿಚ್ಮಿನ್ನ ಪ್ರಭಾವರ್ದ್ವಿಃ ನ ಮಯಾ ನ ಚ ವಿಷ್ಣುನಾ || 


(11. ೫೮) 
ಅ ಪರಂಜ್ಯೋತಿ ದೇವನು ತಮೋಗುಣದಿಂದ 
ಆಚೆಯಾದವನಷ್ಟೆ ! ವಿಷ್ಣು ವೊ ನಾನೂ 
ಅವನ ಮಹಿಮಾತಿಶಯವನು ತಿಳಿಯದಿಹೆವು 
(ಪರಿಷರ್ಕನ) 


ಅಥ ಮೋಹಪರಾಯಣಾ ಸತೀ 
ವಿವಶಾ ಕಾಮವಧೂರ್ವಿಬೋಧಿತಾ | 
ವಿಧಿನಾ ಪ್ರ ತಿಪಾದಯಿಸ್ಯ ತಾ: 
ನವವೈಧವ್ಯಮಸಹ್ಯ ವೇ ದನಂ: || 
(FV. ೧), 


೩) 


೪) 


ಕಾವ್ಯಾವಲೋ ಕನ ೪೯ 


ಬಳಿಕ ಸಹಿಸಲಸಾಧ್ಯವಾದ ವೇ ದನೆಯುಳ್ಳ 
ನವ್ಯವೈಥವ್ಯವನ್ನು `ಟುಮಾಡಿರುವ 
ವಿಧಿಯು, ಮುರ್ಭಾಕ್ರ್ರಾಂತೆಯಾಗಿ ಚೇ ಸ್ಟಾರಹಿತೆ 
ಯಾದ ಕಾಮನ ಪತ್ನಿಯನ್ನೆ ಬ್ಬಿಸಿತ್ತು. 
(ಪರಿವರ್ತನ) 
ದ್ವಯಂ ಗತಂ ಸಂಪ್ರತಿ ಶೋಚನೀಯತಾಂ 
ಸಮಾಗಮಪ್ರಾರ್ಥನಯಾ ಕಪಾಲಿನಃ | 
ಕಲಾ ಚೆ ಸಾ ಕಾಂತಿಮತೀ ಕಲಾವತಃ 
ತ್ವಮಸ್ಯ ಲೋಕಸ್ಯ ಚ ನೇತ್ರಕೌಮುದೀ || (೪. ೬೧) 
ಶಿವನ ಪಡೆಯುವ ಬಯಕೆಯಿಂದಾಗಿ ಎರಡೀಗ 
ದುಃಖಕೆಡೆಯಾಗಿ ಪರಿಣಮಿಸಿ ನಿಂತಿಹುದು.- 
ಶೀತಕಿರಣನ ಕಾಂತಿಯುತವಾದ ಕಳೆ ಬಳಿಕ 
ಈ ಲೋಕನೇತ್ರಕೌಮುದಿಯಾದ ನೀನು (ಪರಿವರ್ತನ) 
ಮೂಲದ ಭವ್ಯತೆಯೆಲ್ಲವೂ ಪರಿವರ್ತನದಲ್ಲಿ ಅಲ ತೆಯನ್ನೆ ಸದುತ್ತ ದೆ. ಚಿರಮಹಾ 
ಕಾವ್ಯದ ಪರಿವರ್ತನವು ನೂತನ ಕಾವ್ಯಸೃಷ್ಟಿ ಫ್ರಿ ಬೂ ಕಷ್ಟ ತರವಾದ ಕೆಲಸ. 
ಲೇಖಕರು ಮುಂದಿನ ಸರ್ಗಗಳ ಭಾಷಾಂತರದಲ್ಲಿಯಾದರೂ "ಈಗ ಪರಿವರ್ತಿತ 
ವಾಗಿರುವುವು ಐದೇ) ಕೇವಲ ಸರಲತೆಯನ್ನು ಮಾತ್ರ ಹೆಗ್ಗು ರಿಯಾಗಿಟ್ಟುಕೊಳ್ಳದೆ 
ಸ್ವಾರಸ್ಯವನ್ನೆಲ್ಲ ಲ ತರಲು ವಿಶೇಷ ಕ್ರಮವಹಿಸುವಕೆಂದು ಹಾಕೈ ಸುತ್ತೆ €ವೆ. ಈಗಿನ 
ಭಾಷಾಂತರವು ಮೂಲದ ಅನುಗತಾರ್ಥವನ್ನು ಮಾತ್ರ ತಿಳಿಯಲೆಳಸುವ ಅಭ್ಯಾಸಿ 
ಗಳಿಗೆ ಉಪಯುಕ್ತವಾಗಿದೆಯೆನ್ನ ಲಡ್ಡಿ ಯಿಲ್ಲ. 
ಇನ್ನುಳಿದ ಮೂರು ಕವನಸಂಗ್ರಹಗಳನ್ನು ಕುರಿತು ಮೊದಲು ಹೇಳಿದುದಕ್ಕಿಂತ 
ಹೆಚ್ಚಿಗೆ ಹೇಳಬೇಕಾದುದೇನೂ ಕಾಣುವುದಿಲ್ಲ. ವಿಮರ್ಶಿಸಬೇಕಾದ ಕಾವ್ಯಗುಣ 
ಗಳೊಂದೂ ಅಲ್ಲಿಲ್ಲ. 
ಡಾ|| ಳೆ, ಕೃಷ್ಣ ಮೂರ್ತಿ 
+” 
ಐರಾವತ ಸಂಪಾದಕರು : ವಿದ್ಯಾರತ್ನ ಆರ್‌. ಎಸ್‌, ಪಂಚಮುಖಿ, ಎಂ.ವಿ. ; 
ಪ್ರಕಾಶಕರು ” ಕನ್ನಡ ಸಂಶೋಧನ ಸಂಸ್ಥೆ, ಧಾರವಾಡ ; ಪುಟಗಳು ಡೆಮ್ಮಿ ೧೬1-೧೦೦--೭--೨; 
ಬೆಲೆ, ರೂ ೧-೮-೦ 
ಗಾಂಧಾರಿ ತನ್ನ ಮಕ್ಕಳ ನೆರವಿನಿಂದ ಐರಾವತ ವ್ರತವನ್ನು ಆಚರಿಸಿದಳು ; 
ಆದರೆ ಸಿರಿತನದಿ೦ದ ಬೀಗಿ, ಬಡತನದಲ್ಲಿದ್ದ ಕುಂತಿಯನ್ನು ಈ ವ್ರತಾಚರಣೆಯಲ್ಲಿ 


8 


೧೦೦ ಪ್ರಬುದ್ಧ ಕರ್ಣಾಟಕ 


ಭಾಗವಹಿಸಲು ಆಕೆ ಕರೆಯಲಿಲ್ಲ, ಇದರಿಂದ ಕುಂತಿಯ ಮನಸ್ಸಿಗೆ ತುಂಬ. 
ನೋವಾಯಿತು. ತಾಯಿಯ ಬಯಕೆಯನ್ನು ತೀರಿಸಲು ಲೋಕೈಕವೀರನಾದ' 


ಅರ್ಜುನನು ತನ್ನ ಬಲಪರಾಕ್ರಮದಿಂದ ಐರಾವತ ಕಾಮಧೇನು ಕಲ್ಪವೃಕ್ಷ ಗಳನ್ನು ' 


ಸ್ವರ್ಗದಿಂದ ಭೂಮಿಗೆ ತರಿಸಿದನು. ಗಾಂಧಾರಿ ಮೃತ್ತಿಕೆಯ ಐರಾವತವನ್ನು 
ಪೂಜಿಸಿದರೆ ಕುಂತಿ ಮಗನ ಮಹಿಮೆಯಿಂದ ನಿಜವಾದ ಐರಾವತವನ್ನೇ ಬಹು. 
ವೈಭವದಿಂದ ಪೂಜಿಸಿದಳು. ಈ ಕಥೆಯೇ ಈ ಕಾವ್ಯದ ವಸ್ತು. ಈ ಕಾವ್ಯವನ್ನು 


ಸುಪ್ರಸಿದ್ಧ ಸಂಶೋಧಕರಾದ ಶ್ರೀ ಆರ್‌. ಎಸ್‌. ಪಂಚಮುಖಿಯವರು ಮೂರು: 


ಕಾಗದಗಳ ಪ್ರತಿಗಳ ಸಹಾಯದಿಂದ ಪರಿಷ್ವರಿಸಿ ಸಂಪಾದಿಸಿದ್ದಾರೆ. ಕಾವ್ಯಕತ್ಯ ಜೆ 
ಅವನ ಕಾಲ, ಐರಾವತದ . ಮೂಲ, ಐರಾವತದ ಭಾಷೆ ಬಂಧ ಇವೇ ಮೊದಲಾದ 
ವಿಷಯಗಳನ್ನೊ ಳಗೊಂಡ ಉಪೋದ್ಯಾತದಿಂದ ಕೂಡಿದೆ ಈ ಗ್ರಂಥ ಹಳೆಯ 
ಗ್ರಂಥವೊಂದನ್ನು ವಿದ್ವಾಂಸರ ಸಹಾಯದಿಂದ ಪ್ರಕಟಿಸಿರುವ ಧಾರವಾಡದ ಕನ್ನಡ: 
ಸಂಶೋಧನ ಸಂಸ್ಥೆಯ ಕಾರ್ಯ ಸ್ತುತ್ಯವಾದದ್ದು. | 

ಐರಾವತದ ಕರ್ತ ಕುಮಾರವ್ಯಾಸನೆಂದು ಕವಿಚರಿತ್ರೆಯ ಎರಡನೆಯ. 
ಸಂಪುಟದಲ್ಲಿ ಹೇಳಿಥೆ. ಈ ಹೇಳಿಕೆಗೆ ಜನಪ್ರತೀತಿಯ ಬೆಂಬಲವೂ ಇದೆಯಂತೆ ? 
ಹಸ್ತಪ್ರತಿಗಳ " ಕೊನೆಯಲ್ಲಿ ಕುಮಾರವ್ಯಾಸನ ಮನೆದೇವರಾದ ಗದುಗಿನ 
ವೀರನಾರಾಯಣ ಸ್ವಾಮಿಯ ಅಂಕಿತವಿದೆ. ಮೈಸೂರಿನ ಪ್ರಾಜ್ಯಕೋಶಾಗಾರದಿಂದ. 
ಅಚ್ಚಾದ ಸಂಭವಪರ್ವದ ಇಪ್ಪತ್ತನೆಯ ಸಂಧಿಯಲ್ಲಿ ಈ ಕಥೆ ಬರುತ್ತದೆ. ಒಂದು 
ಸಂಧಿಯ ಕಥೆ ಇಲ್ಲಿ ಎಂಟು ಸಂಧಿಗಳ ಕಥೆಯಾಗಿ ಪ್ರತ್ಯೇಕ ಪ್ರಬಂಧವಾಗಿ. 
ವಿಸ್ತಾರವಾಗಿದೆ. 

ಐರಾವತದ ಕರ್ತೃ ಕುಮಾರವ್ಯಾಸನೆಂಬುದನ್ನು ಸ್ಕಾಪಿಸಲು ಸಂಪಾದಕರು 
ಮೇಲೆ ಕೊಟ್ಟಿರುವ ಕಾರಣಗಳನ್ನು ಒಪ್ಪಲಾಗುವುದಿಲ್ಲ. ಕನ್ನಡ ಮಹಾಭಾರತ 
ತುಂಬ ಜನಪ್ರಿಯವಾದ ಗ್ರಂಥ. ಅದರಲ್ಲಿ ಅನೇಕ ಪ್ರಕ್ಸಿ ಪೃಭಾಗಗಳಿವೆ. ಅಂಥ. 
ಭಾಗಗಳಲ್ಲಿ ಐರಾವತದ ಭಾಗವೂ ಒಂದು. ಹೀಗೆ ಹೇಳಲು ಮುಖ್ಯವಾದ ಕಾರಣ 
ಇದು. ಕನ್ನಡ ಮಹಾಭಾರತದ ಅತ್ಯಂತ ಪ್ರಾಚೀನವಾದ ಕ ಎಂಬ ಕೈಬರಹದ. 
ಪ್ರತಿಯಲ್ಲಿ ಈ ಭಾಗವೇ ಇಲ್ಲ! ಸೇವಲ ಜನಪ್ರತೀತಿಯಿಂದಲೇ ಕಾವ್ಯಕರ್ತ್ಯೃತ್ವವನ್ನು 
ನಿರ್ಧರಿಸುವುದು ಕಷ್ಟ. ಮಿಕ್ಕಾವ ಕವಿಗಳೂ ಐರಾವತ ಕರ್ತ ಕುಮಾರವ್ಯಾಸ 
ನೆಂದು ಹೇಳಿಲ್ಲ, ಸಾಮಾನ್ಯ ಕವಿಯೊಬ್ಬನು ಗದುಗಿನ ವೀರನಾರಾಯಣಸ್ವಾಮಿಯ 
ಅಂಕಿತದಲ್ಲಿ ಈ ಕಾವ್ಯವನ್ನು ರಚಿಸಿ, ಅದನ್ನು ಕುಮಾರವ್ಯಾಸನ ತಲೆಗೆ ಕಟಿ ಿರಬೇಕು. 
ಕಾವ್ಯದಲ್ಲಿ ಎಲ್ಲಿಯೂ ಕುಮಾರವ್ಯಾಸನೆಂಬ ಪದವನ್ನು ಉಪಯೋಗಿಸದಿರುವುದು. 


A 


ಕಿ 


ಕಾವ್ಯಾವಲೋಕನ ೧೦೧ 


ಕರ್ತೃತ್ವದ ವಿಷಯವಾದ ಸಂದೇಹಕ್ಕೆ ಎಡೆಕೊಡುತ್ತದೆ. ಕನ್ನ ಡ ಮಹಾಭಾರತದ 
ಆದಿ ಅಂತ್ಯಗಳಲ್ಲಿ ಪ್ರ ಪದವನ್ನು ಅನೇಕಭಾರಿ ಬಳಸಿದೆ. ಇನ್ನೂ ಭಾಷೆ ಬಂಧಗಳ 
ವಿಷಯ, ಭಾಷೆ, ಭಾವ, ಬಂಧ, ಅಲಂಕಾರ, ಛಂದಸ್ಸಿನ ಪ್ರಯೋಗ ಈ ದೃಷ್ಟಿ 
` ಯಿಂದ ನೋಡಿದರೂ ಈ ಕಾವ್ಯ ಕುಮಾರವ್ಯಾಸ ಭಾರತದ ಬಳಿ ಸುಳಿಯಲೂ 
ಕೂಡ ಅರ್ಹವಾಗಿಲ್ಲ. ಇನ್ನು ಹೋಲಿಕೆಯ ಮಾತೆಲ್ಲಿ ಬಂತು? ಈ ಕಾರಣಗಳಿಂದ 
ಈ ಕಾವ್ಯ ಖಂಡಿತವಾಗಿ ಕುಮಾರವ್ಯಾ ಸನದಲ್ಲ. 

ಈ ಕಾವ್ಯದಲ್ಲಿ ಬಳಸಿರುವ ಭಾಷೆ ಕುಮಾರವ್ಯಾಸ, ಕನಕ, ಪುರಂದರರ ಕಾಲಕ್ಕೆ 
ಸಂಬಂಧಿಸಿದ್ದು. "ಕೆಲವು ಶಬ್ದ ಪ್ರಯೋಗಗಳು ವ್ಯಾಕರಣದೃಷ್ಟಿಯಿಂದ ಅಸಾಧು 
ವಾಗಿದ್ದರೂ ಆಗಿನ ಮಾತಿನ ಸ್ವರೂಪವನ್ನು ತಿಳಿಸಿಕೊಡುವುದರಿಂದ ಅವುಗಳನ್ನು 
ತಿದ್ದದೆ' ಎಂದು ಸಂಪಾದಕರು ಹೇಳಿದ್ದರೂ "ಜಿಯ್ಯ ' "ಕೌರುವರಾಯ' " ದುಶ್ಶಾಸ' 

" ಕರುನ' " ಯುಧಿಷ್ಠರ' "ಶಾಶಿ' " ಸಂಭ್ರಮ್ಮ ' " ಬಾಲೆರು' "ವನುತೆ' ಇವೇ 
ಮೊದಲಾದ ರೂಪಗಳು ಕವಿಯಿಂದ ಉಪಯೋಗಿಸಲ್ಪಟ್ಟ ರೂಪಗಳಲ್ಲ; ಲಿಪಿಕಾರ 
ನವು. ಇವುಗಳನ್ನು ಪರಿಷ್ಕರಿಸಿ ಉಪಯೋಗಿಸಿದ್ದರೆ ಗ್ರಂಥ ಹೆಚ್ಚು ನಿರ್ದೋಷ 
ವಾಗುತ್ತಿತ್ತು. 

ಮುದ್ರಿತಪ್ರತಿಗೂ (ಕನ್ನಡ ಮಹಾಭಾರತ ಆದಿಪರ್ವ) ಕೈಬರಹದ ಪ್ರತಿ 
ಗಳಿಗೂ ಇರುವ ಪದ್ಯಗಳ ವ್ಯತ್ಯಾಸವನ್ನು ಪರಿಶಿಷ್ಟದಲ್ಲಿ ತೋರಿಸಿದೆ. ಶಬ್ದ ಕೋಶ, 
ಕಾವ್ಯದ ವಿಮರ್ಶೆ, ಪದ್ಯಗಳ ಅಕಾರಾದಿ--ಇವುಗಳಿಂದ ಗ್ರಂಥದ ಉಪಯುಕ್ತತೆ 
ಇನ್ನೂ ಹೆಚ್ಚುತ್ತಿತ್ತು. ಎರಡು ಪುಟಗಳ ಶುದ್ಧಾ ಶುದ್ಧ ಪತ್ರಿಕೆ ಈ ತೆರನಾದ ಗ್ರಂಥ 
ಗಳಿಗೆ ಹೆಜ್ಜೆಂದು ತೋರುತ್ತದೆ. 

ಗ್ರಂಥದ ಮುದ್ರಣವೂ ಅಚ್ಚು ಕಟ್ಟೂ ಆಕರ್ಷಕವಾಗಿವೆ. ಈ ಗ್ರಂಥದ ಪ್ರಕಟನೆ 
ಯಿಂದ ಹಳಗನ್ನಡ ಸಾಹಿತ್ಯಪ್ರೇಮಿಗಳ ಗ್ರಂಥಭಂಡಾರಕ್ಕೆ ಮತ್ತೊಂದು ರತ್ನ 
ಸೇರಿದಂತಾಯಿತು. ಧಾರವಾಡದ ಕನ್ನಡ ಸಂಶೋಧನ ಸಂಸ್ಥೆ ಈ ತೆರನಾದ 
ಪ್ರಾಚೀನ ಗ್ರಂಥಗಳನ್ನು ಹೆಜ್ಜುಹೆಚ್ಚಾ ಗಿ ಪ್ರಕಟಿಸಲಿ. 

ವಿಚ್‌. ಎಂ. ಶಂಕರನಾರಾಯಣರಾವ್‌, 
Py 

ಗೋವಂಖಿವಾಘ್ರ- ಲೇಖಕರು: ಶ್ರೀಪತಿ ಮತ್ತು ತಾ. ರಾ. ನಾಗರಾಜ; ಪ್ರಕಾ 
ಶಕರು : ಸುದರ್ಶನ ಪ್ರಕಟನಾಲಯ, ಬೆಂಗಳೂರು; ಕೌ ೯ ಅ. ಪು. ೬೯; ಬೆಲೆ, ರೂ. ೧-೦-೦ 

ಒಂಭತ್ತು ಸಣ್ಣ ಕತೆಗಳ ಸಂಕಲನವಿದು. “ ಸಾಹಿತ್ಯ ಕೇವಲ ಮನರಂಜನೆ 
ಗಾಗಿಯೇ ಅಲ್ಲ; . . . ಯಾವುದು ಸಮಾಜದ ನಗ್ನ ಸತ್ಯತೆಯಮೇಲೆ ಕಲ್ಪನಾ 


೧೦೨ | ಪ್ರ ಬುದ್ಧ ಕರ್ಣಾಟಕ 


ಲೋಕದ ತೆರೆಯನ್ನು ಹಾಕದೆ ಪ ರ್ರತಿಬಿಂಬಿಸುವುದೋ ಅದೇ ಜೀವಂತಸಾಹಿತ್ಯ ; 
ಸಾರ್ಥ ಕಸಾಹಿತ್ಯ'' ಎಂದು ಮುನ್ನು ಡಿಯಲ್ಲಿ ಹೇಳಿದ್ದಾರೆ. ಎಲ್ಲ ಕತೆಗಳೂ 
ಹೆಚ್ಚು ಕಡಿಮೆ ಸಮಾಜದ ಕುಂದುಕೊರತೆಗಳನ್ನೆ e ಚಿತ್ರಿಸುತ ತವೆ, ಇಂತಹ 
ಧ್ಯೇಯವಾದಿ ಮತ್ತು ಸತ್ಯದ್ಧ ೈಷ್ಟ್ರಿಯ ಬರಹಗಳು ಹಾಡಿಸಿ ಸು ಆದರೆ ಎಲ್ಲ 
ಕತೆಗಳಲ್ಲೂ ಒಂದೇ ಶ್ರುತಿ. ಒಂದೆರಡು ಕತೆಗಳನ್ನೊ ್ಲೀದಿದಮೇಲೆ ಮುಂದಿನ ಕತೆಗಳ 
ಆದಿ-ಅಂತಗಳನ್ನು KANE ಮುದ್ರಣ ತಪ್ಪು ಗಳಿಲ್ಲದೆ ಅಂದವಾಗಿದೆ. 
ಇವರಿಂದ ಇನ್ನೂ ಉತ್ತಮ ಕೃತಿಗಳನ್ನು ನಕ್ಲಿ ಸುತ್ತೆ ತ್ತೇವೆ. 
ಗೋ. ಕ. 
ತ 

ಪಠಾ ಸ ಕೇಖಕರು: ಹೊಯಿಸಳ ; ಪ್ರಕಾಶಕರು : ಕಾವ್ಯಾಲಯ, ಮೈಸೂರು. 

ಶಿಶುಲೋಕಕ್ಕೆ, ತಮ್ಮ ಹಲವಾರು ಕೃತಿಯಿಂದ ಪರಿಚಿತರಾಗಿರುವ ಶ್ರಿ 
ಹೊಯಿಸಳರ ಪುಸ್ತಕ ಇದು. ಮಕ್ಕಳ ಮನಿ ಸ ಸೆರೆಹಿಡಿದು, ಅರಳಿಸುವ 
ಇವರ ಲೇಖನಿಯಲ್ಲಿದೆ. 

ದೊಡ್ಡವರು, ಮಕ್ಕಳಿಗಾಗಿ ಬರೆಯುವುದು ಸುಲಭವಲ್ಲ. ಮಕ್ಕಳೊಡನೆ 
ಮಕ್ಕಳಾಗಿ ಅವರ ಹ್ಕ ಸೈದಯವನ್ನ ರಿತವರಿಗೆ ಮಾತ್ರ ಇಂತಹ ಕಲೆ ಸಾಧ್ಯ. `ಅಂತಹ 
ಕಲೆಗಾರಿಕೆ ಹೊಯ್ಸ ಗೆ ದ್ಧ ಸಿದೆ ಎನು ವುದ ಮಕ್ಕಳು ಅವರ ಕೃತಿಯ 
ಬಗ್ಗೆ ತೋರುವ ಅಳ್ಯಕೆಯೇ ಸ ಸಾಕ್ಲಿ. 

ಮಗುವಿನ ಮನ ನಸ್ಸು ಬೆಣ್ಣೆಯಂತೆ. ಅದನ್ನು ಯಾವ ರೂಪಿಗೆ ಬೇಕಾದರೆ 
ತಿರುಗಿಸಬಹುದು. ಹಾಗೆ ತಿರುಗಿಸಲು " ಪಠಾಕ್ಷಿ 'ಯಂತಹ ಕೃತಿಗಳು ಬೇಕು. 
ಮಕ್ಕಳಿಗೆ ಮನರಂಜನೆಯ ನೆಪದಲ್ಲಿ ಶಿಕ ಕ್ಷಣವನ್ನು ಕೊಡುತ್ತೆ ವೆ ಪಠಾಕ್ಟಿ ; 


ಚಿಂತಾಮಣಿ, ಶಂಕರಸ್ಕಾಟು, ಇತ್ಯಾದಿ ಇದರಲ್ಲಿರುವ ಕಥೆಗಳು. 


ಇಂತಹ ಸರಳ, ಸುಂದರವಾದ " ಪಠಾಕ್ಲಿ 'ಯನ್ನೇ ಹಾರಿಸಿದ್ದ ಕ್ಕಾಗಿ 
ಹೊಯ್ಸ ಳರು ಅಭಿನಂದನಾರ್ಹರು-- 
; ಜಿ. ಎಸ್‌, ಶಿ, 


ವಸ್ತುಕೋಶ 


ವಿವೇಕಾಭ್ಯುದಯದ ಈ ವರುಷದ ವಿಶೇಷ ಸಂಚಿಕೆಯಲ್ಲಿ " ಕರ್ನಾಟಕ 
ದಲ್ಲಿಯ ಗೊಮ್ಮಟ ಮೆಹಾಮೂರ್ತಿಗಳು ” ಎಂಬ ವಿಷಯದ ಮೇಲೆ ಶ್ರೀ ಎಂ. 
ಗೋವಿಂದ ಪೈ ಯವರು ವಿದ್ವತ್ಸ )ಚುರವಾದ ಲೇಖನವನ್ನು 
ಗೊಮ್ಮಟ ಶಬ್ದದ ಬದ್ದು ಕನ್ನಡಿಗರನ್ನು ಸಾಮಾನ್ಯವಾಗಿಯೂ ಜೈನರನ್ನು 
ವ್ಯುತ್ಪತ್ತಿ ಚ್ಚ ಶಿ ಟ್ಟ 
ಅ ವಿಶೇಷವಾಗಿಯೂ ಉಪಕೃತರನ್ನು ಮಾಡಿದ್ದಾ ರೆ. ಆ ಲೇಖನ 
ದಲ್ಲಿ ಬಾಹುಬಲಿ ವಿಗ್ರಹಗಳ ಐತಿಹಾಸಿಕ ಸಂಗತಿಗಳನ್ನು ಸಂಶೋಧನಾತ್ಮಕವಾಗಿ 
ವಿವೇಚಿಸಿ ಕೊನೆಯಲ್ಲಿ " ಗೊಮ್ಮಟ ಶಬ್ದದ ವ್ಯುತ್ಪತ್ತಿಯನ್ನು ಕಂಡುಹಿಡಿಯಲು 
- ಪ್ರಯತ್ನಿ ಸಿದ್ದಾ ರೆ. ಅದು: ಮಾತ್ರ ಸಮಂಜಸವಾಗಿ ತೋರಲಿಲ್ಲ. 
"ಗೊಮ್ಮಟ ' ಶಬ್ದವು ಕ್ರಿ ಸ ೧೦ ನೆಯ ಶತಮಾನದಿಂದೀಜೆ ಸಾಹಿತ್ಯದಲ್ಲಿ 
ಪ ಪ್ರಚಾರಗೊಂಡಿರುವುದನ್ನು ಬಾ ಒಪ್ಪುತ್ತಾ ಕೆ. ಅದರಂತೆ ಬಾಹುಬಲಿಸ್ವಾ ಮಿಗೆ. 
"ಮನ್ಮಥ' ಎಂಬ ಹೆಸೆರರುವುದನ್ನು ಎಲ್ಲರೂ ಒಪ ಲೇ ಬೇಕು. ಈ ರ್ಯ 
ಭಿನ್ನಾ ಭಿಪ್ಪಾ! ಯಕ್ಕೆ ಅವಕಾಶವೇ ಇಲ್ಲ. ಶ್ರೀ ಪ್ಫೈ “ಯವರು " ಗೊಮ್ಮಟಿ' ಪದ 
"ಮನ್ಮಥೆ' ಪದದಿಂದ dS ಬಂದಿದೆಯೆಂದು ಮೊದಲು ಊಹಿಸಿ ಕ 
ಅದಕ್ಕೆ ಪ ಪ್ರಮಾಣಗಳನ್ನು ಪ್ರ ಪ್ರಯತ್ನ ತ ಪೂರ್ವಕವಾಗಿ ಕೊಟ್ಟಿ ದ್ದಾರೆ. ಅದು ಹೀಗೆ: 
೧. ನ್ಮಕಾರವು ಕನ್ನ 'ಡದಲ್ಲಿ" ಮೃ ಕಾರವಾಗುವುದು. ಉದಾ: ಡೆ ಮಾ 
ಉಮ್ಮ್ಮಚ್ಚ, ಸನ್ಮಾನ ಸಮ್ಮನ ಮುಂ. 
ಪ್ರಾಕೃತದಲ್ಲಿಯೂ ಇದರಂತೆ ಬದಲಾವಣೆಯಾಗುತ್ತದೆ. ಉದಾ: ಮನ್ಮಥನ 
ವಮ್ಮಹು. 
೨, ಸಂಸ್ಕೃತ ಥಕಾರಕ್ಕೆ ಕನ್ನ ನ ಡದಲ್ಲಿ ಟಕಾರಾದೇಶವಾಗುವುದು. ಉದಾ: 
ಗ್ರಂಥಿ ಗಂಟು, ಪಾರ್ಥವ= ಪರುಚಿವ ಮುಂ. 
ಇದರಿಂದ ಮನ್ಮ ಥಶಬ್ದ ದೊಳಗಿನ ಕೊನೆಯ ಎರಡು ಅಕ್ಷ ರಗಳು “ ಉಮ್ಮಟ ಕ 
ಎಂದು ವಿಕಾರಗೊಳ್ಳುತ್ತವೆ. ಈ ತರುವಾಯ ಆದಿಮಕಾರವು ಗಕಾರವೋ 
ದುಕಾರವೋ ಗೋಕಾರವೋ ಆದರೆ ಸಾಕು ಎಂದು ಶೋಧಿಸ ಹೊರಡುತ್ತಾರೆ. 
ದೈವಯೋಗದಿಂದ " ಸಂಸ್ಕೃತಪದದೊಳಗಿನ ಮಕಾರಕ್ಕೆ ಕನ್ನಡದಲ್ಲಿ ಗಕಾರಾದೇಶ 
ವಿದೆ' ಯೆಂಬ ನಿರ್ಣಯಕ್ಕೆ ಬರಲು ಕೆಲವು ಉದಾಹರಣೆಗಳು ಅವರಿಗೆ ಈ ಸಂದರ್ಭ 


೧೦೪ : ಪ್ರಬುದ್ದ ಕರ್ಣಾಟಕ 
Y ಛಿ 


ದಲ್ಲಿ ದೊರೆತಿವೆ. ಅವು ಯಮುನಾ ಜಗುನೆ, ದ್ರಮಿಲ= ತಿಗುಳ, ಭ್ರಮರಿ--ಬೊಗರಿ. 
ಅತ ಏವ ಮನ್ಮಥ- ಗಮ್ಮಟಿ. ಆಮೇಲೆ ಗಕಾರವೂ ಗುಕಾರವೂ ಗೊಕಾರವೂ 
ಆಗುವುದೆಂದು ಉದಾಹರಣೆಗಳಿಂದ ಸಿದ್ಧ ಪಡಿಸಿದ್ದಾ ಕೆ 
ಶ್ರೀ ಪೈ ಯವರ ಈ ನಿರ್ಣಯವು ನನಗೆ ಸಮಂಜಸನೆನಿಸಲಿಲ್ಲ. ಯಾಕೆಂದರೆ 

ಕೇಶಿರಾಜನು ತನ್ನ ಶಬ್ದ ಮಣಿದರ್ಪಣದ ಅಪಭ್ರಂಶ ಪ್ರಕರಣದಲ್ಲಿ ಮಕಾರಕ್ಕೆ. 
ಗೆಕಾರಾದೇತವಾಗುವ ಸೊತ ವನ್ನು ಹೀಗೆ ಹೇಳಿದ್ದಾನೆ: 

ಸಮನಿಸುಗುಂ ಗತ್ವಂಶ 

ಬ್ಹಮಧ್ಯಮತ್ವಕ್ಕ4 . ,. || ೨೭೬ || ಈ. ಸಾ. ಪ, ಪ್ರ. 

ಈ ಸೊತ್ರದಲ್ಲಿ ತಬ್ದಮಧ್ಯದ ಮಕಾರಳ್ಳೆ ಗಕಾರಾದೇಶವಾಗುತ್ತದೆಯೆಂದು 
ಹೇಳಿದೆಯೇ ಹೊರ್ತು ಪದಾದಿಯ ಮಕಾರಕ್ಕೆ ಗಕಾರಾದೇಶವೆಂದು ಹೇಳಿಲ್ಲ. 
ಇಷ್ಟೇ ಅಲ್ಲದೆ ಕೇಶಿರಾಜನಾದರೂ ಯಮುನಾ ಜಗುನೆ ಎಂಬ ಉದಾಹರಣೆಯನ್ನೇ 
ಕೊಟ್ಟಿದ್ದಾ ನೆ. ಶ್ರೀ ಪೈ ಯವರು ಎರಡು ಉದಾಹರಣೆಗಳನ್ನು ಹೆಚ್ಚಿಗೆ ಕೊಟ್ಟಿ 
ದ್ದಾರೆ. ಆದುದರಿಂದ ಕೇಶಿರಾಜನ ಸೊತ್ರದ ಮೇರೆಗೆ ಮನ್ಮ ಥಶಬ್ದವು 'ಅಪಭ್ರಂಶ 
ಗೊಂಡು ಗಮ್ಮಟಿ ಎಂದಾಗದೆ ಮಮ್ಮ ಟಿ ಎಂದು ಆಗಬಹುದು. ಜನರ ಬಾಯಲ್ಲಿ 
ಮಮ್ಮ ಟ್ರ kp ಏಂಬ ಪ ರ್ರಯೋಗಗಳು ಈಗಲೂ ಇವೆ. 

ಶ್ರಿ ಪೈ ಯವರು ಗೊಮ್ಮಟಿಪದದ ವ್ಯುತ್ಪ ತ್ರಿ ತ್ತಿಯನ್ನು ಸಾಧಿಸುವಲ್ಲಿ ಮಾಡಿದ 
ದೀರ್ಫ ಪ್ರಯತ್ನ ದಲ್ಲಿ ದಾರಿ ತಪ್ಪಿ ದಂತಾಗಿದೆ. ಅವರ ಇಷ್ಟು ಪ್ರಯತ್ನದ ಅವಶ್ಯ 
: ಕತೆಯೇ ಇರಲಿಲ್ಲ. ಪಂಡಿತರ ಶ್ರೀ ಎ. ತಾಂತಿರಾಜತಾಸ್ತೀಯಮು “ಶ್ರೀ 
ಬಾಹುಬಲಿಸ್ವಾಮಿ ಚರಿತ್ರೆ” ಎಂಬ ಪುಸ್ತಕವನ್ನು ವಿವೇಕಾಭ್ಯುದಯ ಕಾರ್ಯಾ 
ಲಯದ ಮುಖಾಂತರ ಇದೇ ವರುಷ ಪ್ರಕಟಿಸಿದ್ದಾರೆ.. ಅದರ ೧೬ ನೆಯ ಪುಟದಲ್ಲಿ 
ಗೊಮ್ಮ ಟಿಪ ಪದದ ವ್ಯುತ್ಪತ್ತಿ ಯನ್ನು ಎಜು. ಪ್ರಾಕೃತ ಸೂತ್ರಗಳ ಆಧಾರದಿಂದ 
ಕೊಟ್ಟಿದ್ದಾ ರೆ. ಅದು ಹೀಗೆ: 

“ ಅವರು (ನೇಮಿಚಂದ್ರಾಚಾರ್ಯರು) ರಚಿಸಿರುವ ಗ್ರಂಥಗಳೆಲ್ಲ ಪ್ರಾಕೃತ 
ಭಾಷೆಯಲ್ಲೇ ಇರುತ್ತವೆ. ಆ ಭಾಷೆಯ ತ್ರಿವಿಕ್ರಮ ವ್ಯಾಕರಣದ “ ಗುಮ್ಮ 
ಗುಮ್ಮಡೌ ಮುಹೇಃ ೩-೪-೧೩೧ ಎಂಬ ಸೂತ್ರಾನುಸಾರವಾಗಿ “ ಮೋಹ 
ಗೊಳಿಸುವನನು” ಎಂದು ಣಿಜಂತಾರ್ಥದಲ್ಲಿ “ ಮುಹ'' ಧಾತುವಿಗೆ “ ಗುಮ್ಮಡ '' 
ಎಂದು ಆದೇಶವಾಗುವದು. ಈ ಶಬ್ದದ ಡಕಾರಸ್ಥಾನದಲ್ಲಿ ಅದೇ ವ್ಯಾಕರಣದ 
“ ಗಜಡದಬ ಫರುಢಧಭಾಂ ಕಚಟತಪ ... ರಥಫಾಲ್‌ ೩-೨-೬೫'' ಎಂಬ 
ಸೂತ್ರಾನುಸಾರವಾಗಿ ಟಿಕಾರವು ಬಂದು ಚ ಗುಮ್ಮ ಟಿ ೫» ಎಂದಾಗುವುದು. ಈ 


೩ 


ವಸ್ತುಕೋಶ | ೧೦೫ 


ಮೊಲರೂಪದಿಂದಲೇ ಉಚ್ಚಾರಭೇದದಿಂದ ಗೋಮಟ--ಗೊಮ್ಮಟ ಶಬ್ದ ಗಳುಂಬಾ 
ಗಿರುವುವು. ತುಳುನಾಡಿನಲ್ಲಿ “ ಗುಮ್ಮ ಡದೇವರ್‌ > ಎಂದು ಹೇಳುವ ರೂಢಿಯೂ 
ಈ ಮಾತನ್ನು ಸಮರ್ಥಿಸುವುದು. 
ಶ್ರೀಶಾಂತಿರಾಜಶಾಸ್ತ್ರಿಯವರು ತೋರಿದ ಮೊದಲನೆಯ ಸೂತ್ರವು ಫಲಕಾರಿ 
ಯಾಗಿದೆ. "ಗುಮ್ಮ ' ಶಬ್ದವು ಪ್ರಾಕೃತದಲ್ಲಿರುವಂತೆ ಕನ್ನ ಡದಲ್ಲಿಯೂ ಇದೆ. 
ಅದರರ್ಥ ಭ್ರಮೆಗೊಳಿಸುವವನು, ಭೂತ. ಈ ಅರ್ಥದಲ್ಲಿ ಅದನ್ನು ಶ್ರೀ ಬೆಟಗೇರಿ 
ಕೃಷ್ಣಶರ್ಮರವರು ತಮ್ಮ “ ಮುದ್ದನ ಮಾತು' ಎಂಬ ಕವನದಲ್ಲಿ ಉಪಯೋಗಿಸಿ 
ದ್ಹಾಕೆ. ಇದಲ್ಲದೆ " ನೆಲಗುಮ್ಮ ' ಎಂಬ ಸಮಸ್ತಪದವೂ ರೂಢಿಯಲ್ಲಿದೆ. 
ಡಕಾರಕ್ಕೆ ಟಕಾರಾದೇಶವನ್ನು ಸಾಧಿಸಲು ಶ್ರೀ ಶಾಸ್ತ್ರಿಯವರು ತೋರಿದ 
'ಆಧಾರಸೂತ್ರವು ಸಮಂಜಸವಾದುದಲ್ಲ; ಆ ಸೂತ್ರವು ಚೂಳಿಕಾ ಪೈಶಾಚೀಭಾಷೆಗೆ 
'ಮಾತ್ರ ಅನ್ವ್ರಯಿಸುತ್ತದೆಂಬ ಡಾ. ಆ. ನೇ. ಉಪಾಧ್ಯೆಯವರ ಅಭಿಪ್ರಾಯ. ನೋಡಿ : 
“To explain the change of d to | in the word gummada, he 
‘quotes Siitra No. 311, ii, 65 from Trivikrama Prakrit grammar, but 
I must point out that it is a specific siitra meant only for the Salika- 


214801 dialect and it cannot be applied any where and everywhere”. 
Bharatiya Vidya, Vol. 11, Part 1, p. 58. 


ಆದುದರಿಂದ ಡಕಾರಕ್ಕೆ ಟಕಾರಾದೇಶಸಮಸ್ಯೆ ಶ್ರೀ ಶಾಸ್ತ್ರಿಯವರು ಭಾವಿ 
ಸಿರುವಂತೆ ತೃಪ್ತಿಕರವಾಗಿ ಪೂರ್ಣವಾಗದೆ ಹೋಯಿತು. ಅದರ ಪೂರ್ಣತೆಗೆ 
ಒ೦ದೇ ಒಂದು ಮಾರ್ಗವಿದೆ. ಅದು ಹೀಗೆ : 

ದೇಶ್ಯತಬ್ದಗಳಾಗಲಿ ಪ್ರಾಕೃತ ಪದಗಳಾಗಲಿ ಸಂಸ್ಕೃತದಲ್ಲಿ ಸೇರ್ಪಡೆ 
ಗೊಳ್ಳುವಾಗ ಅವುಗಳ ಡಕಾರಕ್ಕೆ ಟಕಾರಾದೇಶವಾಗುವುದು. ಉದಾ: 

ಕಡು > ಕಟು (Caldwell’s Com. Gram. ಐ. 441) 

ಗುಡಿ  ಕುಟಿ ( »» ನ ತೆ 442) 

ವಟ -- ವಡ -- ವಟ, 

ಇವುಗಳಂತೆ ಪ್ರಾಕೃತ ಗುಮ್ಮಡಪದವು ಗೊಮ್ಮಟ ಎಂಬ ಸಂಸ್ಕ ಫತೆ ರೂಪು 
ಧರಿಸಿ ಗೊಮ್ಮಟಿಸಾರ ಎಂಬ ಸಂಸ್ಕೃತ ಸಮಸ್ತ ಪದದಲ್ಲಿ ಪ್ರಯುಕ್ತವಾಗಿದೆ. 

ಈ ಆಧಾರಗಳಿಂದ ಗೊಮ್ಮ ಶಬ್ದವು ಮುಹ್‌ ಧಾತುವಿನಿಂದ ಬಂದಿದೆಯೆಂದು 
ಸದ ವಾಗುತ್ತಿದೆಯೇ ಹೊರ್ತು ಮನ್ಮಥ ಶಬ್ದ ದಿ೦ದಲ್ಲವೆಂಬುದು ಸ್ಪೈ ಷ್ಟ ವಾಗಿದೆ. 

ಶ್ರೀ ಪೈ ಯವರು ಶ್ರೀ ಶಾಂತಿರಾಜಶಾಸ್ತ್ರಿ ಯವರ ಆ ಚಿಕ್ಕು ತ ಗೆಯನ್ನು 
ಅನಲೋಕಿಸಿದ್ದ ರೆ ತಮ್ಮ ನಿರ್ಣಯಕ್ಕೆ ಮಯ ದ್ವಿ ಲ್ಲವೆಂದು ಭತ ಟಿ 
ಕೆ. ಜಿ. ಕುಂದಣಗಾರ. 


ಸಂಪಾದಕೀಯ 


ಕಂಬನಿ 

ತಾ ೨೨-೬-೫೧ರ ದಿನ ಪ ಪ್ರಸಿದ್ಧ ಆಂಧ್ರಭಾಷಾ ವಿದ್ದಾ ಶ೦ಸರಾದ ಮಹಾ 
ಮಹೋಪಾಧ್ಯಾಯ ಚಿಲುಕುರಿ ನಾರಾಯಣರಾಯರು ತಮ್ಮ 1 ನೆಯ ವಯಸ್ಸಿ 
ನಲ್ಲಿ ನಿಧನರಾದರೆಂದು ಕೇಳಲು ವಿಷಾದಿಸುತ್ತೇವೆ. ದಿವಂಗತರು ಉದ್ದಾ ಮೆ 
ಪಂಡಿತರೂ ಗ್ರಂಥಕರ್ತರೂ ಆಗಿದ್ದರು. ಅವರು ತೆಲುಗಿನಲ್ಲಿ ಅನೇಕ ಕವನಗಳನ್ನೂ 
ನಾಟಕಗಳನ್ನೂ ಕಾದಂಬರಿಗಳನ್ನೂ ರಚಿಸಿದ್ದಾ ರೆ. ಅವರು ಅಥರ್ವವೇದವನ್ನು 
ತೆಲುಗಿಗೆ ಭಾಷಾಂತರಿಸಿದ್ದಾ ರೆ. ಮು ಆಂಧ್ರಭಾಷಾಸಾಹಿತ್ಯ ಚರಿತ್ರೆಗಳು ವಿಶೇಷ 
ಪ್ರಖ್ಯಾತವಾಗಿವೆ. ಭಾಷಾಶಾಸ ಸ್ರ್ರಸಂಬಂಧವಾಗಿ ಅವರು ವಿಶೇಷ ಪ ಪರಿಶೋಧನೆಯನ್ನು 
ನಡೆಸಿದ್ದಾರೆ. ಅವರಿಗೆ ಸಂಸ್ಕೃತ, ತೆಲುಗು, ಅರಬ್ಬಿ ನೀ ಭಾಷೆಗಳಲ್ಲಿ ಹೆಚ್ಚು ಪರಿಶ್ರಮ 
ವಿತ್ತು. ಪ್ರಾಚೀನವಾದ ತೆಲುಗು ಮತ್ತು ಬೌದ್ಧ ky ಗ್ರಂಥಗಳನ್ನು ' ಅವರು “ಸಂಪಾದಿಸಿ 

ಪ್ರಕಟಿಸಿದ್ದ ರೆ, 

ಅವರು. ರ್ಯಾಜಮಹೇಂದ್ರ ಮತ್ತು ಅನಂತಪುರದ ಪ್ರೌಢಶಾಲೆಯಲ್ಲಿ ಆಂಧ್ರಭಾಷಾ 
ಉಪನ್ಯಾಸಕರಾಗಿದ್ದರು. ಆಂಧ್ರಸಾಹಿತ್ಯದಲ್ಲಿ ಸರಳವಾದ ಮಾತನಾಡುವ ತೈಲಿ 
ಯನ್ನು ಬಳಕೆಗೆ ತರಲು ದಿವಂಗತ ಗಿಡಗು ರಾಮಚಂದ್ರಪಂತಲುವರೊಡನೆ ವಿಶೇಷ 
ಶ್ರಮಿಸಿದರು. ಅವರು ಇಂಗ್ಲೀಷಿಗೆ ಭಾಷಾಂತರಿಸಿರುವ ತ್ಯಾಗರಾಜರ ಕೀರ್ತನೆಗಳು 
ಜನಪ್ರಿಯವಾಗಿವೆ. ೧೯೪೭ ರಲ್ಲಿ ಸರ್ಕಾರದವರು ಅವರ ಪಾಂಡಿತ್ಯದ ಕುರುಹಾಗಿ 
ಮ ನಾ ಪ್ರಶಸ್ತಿಯನ್ನು ದಯಪಾಲಿಸಿದರು. ಆಂಧ್ರ ವಿಶ ಶವಿದ್ಯಾ 
ನಿಲಯದವರು ಕಲಾಪ ರ್ರಪೂರ್ಣ ಬಐ೦ಬ ಬಿರುದನ್ನಿ ತ್ರರು.' ಶ್ರೀ ನಾರಾಯಣ ರಾಯರು. 
ಅನೇಕ ವರ್ಷಕಾಲ ಆಂಧ್ರ ಇತಿಹಾಸ ಪರಿಶೋಧಕ ಮಂಡಲಿಯ ಅಧ್ಯಕ್ಷ, ರಾಗಿ 
ದ್ವರು, ಅವರ ನಿಧನದಿಂದ ಸ ಸಾಹಿತ್ಯಪ್ರಪ ಪಂಚಕ್ಕೆ ವಿಶೇಷ ನಷ್ಟ ವಾಗಿದೆ. ಅವರ. 
ಆತ್ಮಕ್ಕೆ ಶಾಂತಿ ದೊರೆಯಲಿ. 


ಸಾದರ ಸ್ವೀಕಾರ 


೧. ಒಲಿದುಬಂದ ಹೆಣ್ಣು --ಬರೆದವರು : ಶ್ರೀ ತ್ರಿವಿಕ್ರಮ ಅವರು ; ಪ್ರಕಾಶಕರು: - 
ಅನಂದ್‌ ಬ್ರದರ್ಸ್‌, ಬೆಂಗಳೂರು--೨; ಕ್ಕ ಅ. ಪು ೨೬೭ ; “ಚಿಕೆ, ರೂ. ಫ್ಲಿ-೮-೦. 

೨. ಅರ್ಧನಾರೀಶ್ವರ (ಸಾಮಾಜಿಕ ಕಥೆ) ಬರೆದವರು: ಶ್ರೀ ಚಿ. ಸದಾಶಿವಯ್ಯ ; 
ಪ್ರಕಾಶಕರು: ಆನಂದ್‌ ಬ್ರದರ್ಸ್‌, ಬೆಂಗಳೂರು ; ರ್ಕ್ರಾ್‌ ಅ. ಪು. ೭೦; ಬೆಲ್ಜೆ 
ರೂ. ೧-೦-೦. 

೩. ಕನ್ಯಾಸೆರೆ (ಸಾಮಾಜಕ ನಾಟಕ)--ಬರೆದವರು: ಶ್ರೀ ಚಿ. ಸದಾಶಿವಯ್ಯ ; 
ಪ್ರಕಾಶಕರು ; ಆನಂದ್‌ ಬ್ರದರ್‌, ಬೆಂಗಳೂರು--೨ ; ರ್ಕ್ರಾ್‌ ಅ. ಪು. ೫೬; ಬೆಲೆ, ರೂ. 
೧-೦-೦, 

೪. ಕರಿಯ ಕಂಬಳಿ--ಬರೆದವರು: ಶ್ರೀ ಜಿ. ಪಿ. ರಾಜರತ್ನಂ ; ಪ್ರಕಾಶಕರು: ಆನಂದ್‌ 
ಬ್ರದರ್ಸ್‌, ಬೆಂಗಳೂರು--೨; ಕೌ ೯ ಅ. ಪು. ೧೪೭; ಬೆಲೆ, ರೂ. ೧-೧೨-೦. 


೫. ಮಾತಿನಮಲ್ಲಿ-ಬರೆದವರು: ಶ್ರೀ ಜಿ. ಪಿ. ರಾಜರತ್ನಂ; ಪ್ರಕಾಶಕರು: ಆನಂದ್‌ 
ಬ್ರದರ್ಸ್‌, ಬೆಂಗಳೂರು--೨ ; ಕ ಅ.ಪು.೧೩೭: ಬೆರೆ, ರೂ, ೧-೧೨-೦. 


೬, ಭಾರತೀಯ ಪೌರರು--ರೀಖಕರು ಮತ್ತು ಪ್ರಕಾಶಕರು: ಶ್ರೀ ಎ. ಶೇಷ 
ಅಯ್ಯಂಗಾರ್‌ ಮತ್ತು ಶ್ರೀ ಮಾರ್‌ಮುರ್ತುಸಾ ಹುಸ ; ಟೀಚರ್ಸ್‌ ಕಾಲೇಜ್‌, ಮೈಸೂರು ; 
ಕೌ ೯ ಅ. ಪು. ಭಃ ೨೦೦ ; ಬೆಲೆ, ರೂ. ೧-೧೫-೦. 

೭, ರಕ್ತಾಂಜಲಿ--ಮೂಲಲೇಖಕ ; ಜೂಲಿಯಸ್‌ ಪೂಚಿಕ್‌ ; ಅನುವಾದಕರು : ಶ್ರೀ 
ವಾಸುದೇವ; ಪ್ರಕಾಶಕರು : ಪುರೋಗಾಮಿ ಪ್ರಕಾಶನ, ನಂ. ೧೬, ೩ ನೆಯ ರಸ್ತೆ, ಚಾಮರಾಜ 
ಪೇಟೆ, ಬೆಂಗಳೂರು--೨; ಕ್ರೌ ಅ ಪು. ೧೭೦; ಬೆಲೆ, ರೂ. ೧-೮-೦. 


ಆ. ಸಂಸ್ಕೃತ ವ್ಯಾಕರಣಚಂದ್ರಿಕಾ--ರೀಖಕ: ವಾ. ಗೆ. ಮುಳಗುಂದ; ಪ್ರಕಾ 
ಶಕರು: ವಾ. ಹು, ನಾಗರಹಳ್ಳಿ, ಮುಖ್ಯಾಧ್ಯಾಪಕ, ಪಿ.ಡಿ.ಜಿ. ಹೈಸ್ಕೂಲ್‌, ವಿಜಾಪುರ ; 
ಅ, ಪು. ಕ, 1೪1-೧೦೬ ; ಬೆರೆ, ರೂ. ೦-೧೪-೦, 


೯. ಅಪಾರ ಕರುಣೆ- ಬರೆದವರು : ಶ್ರೀ ರಸಿಕರಂಗ ; ಪ್ರಕಾಶಕರು: ಪ್ರೊ. ರಂ. ಶ್ರೀ 
ಮುಗುಳಿ, ವಿಲಿಂಗ್‌ಡ೯” ಕಾಲೇಜ್‌, ವಿಶ್ರಾಮ ಬಾಗ, ಸಾಂಗಲಿ; ಕೌ ಕ ಅ. ಪು. ೨೨-೯೪; 
ಬೆಲೆ, ಸಾದಾ ರೂ. ೧-೦-೦; ಉತ್ತಮ, ರೂ. ೧-೮-೦, 


೧೦. ಓಂ ಅಶಾಂತಿ8-ಬರೆದವರು : ಶ್ರೀ ರಸಿಕರಂಗ ; ಪ್ರಕಾಶಕರು: ಪ್ರೊ. ರಂ. 
ಶ್ರೀ ಮುಗುಳಿ, ವಿಲಿಂಗ್‌ ಡನ್‌ ಕಾಲೇಜ್‌, ವಿಶ್ರಾಮ ಬಾಗ, ಸಾಂಗಲಿ; ರ್ಕ ಅ, ಪು. vite; 
ಬೆಲೆ, ಸಾದಾ ರೂ, ೧-೦-೦ ; ಉತ್ತಮ, ರೂ. ೧-೮-೦. 


೧೦೮ ಪ್ರಬುದ್ಧ ಕರ್ಣಾಟಕ 
ಛಿ 
೧೧. ಯೋಗಸಾರ--ಸಂಪಾಡಕರು : ಶ್ರೀ ಎಂ. ಪದ್ಮ ನಾಭಶಕ್ಮ, ನ್ಯಾಯತೀರ್ಥ ; 


ಪ್ರಕಾಶಕರು : ಎನ್‌, ನಾಗೆರಾಜ ಬೃಹ್ನ ದೇವಶರ, ಮದೂರು ಮತ್ತು ಜೈನಸಾಹಿತ್ತ್ಯ ಪ್ರಚಾರ 
ಎ೬ [3 ಎ ವ ಈ (Ne) 
ಸಂಘ, ಮೈಸೂರು ; ಕೌ ಕ್‌ ಅ. ಪು. ೨೮ ; ಬೆಲೆ, ರೂ. ೦-೪-೦. 


೧೨. ತತ್ವಾರ್ಥಸೂತ್ರ--ಸಂಪಾದಕರು: ಶ್ರೀ ಯಂ. ಸಿ. ಪದ್ಮನಾಭಶರ್ಮ; ಪ್ರಕಾ t 


ಶಕರು: ಜೈನಸಾಹಿತ್ಯ ಪ್ರಚಾರ ಸಂಘ, ಮೈಸೂರು ; ರ್ಕ್ಟಾ ಅ, ಪು. 291-೪9೪ ; ಬೆಲೆ 
ರೂ. ೦-೪-೦. ' 


1 
1 
೧೩. ಯಶೋಧರ ಕಾವ್ಯಂ-ಸಂಪಾದಕರು : ಶ್ರೀ ಎಸ್‌. ಬೊಮ್ಮರಸ ಪಂಡಿತರು ; 
ಪ್ರಕಾಶಕರು: ಜೈನಸಾಹಿತ್ಯ ಪ್ರಚಾರ ಸಂಘ, ಮೈಸೂರು; ಕೌ" ಅ. ಪು ೩1೭ ; ಬೆಲೆ, 
ಸೂ. ೧-೦-೦, 
೧೪. ಶಾಂಶಶೃಂಗಾರವಿಲಾಸ--ರಚಿಸಿದವರು: ವಿದ್ಯಾಭೂಷಣ ಶ್ರೀ ಪಂ| ಕೆ. 


ಬುಜಬಲಶಾಸ್ತ್ರಿಗಳವರು ; ಪ್ರಕಾಶಕರು : ಜೈನಸಾಹಿತ್ಯ ಪ್ರಚಾರ ಸಂಘ, ಮೈಸೂರು ; ಜಾ Fa 
ಅ. ಪು. ೩೬; ಬೆಲೆ, ರೂ. ೦-೫-೦. 


೧೫. * ವೀಣಾ? ಬರೆದವರು: ಶ್ರೀ ಟಿ, ಎನ್‌. ಮಹದೇವಯ್ಯ ; ಪ್ರಕಾಶಕರು ; 
ಹೀದೂಸ್ಥಾನ್‌ ಪ್ರೆಸ್‌, ಮೈಸೂರು ; ಕ. ಅ. ಪು. ೩೮ ; ಬೆಲೆ, ರೂ. ೦-೮-೦. 


೧೬. ಭರತೇಶವೈಭವ ಶೋಭನಸಂಧಿಗಳು-ಸಂಪಾಡಕ: ಶ್ರೀ ಮಿರ್ಜಿ 


ಅಣ್ಣಾ ರಾಯ ; ಪ್ರಕಾಶಕರು : ಶಾಾತಿಸೇವಾಸದನ, ಸೇಡಬಾಳ ; ಕ್ರಾ ಅ. ಪು, ೨1-೪೬ ; 
ಚಿಳೆ, ರೂ. ೧-೦-೦. 


ಖು 


ಹಲಿ ಜ 





ಪ್ರಾಚ್ಯಲೇಖನಮಾಲೆ 
೧. ಶರಣ ಸಾಹಿತ್ಯ--ಸಂಪುಟ ೧೪, ಸಂಚಿಕೆ ೨ (೧೯೫೧ ನೇ, ಮೇ ತಿಂಗಳು) 
"ಶಕ್ತಿವಿಶಿಷ್ಟಾದ್ವೈತ ದರ್ಶನ'--ಲೇ. : ಆಸ್ಥಾನ ವಿದ್ವಾನ್‌ ಎಂ. ಜಿ. ನಂಜುಂಡಾ 
ರಾಧ್ಯರು. 
ತತ್ವವಿಕಾಸದ ದೃಷ್ಟಿಯಿಂದ ಶಕ್ತಿವಿಶಿಷ್ಟಾದ್ವೈ ತದರ್ಶನವು ಭಾರತೀಯ ವೇದಾಂತ 


ದರ್ಶನಗಳಲ್ಲಿ ಕಡೆಯದೆಂದು ಹೇಳಬೇಕಾಗುತ್ತದೆ. ಶಕ್ತಿವಿಶಿಷ್ಟಾದ್ಯೆ )ಕೆದರ್ಶನದಲ್ಲೂ 
ಶಕಿ ಗೆ ವಿಶಿಷ್ಠಸ್ಸಾನವಿದೆ. " ವೀರಶೈವ 'ದಲಿ ಶಕಿ ವಿಶಿಸಾದ್ಲೆ,ತದರ್ಶನನಿದೆ. 
ಹ ಬೆ ಥಿ 1 ~ ್ಪಡಿ ಜನಂ 


೨. ಕನ್ನಡನುಡಿ--ಸಂಪುಟ ೧೪, ಸಂಚಿಕೆ ೫ ಮೇ, ೧೯೫೧. 
" ಕೇಶಿರಾಜನು ಜೈನನೆ?' ಲೇ. : ಶ್ರೀ ಜಯಂತ. 

* ಶಬ್ದಮಣಿದರ್ಪಣ 'ದ ಸೂತ್ರವೊಂದರಿದ (ಕಂದ ೯) ಕೇಶಿರಾಜ ಜೈನನೊದು 
ತಿಳಿದುಬರುತ್ತದೆ. " ಶಬ್ದಿದ್ರವ್ಯ' ಎಂಬ ಪದ ಜೈನಪರಿಭಾಷೆಯದು. ಶಬ್ದಕ್ಕೆ 
ಜೈನಮತದಲ್ಲಿ ಮಾತ್ರ ದ್ರವ್ಯತ್ವವನ್ನು ಹೇಳಿರುವುದರಿಂದ ಕೇಶಿರಾಜ ಜೈನನಿರಬೇಕು. 

೩, ಜಯಂತಿ-ರ್ಜೂ, ೧೯೫೧. 
" ಅಂದಮಾನ '--ನಿಕೋಬಾರ ನಡುಗಡ್ಡೆಗಳು--ಲೇ. ಕೆ ವಿದ್ಯಾರತ್ನ ರಾ ಸ್ವಾ. 
ಪಂಚಮುಖಿ ಎಂ.ಎ. ಧಾರವಾಡ. 

ಅಂದಮಾನದ ಮೂಲ ಹೆಸರು " ಹಂದುಮಾನ' ಆಗಿರಬೇಕು. " ಹನುಮಾನ್‌ ' 
ಇದರ ಮಲಯಾಭಾಷೆಯ ಉಚ್ಚಾರಣೆಯ ಮೂಲರೂಪ ಎಂದು ಪಂಡಿತರ ಅಭಿಪ್ರಾಯ. 
ಹಿಂದೂಸ್ಥಾನದ ವಾನರ ಸಂಸ್ಕ ತಿಯ ಅವಶೇಷ ಇಲ್ಲಿ ಕಾಣುತ್ತದೆ. ಅಲ್ಲಿನವರ 
ಭಾಷೆ ಅಲ್ಲ ಶಬ್ದಗಳುಳ್ಳದ್ದು * ಉತ್ತಮ ಪುರುಷಪ್ರಧಾನವಾದ ವ್ಯವಹಾರವಿದೆ. ಭಾಷೆ 
ಯಲ್ಲಿ ಸಂಶ್ಲೇಷದ ಲಕ್ಷಣಗಳಿವೆ. ತೀರಕಾಡ್‌ ಸ್ಥಿತಿಯಂತೆ ಇದ್ದ ರೂ ಆ ಭಾಷೆಯ 
ಪ್ರಕೃತಿ ಪ್ರತ್ಯಯಗಳನ್ನೆ ವಿಂಗಡಿಸಬಹುದು, ಇದರಿಂದ ಅದು ಅನೇಕ ಪೂರ್ವದ 
ಅವಸ್ಥೆ ಗಳನ್ನ ದಾಟಿ ಇಲ್ಲಿಗೆ ಬಂದಂತೆ ತೋರುತ್ತದೆ. 

"ಜೋಗಿ ಮತ್ತು ಗೊಂದಲಿಗರ ಕಥೆಗಳು '--ಲೇ. : ಶ್ರೀ ಪಾಟೀಲ ಬಳವಂತ 
ರಾಯರು, ಬೆಟಗೇರಿ. 

ಜನಸಾಮಾನ್ಯದ ಸಾಮೂಹಿಕ ಶಿಕ್ಷ ಇಕ್ಕೆ ಪುರಾಣಕಾರರು, ಕೀರ್ತನಕಾರರು, 
ಪ್ರವಚನಕಾರರು, ಜಂಗಮರು, ಶರಣರು, ಇತ್ಯಾದಿಗಳಾತೆ ಗೊಂದಲಿಗೆರು, ಜೋಗಿಗಳು ; 
ಇದ್ದಾರೆ. ಗೊಂದಲಿಗರ ಕಥೆಗಳು ಜನರ ಸುಖಸೆಂಕಥಾನಿನೋದಕ್ಕೆ ಮೆರಗು 
ಕೊಡುತ್ತವೆ, ರಾಮಾಯಣ ಮಹಾಭಾರತ ಕತೆಗಳನ್ನು ತಮ್ಮದೇ ಆದ ಧ್ರಾಟಿಯಲ್ಲಿ 
ಹಾಡುತ್ತಾರೆ. ಅಷ್ಟೇ ಅಲ್ಲದೆ ಪ್ರಾಚೀನ ಮಹಾವ್ಯಕ್ತಿ ಗಳ ಕಥೆಯನ್ನು ಹಾಡುತ್ತಾರೆ. 
ಅಚ್ಚ ಕನ್ನ ಡದ ನುಡಿಕಟ್ಟುಗಳಿೀದ, ಬ್ರಹ್ಮ ವಿಷ್ಣು ರುದ್ರ ಗಣಗಳಿಂದ ಘಟಿತವಾದ 
ಗೊಂದಲಿಗರ ಹಾಡುಗಳು ಜಾನಪದ ಚಂಪೂಕಾವ್ಯಗಳು. 


ಪಬುದ ಕರ್ಣಾಟಕ 
© 


ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಪತ್ರಿಕೆ 


ಇನ್ನುಮುಂದೆ " ಪ್ರಬುದ್ಧ ಕರ್ಣಾಟಕ 'ವು ಚೈತ್ರ, ಆಷಾಡ, ಆತ್ಮ ಶ್ವಯುಜ, 
ಪುಷ್ಯ ಮಾಸಗಳಲ್ಲಿ ಆಯಾ ತಿಕೆಗಳ ಹುಣ್ಣಿಮೆಯ ಹೊತ್ತಿ ಗೆ ವರ್ಷಕ್ಕ “ನಾಲ್ಕು 
ಸಲ ಹೊರಡುತ್ತದೆ. 


ವಾರ್ಷಿಕ ಚಂದಾ (ಅಂಚಿನೆಚ್ಚ ಸೇರಿ): 


ಚಂದಾದಾರರಿಗೆ ರೂ ೩ ಲಿ ೦ 
ವಾಚನಾಲಯ ಮುಂತಾದ ಸಂಸ್ಥೆ ಗಳಿಗೆ ರೂ.೪ ೮ ೦ 
ಮೈಸೂರು ವಿಶ ವಿದ್ಯಾನಿಲಯದ ನಿದ್ಯಾರ್ಥಿಗಳಿಗಿ ಮಾತ್ರ ರೂ. ೨ ೮ ೦ 

ಚಂದಾಹಣವನ್ನೂ ಅದರ ವಿಚಾರವಾಗಿ ಪತ್ರ ಗಳನ್ನೂ ಕಾರ್ಯದರ್ಶಿ, ಪ್ರಚಾರ 


ಮತ್ತು ಪ್ರಕಾಶನ ಕಾರ್ಯ, ಯೂನಿವರ್ಸಿಟಿ” ಆಫೀಸು, ನಾನ ಎ೦ಬ 
ವಿಳಾಸಕ್ಕೆ ಕಳಿಸಬೇಕು. ವಿಶ ಜತ ರಿಜಿಸ್ಪಾ ಸ್ಸ್ಯಾ )ರವರಿಗಾಗಲಿ, ಪ್ರ ಪ್ರಬುದ್ಧ 
ಕರ್ಣಾಟಕದ ಸಂಪಾದಕರಿಗಾಗಲಿ ಕಳಿಸಬಾರದು ಮೈಸೂರು ಎಶ್ವ ವಿದಾ, 
ನಾಾರ್ಕಾರ್ಟಾಣಾಸ್ಮಸಣಾಣ ಕಾಲೇಜಿನ ಅಕೌಂಟ್‌ 
ಅಧಿಕಾರಿಗಳಿಗೆ ಮುಂಗಡವಾಗಿ ಸಲ್ಲಿಸಿ, ಪಡೆದ ರಸೀತಿಯನ್ನು ತಮ್ಮ ವಿಳಾಸ 
ದೊಂದಿಗೆ ಕಳಿಸಿಕೊಡಬೇಕು. ಕಾಲೇಜುಗಳ ಅಧಾಪಕ ವರ್ಗದವರೂ ಇದೇ 
ರೀತಿ ಮಾಡಬಹುದು. ವಿದ್ಯಾರ್ಥಿಗಳು ತಾವು ವಿದ್ಯಾರ್ಥಿಗಳೆಂಬ ಬಗ್ಗೆ 
ಪಾಠಶಾಲೆಯ ಮುಖ್ಯೋಪಾಘ್ಯಾ ಯರಿಂದ ಒಂದು ಪ ಪ್ರಮಾಣಪತ್ರ ತ್ರವನ್ನು' ಪಡೆದು. 
ಅದನ್ನು ಚಂದಾ ಹಣದೊಡನೆ ಕಳಿಸಬೇಕು. ಚಂದಾದಾರರು ತಮ್ಮ' ಚಂದಾ ಹಣ 
ವನ್ನು "(ಸರ್ಕಾರಿ ಖಜಾನೆಯಲ್ಲಿ " ಯೂನಿವರ್ಸಿಟಿ ಫಂಡ್‌ 'ಗೆ ಕಟ್ಟಿ ಖಜಾನೆ ರಸೀತಿ 
ಯನ್ನು ತಮ್ಮ ವಿಳಾಸದೊಡನೆ ಪ ಪ್ರಬುದ್ಧ ಕರ್ಣಾಟಕದ ಆಫೀಸಿಗೆ '4ಹಿಸಬಹುದು.) 

ಪ್ರಬುದ್ಧ ಕರ್ಣಾಟಕಕ್ಕೆ ಚಂದಾದಾರರನ್ನು ಒದಗಿಸಿಕೊಡುವ ಪುಸ್ತಕ 

ಪಾರಿಗಳಳೂ ವೃತ್ತ ಪತ್ರಿಕೆಗಳ ಮಾರಾಟಗಾರರಿಗೂ ಶೇಕಡ ೧೨9 ಯಂತೆ 
ಕಮಾಷನ್‌ ಕೊಡಲಾಗುವುದು. ಪಾಠಶಾಲಾ ಸಂಸ್ಥೆಗಳಿಗೆ ಪ್ರ ಪ್ರಚಾರ “ಶಾಜಿಯ 
ಕಾರ್ಯದರ್ಶಿಗಳೇ ನೇರವಾಗಿ ಗಮನಕೊಡುವರು. 


" ಪ್ರಬುದ್ಧ ಕರ್ಣಾಟಕ 'ದಲ್ಲಿ ಪ್ರಕಟನೆಗೆ ಲೇಖನಗಳನ್ನೂ ವಿಮರ್ಶೆಗೆ ಗ ಗ್ರಂಥ 


ಗಳನ್ನೂ ಎನಿಸೆಯಳ್ಳೆ ಪತಿ ್ರಿಕೆಗಳನ್ನೂ ಪ್ರಬುದ್ಧ ಕಣಾನಟಕದ ಸಂಪಾದಕ 
(ಫಸ್ಟ್‌ ಸೀಡ್‌ ಕಾಲೇಜು, ಮೈಸೂರು) ರಿಗೆ ಕಳಿಸಜೀಕು. 


ಕಾರ್ಯದರ್ಶಿ 
ವಿಶ್ವವಿದ್ಯಾನಿಲಯದ ಪ್ರಕಟನ ಮತ್ತು 
ಪ್ರಚಾರೋಪನ್ಯಾಸ ಶಾಖೆ, ಮೈಸೂರು. 


ಮೈಸೂರು ವಿಶ್ವ ವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆ 
ಬೆಲೆ; 'ಕ್ಯಾಲಿಕೊ ರೂ. ೧-೪-೦ ; ಸಾದಾ ೧೨ ಆಣೆ. 


ಜಿ. ಎಂ. ಶ್ರೀಕಂಠಯ್ಯ, ಎಂ.ಎ. ಜಿ.ಎಲ್‌., ೧೯೪೨ ರವರೆಗೆ 
ಪ್ರಧಾನಸಂಪಾದಕರು : 1 ಎ.ಆರ್‌. ಕೃಷ್ಣಶಾಸ್ತ್ರೀ, ಎಂ.ಎ, ೧೯೪೨ರಿಂದ ೧೯೪೭ರ ವರೆಗೆ 
ಥೆ ವಿ, ಪುಟ್ಟಪ್ಪ, ಎಂ.ಎ, ೧೯೪೭ ರಿಂದ 


೧. ಹರಿಶ್ಚಂದ್ರಕಾವ್ಯ ಸಂಗ್ರಹ (ತೃತೀಯ ಮುದ್ರಣ)-ಸೆಂಪಾದಕರು: 
ಬಿ. ಎಸ್‌. ವೆಂಕಣ್ಣ ಯ್ಯ, ಎಂ.ಎ. ಮತ್ತು ಎ. ಆರ್‌. ಕೃಷ್ಣಶಾಸ್ತ್ರೀ, ಎಂ.ಎ, 

೨.*ಕರ್ಣಾಬಿಕ ಕಾದಂಬರೀ ಸಂಗ್ರಹ--ಸಂಪಾದಕರು: ಟಿ. ಎಸ್‌. ವೆಂಕ 
ಣ್ಲಯ್ಯ, ಎಂ.ಎ. 

೩.*ಪ್ರಭುಲಿಂಗಲೀಲೆಯ ಸಂಗ್ರಹ (ಸಚಿತ್ರ)--ಸಂಪಾದಕರು : ಎಂ. ಎಸ್‌, 


ಬಸವಲಿಂಗಯ್ಯ, ಎಂ.ವ., ಬಿ.ಎಲ್‌. ಮತ್ತು ಎಂ. ಆರ್‌. ಶ್ರೀನಿವಾಸ 
ಮೂರ್ತಿ, ಬಿ.ಎ. 


೪.*ಸಾಕ್ರೆಟೀಸನ ಕೊನೆಯ ದಿನಗಳು(ಸಚಿತ್ರ)-ಅನುವಾದಕರು: ವಿ. ವಿನ್‌. 
ಮೂರ್ತಿರಾವ್‌, ಎಂ.ಎ, 

*ಶ್ರೀರಾಮಕೃಷ್ಣ ಸರಮಹಂಸ--ಲೇಖಕರು: ಕೆ. ವಿ. ಪುಟ್ಟಪ್ಪ, ಎಂ.ಎ. 

೬. ರವೀಂದ್ರನಾಥ ಠಾಕೂರರು (ಸೆಚಿತ್ರ)-ಲೇಖಕರು: ಮಾಸ್ತಿ ವೆಂಕಟೇಶ 
ಅಯ್ಯಂಗಾರ್‌, ಎಂ.ಎ. 

೭. ಆರೋಗ್ಯ, ಅದರ ಜ್ಞಾನ ಮತ್ತು ಸಾಧನ (ಸೆಚಿತ್ರ)--ಲೇಖಕರು : 
ಜಿ. ಎ. ಈಶ್ವರ ಮೂರ್ತಿ, ಬಿ.ಎ, ಎಲ್‌.ಎಂ.ಎಸ್‌., ಬಿ.ಎಸ್‌ಸಿ. 

ಆ. ಪಂಪರಾಮಾಯಣ ಸಂಗ್ರಹೆ- ಸಂಪಾದಕರು : ಆಸ್ಥಾನ ಮಹಾ 
ವಿದ್ವಾನ್‌ ತಿರುವಳ್ಳೂರ್‌ ಶ್ರೀನಿವಾಸರಾಘವಾಚಾರ್‌ ಮತ್ತು ಡಿ. ಎಲ್‌. 
ನರಸಿಂಹಾಚಾರ್‌, ಎಂ.ಎ. 

ಇ. ಹಣ ಪ್ರಪಂಚ ಲೇಖಕರು: ಎ. ಸೀತಾರಾಮಯ್ಯ, ಎ೦.ಐ. 
೧೦.*ಸಂಸ್ಕೃತ ನಾಟಿಕ- ಲೇಖಕರು: ಎ. ಆರ್‌. ಕೃಷ್ಣಶಾಸ್ತ್ರೀ, ಎಂ.ಎ. 
೧೧. ಜೀವನಿಜ್ಞಾನ- ಲೇಖಕರು: ಬಿ. ಮೆಂಕಟಿನಾರಾಯಣಪ,, ಎಂ.ಎ. 
೧೨. ಹಿಂದೂದರ್ಶನಸಾರ--ಲೇಖಕರು : ಮಹಾಮಹೋಪಾಧ್ಯಾಯ ಪಂಡಿತ 

ರತ್ನಂ ಲಕ್ಷ್ಮಿ ಶ್ರೀಪುರಂ ಶ್ರೀನಿವಾಸಾಚಾರ್ಯ. 
೧೩. ರಾಜನೀತಿ--ಲೇಖಕರು : ಎಚ್‌, ಕೃಷ್ಣ ರಾವ್‌, ಎಂ.ಎ. 


೧೪. ಹದಿಬದೆಯ ಧರ್ಮ--ಸಂಪಾದಕಿಯರು: ಡಿ. ಚಂಪಾಬಾಯಿ, ಎಂ.ಎ. 
೧೫ *ಪುರಾಜನಾಮಚೂಡಾಮಣೆ--ಲೇಖಕರು: ಬೆನಗಲ್‌ ರಾಮರಾವ್‌, 
ಎಂ.ವಿ ವಲ್‌ ಎಲ್‌.ಬಿ, ಮತ್ತು ಪಾನ್ಯಂ ಸುಂದರಶಾಸ್ತ್ರಿ; ಬೆಲೆ, ರೂ.೩-೪-೦ 


೧೬. ಯಶೋಧರ ಚರಿತೆಯ ಸಂಗ್ರಹ ಸಂಪಾದಕರು: ಕೆ. ವಿ ರಾಘವಾ 
ಚಾರ್‌, ಎಂ.ಎ, ಬಿ.ಟಿ. 


೧೭.*ಗ್ರೀಕರ ತತ್ವಶಾಸ್ತ್ರಸಾರ ಸಂಗ್ರಹ--ಲೇಖಕರು : ಕೆ. ಆರ್‌. ಶ್ರೀನಿವಾಸ 
ಅಯ್ಯಂಗಾರ್‌, ಎಂ.ಎ. ; ಬೆಲೆ, ಸಾದಾ ರೂ. ೧-೦-೦. 

೧೮. ಹಿಂದೂ ದೇಶದ ಭೂಚರಿತ್ರೆ ಲೇಖಕರು: ವೈ. ನಾಗಪ್ಪ, ಎ೦.ಎಸ್‌ಸಿ. 

೧೯. ವಚನಧರ್ಮಸಾರ--ಲೇಖಕರು: ಎಂ. ಆರ್‌. ಶ್ರೀನಿವಾಸಮೂರ್ತಿ, ಬಿ.ಎ. 

೨೦. ಪ್ರಾಣಿಶಾಸ್ತ್ರ--ಡಾ| ಎ. ಸುಬ್ಬರಾವ್‌, ಬಿ.ಎ, ಡಿ.ಎಸ್‌ಸಿ., ಮತ್ತು 


ಐ. ನಾರಾಯಣರಾವ್‌, ಎಂ.ಎಸ್‌ಸಿ. ; ಬೆಲೆ, ಸಾದಾ ರೂ. ೧-೪-೦ ; 
ಕ್ಯಾಲಿಕೊ ರೂ. ೧-೮-೦, 


೨೧. *ಆಧುನಿಕ ತತ್ವಶಾಸ್ತ್ರ ಸಮಸ್ಯೆಗಳು--ಜಿ. ಹನುಮಂತರಾವ್‌, ಎಂ.ಎ. ; 
ಬೆಲೆ, ಸಾದಾ ರೂ. ೧-೦-೦. 

೨೨, ಕನ್ನಡ ಕೈಪಿಡಿ (ಭಾಗ ೫ ಸಾಹಿತ್ಯ ಚರಿತ್ರೆ)-ಜಬಿ. ಎಂ. ಶ್ರೀಕಂಠಯ್ಯ, 
ಎಂ.ಎ, ಬಿ.ಎಲ್‌.; ಬೆಲೆ, ಸಾದಾ ರೂ. ೧-೪-೦; ಕ್ಯಾಲಿಕೊ ರೂ. ೨-೪-೦. 

೨೩. ಇಸ್ಲಾಂ ಸಂಸ್ಕೃತಿ--ಮೂಲಲೇಖಕರು : ಪ್ರೊ| ಮಹಮದ್‌ ಅಬ್ಬಾಸ್‌ 
ಷೂಸ್ತಿ ; ಅನುವಾದಕರು: ರಾಜಸೇವಾಸಕ್ತ ಬಿ. ಎಂ. ಶ್ರೀಕಂಠಯ್ಯ, 
ಎಂ.ವಿ, ಬಿ.ಎಲ್‌,; ಬೆಲೆ, ರೂ. ೨-೦-೦, 


ಸೂಪರ್ರಿರ್ಬೆಡೆಂಓ್‌, 
_ ಓರಿಯೆಂಟಲ್‌ ರಿಸರ್ಡ್‌ ಇನಸ್ಟಿಟ್ಯೂಟ್‌, ಮೈಸೂರು. 


ಮೈಸೂರು ವಿಶ್ವವಿದ್ಯಾ ನಿಲಯದ ಪ್ರಚಾರ ಪುಸ್ತಕಮಾಲೆ 


೧.*ಖಗೋಳಶಾಸ್ತ್ರಪ್ರ ವೇಶ--ಸಿ. ಎನ್‌. ಶ್ರೀನಿವಾಸ ಅಯ್ಯಂಗಾರ್‌, ಡಿ.ಎಸ್‌ಸಿ. 
೨. ಸಮಾಜದ ರೋಗರುಜಿನಗಳು--ಜಿ. ಹನುಮಂತರಾವ್‌, ಎಂ.ಎ. 
೩.*ತೆರಿಗೆ-ಬಿ. ಆರ್‌. ಸುಬ್ಬರಾವ್‌, ಎಂ.ಎ. 
೪.*ನವರತ್ನ ಗಳು-ಎಚ್‌. ಸುಬ್ಬಾಜೋಯಿಸ್‌, ಎಂ.ಎಸ್‌ಸಿ, 
೫. *ನಮ್ಮ ಹಳಿ,ಗಳು--ಜಿ. ಎನ್‌. ಕೃ ಷ್ಣ ಮೂರ್ತಿ, ಎಂ.ಎ. 
೬. ಕುಮಾರವ್ಯಾಸ ಸ್‌. ವಿ. ರಂಗಣ್ಣ ಎಂ.ಎ, 
೬. ಹಂಪೆಯ ಹರಿಹರ--ಡಿ. ಎಲ್‌. ನರಸಿಂಹಾಚಾರ್‌, "ಎಂ.ಎ. 
೮. ಹ ಡ ಸಾಹಿತ್ನ- ಕೆ. ವೆಂಕಟರಾಮಪ್ಪ, ಎಂ.ಎ, 
ವಿದ್ಯುಚ್ಛಕ್ತಿಯ ಸ್ವಾ: ಎ. ಕೃಷ್ಣ ಸ್ವಾಮಿರಾವ್‌, ವಿ೦ಬಿಸ್‌ಸಿ. 
೧೦. ಪಂಪ Ns. ಎನ್‌. ಶ್ರೀಕಂಠಯ್ಯ, 54 ಇಷ್ಟ 
೧೧ -*ಪ್ರಾಣಿಜೀವನ--ಎ. ನಾರಾಯಣರಾವ್‌, ಎಂ.ಐಸ್‌ಸಿ. 
೧೨.*ತನಸುಗಳು--ಎನ್‌. ಎಸ್‌. ನಾರಾಯಣಶಾಸ್ತ್ರೀ, ಎಂ.ಎ? 
೧೩. ಮದುವೆ--ಎನ್‌. ಕಸ್ತೂರಿ, ಎಂ.ಎ, ಬಿ.ಎಲ್‌, 
೧೪.*ನಮ್ಮ ಆರ್ಥಿಕ ದೃಷ್ಟಿ--ಎಸ್‌. ಗೋಪಾಲಸ್ವಾಮಿ, ಎಂ.ಎ. 
೧೫. ವಾಯುಗುಣ- ಫೆ. ಶೇಷಾದಿ ) ಅಯ್ಯಂಗಾರ್‌, ಐ೦.ಎಸ್‌ಸ್ಕಿ ಎಲ್‌ಎಲ್‌.ಜಿ. 
೧೬. ಬೆಳಕು- ಟಿ ಎಸ್‌. ಸುಬ್ಬರಾಯ, ವಿಂ.ವಿಸ್‌ಸಿ. 
೧೭. ಕರ್ಣಾಟಕ ಕಾದಂಬರಿ--ವಿ. ಸೀತಾರಾಮಯ್ಯ, ಎಂ.ಎ. 
೧೮. ಕಾಳಿದಾಸನ ಕಾವ್ಯಗಳು- ಎಸ್‌. ರಾಮಚಂದ್ರರಾವ್‌, ಎಂ.ಎ... 
೧೯. ಇಂಗ್ಲೆಂಡಿನ ರಾಜಕೀಯ ಬೆಳವಣಿಗೆ ಸಿ. ಜಿ. ಸತ್ಯಗಿರಿನಾಥನ್‌, ಎಂ.ಎ. 
೨೦. ಕಣ್ಣು ಮತ್ತು ಅದರ ರಕ್ಷ ಣೆ-ಡಿ. ಶಾಮಣ್ಣ, ಬಿ.ವಿ, ಎಂ.ಬಿ., ಬಿ.ಎಸ್‌. 
೨೧. *ಸಾರ್ವಜನಿಕ ವೆಚ್ಚ- ಎಂ. ಎಚ್‌. ಗೋಪಾಲ್‌, ಎಂ.ಎ, ಪಿಎಚ್‌.ಡಿ. 
೨೨. *ಶಿಶುವಿಹಾರಗಳು--ಸಿ. ರಂಗಾಚಾರ್‌, ಬಿ.ಎಸ್‌ಸಿ, ಎಂ.ಎಡ್‌. 
೨೩. ಸಂಖ್ಯೋದ್ಯಾ ನ--ಜಿ. ಸೀತಾರಾಮಶಾಸಿ ಸ್ತ್ರೀ, ಎಂ.ಎ. 
೨೪. ವಿಡಂಬನ--ಎಸ್‌. ವಿ. ರಂಗಣ್ಣ, ಎಂ.ಎ 
೨೫. *ಎಲ್ಲೊ €ರ ಮತ್ತು ಅಜಂತಾ-ಎಂ. ವಿಚ್‌. ಕೃಷ್ಣ, , ಐ೦.ಎ, ಡಿ.ಲಿಟ್‌, 
೨೬, * ಸಾರಜನಕದ ಮಹತ್ವ--ಎಚ್‌. ಸುಬ್ಬಾಜೋಯಿಸ್‌, ಎಂ.ಎಸ್‌ಸಿ. 
೨೭, ಭಾಸ--ಎಚ್‌. ಎಲ್‌. ಹರಿಯಪ್ಪ, ಐಎಂ.ಎ. 
೨೮. ಪಾಶಾ ತ್ಯ ರಾಜಕೀಯ 3 ಯಾಮುನಾಚಾರ್ಯ, ಎಂ.ಎ... 
೨೯. ಸರ್ವಜ್ಞ ಕವಿ--ಎ. ಆರ್‌. ಕೃಷ್ಣಶಾಸ್ತ್ರೀ, ಎಂ,ಎ. 
೩೦.*ರಕ್ಕ--ಡಿ. ಶಾಮಣ್ಣ, ಬಿ.ಎ., ಬಿ ಬಿ.ಎಸ್‌. 
೩೧. ಇಂಗ್ಲಿಷ್‌ ಪ್ರ ಪ ಪ್ರಬಂಧಗಳು ಎಸ್‌. ಮಂಜನಾಥ್‌, ಎಂ.ಎ. 
೩೨. ಅಕ SS ವಿ." ಪರಮೇಶ್ವರಭಟ್ಟಿ, ಎಂ.ಎ. 
೩೩. ಗಣತಶಾಸ್ತ್ರದ ಸ್ವರೂಪ- ಸಿ. ವಿನ್‌. ಶ್ರೀನಿವಾಸ ಅಯ್ಯಂಗಾರ್‌, ಡಿ.ಎಸ್‌ಸಿ. 


೩೪.*ಯಗ್ನೇದ- ಎಂ, ಎ. ಕೃಷ್ಣಸ್ಟಾ ಸ್ನಾಮಿ, ಎಂ.ಎ. 
೩೫. ಕುಮಾರವ್ಯಾಸ ಬಾ ವಿ. ರಂಗಣ್ಣ, ಎಂ.ಎ. 

೩೬. *ಆಳ್ವಾರುಗಳು-ಎಂ. ಯಾಮುನಾಚಾರ್ಯ ಎಂ.ಎ, 
೩೭. ಹಿಂದು ಮುಸ್ಲಿಂ ಮೈತ್ರಿಯನ್ನು ಬೆಳಸಿದ ರಾಜರು-- 

ವಿ. ರಾಭವೇಂದ್ರ ರಾವ್‌, ಎಂ.ಎ,, ಬಿಟಿ. 
೩೮. ಸುಭಾಷಿತ ಸಂಗ್ರಹಗಳು--ಎಂ. ಪಿ. ಲಕ್ಷ್ಮಿ ನರಸಿಂಹಶಾಸ್ತ್ರಿ 6 ಎಂ.ಎ 
೩೯. ಮಕ್ಕಳ ಭಾವಜೇವನ--ಓ. ಕುಪು ಸ್ವಾಮಿ ನಾಯಿಡು, ಎಂ.ಎ 
೪೦. ಸಹಕಾರ--ಎಸ್‌. ಗೋಪಾಲಸ್ನಾಮಿ್‌ ಎಂ.ಎ. 
೪೧. *ನಯಸೇನ-ಜಿ. ವೆಂಕಟಸುಬ್ಬಯ್ಯ, ಎಂ.ಎ, ಬಿ.ಟಿ. 
ತತಾ --ಎಂ. ವಿ. ಕೃಷ್ಣರಾವ್‌, ಎಂ.ವಿ ಬಿ.ಟಿ. 
: ತೆಲುಗು ಚಾಟುಪದ್ಯಗಳು- ಕೆ. ವೆಂಕಟರಾಮಪ್ಪ, ಎಂ.ಎ, 

೪೪. ಮುನಿಸಿಪಾಲಿಟಿಗಳು--ಎಚ್‌. ಕೃಷ್ಣ ರಾವ್‌, ಜ್ಯ ವಿ. 
೪೫. *ಲಕ ಕ್ಸ್ಮ್ರೀಶ--ಎನ್‌. ಅನಂತರಂಗಾಚಾರ್‌, ಎಂ.ಎ, ಬಿ.ಟಿ. 

೪೬.೫ರುಚಿ--ಎಸ್‌. ವಿ. ರಂಗಣ್ಣ, ಎಂ.ಎ. 
೪೭. *ಕೀಟಿಗಳು- ಡಿ. ಎಸ್‌ , ವೀರಯ್ಯ, ವ೦.ವಿಸ್‌ಸಿ. 
೪ಲೆ. *ಅಲೆಗಳು- ಫೆ. ತೇಷಾದ್ರಿ ಅಯ್ಯಂಗಾರ್‌, ಎಂ.ಎಸ್‌ಸ್ಲಿ ಎಲ್‌ಎಲ್‌.ಬಿ. 
೪೯. ಮುದ್ದ ಸಣ ತ. ಸು. ಶಾಮರಾವ್‌, ಬಿ.ಎ. (ಆನರ್ಸ್‌). 
೫೦. *ಐವರು ಭೌತವೈಜ್ಞಾ ನಿಕರು- ಬಿ. ಎ. ಕೃ ಷ್ಠ ಸ್ವಾ ಮಿರಾವ್‌, ಎಂ.ಎಸ್‌ಸಿ. 
೫೧. *ಸ್ಟ್ರ ತಕ ರೇಷ್ಮೆ ಎಂ. ಷಡಕ್ಟರಸ್ವಾಮಿ, pl ಕು ಸ್‌ಸಿ. 
೫೨. *ಬೇನರ ಇತಿಹಾಸ ಮತ್ತು ನಾಗರಿಕತೆ-ಎಸ್‌. ವೆಂಕಟದೇಶಿಕಾಚಾರ್‌, ಎಂ.ಎ 
೫೩. *ಯುದ್ಧ ಕಾಲದ ಆರ್ಥಿಕ ಸಮಸ್ಯೆಗಳು--ಎಸ್‌. ಲಕಿ ಶ್ಸ್ಮ್ರೀನರಸಿಂಹನ್‌, ಎಂ.ಎ, 
೫೪. *ಆಹಾಕಿ-ಜಿ. ಆರ್‌. ಲಕ ಶ್ರಣಿರಾವ್‌, ಎಂ. ಎಸ್‌ಸಿ 
೫೫. *ಇಬ್ಬನ್ನಿನ ಕೆಲವು ನಾಟಕಗಳು- ಎಸ್‌. ಮಂಜನಾಥ್‌, ಎಂ.ಎ. 
೫೬, ಶಬ ಪ್ರಪಂಚ ಆರ್‌. ವಿಲ್‌. ನರಸಿಂಹಯ್ಯ, ವಿ೦.ಐಸ್‌ಸಿ, 


ಸಾಧಾರಣ ಪ್ರತಿ ೩ ಆಣೆ. 
ಉತ್ತಮ ಪ್ರತಿ ೪ ಆಣೆ 


ಕಾರ್ಯದರ್ಶಿ 
ಪ್ರಚಾರ ಮತ್ತು ಪ್ರಕಾಶನಕಾರ್ಯ, 
ಯೂನಿವರ್ಸಿಟ ಆಫೀಸ್‌ ಕಟ್ಟಿಡ್ಯ ಮೈಸೂರು. 





* ಈ ಪುಸ್ತಕಗಳು ಮುಗಿದುಹೋಗಿವೆ. 


ಸರ್‌ ಕೆ. ಪಿ ಪಿ. ಪೆಟ್ಟಿ ಣ್ಣ ಚೆಟ್ಟ ರ ಪುದುವಟ್ಟಿ ನೆ ಪ್ರಕಟನೆಮಾಲೆ 


೧೦. 
೧೧. 
೧೨. 


೧೩. 
೧೪. 


. *ಟಿಪಾಲ್‌ ಸಂಸ್ಥೆ ಯ ತ ಲಕಿ ಕ್ಸೀ ನರಸಿಂಹಯ್ಯ, ಬಿವಿ, 
ವಿಲ್‌ ಎಲ್‌.ಬಿ. 


*ವಿಶ್ವ ವಿಸರಣ--ಜಿ. ಎಸ್‌. ಪರಮಶಿವಯ್ಯ, ಐ೦.ಎಸ್‌ಸಿ 
RE ಪದ್ಧ ತಿ ಮತ್ತು ರಚನಾಕ್ರಮ--ಎಚ್‌. SR » ಐ೦.ಐ, 
*ವ್ಯವಸಾಯದ ಮಣ್ಣುಗಳು--ಕೂರಪಾಡು ಗುಂಡಪ್ಪ, ಬಿ.ಎ. 


. *ಆಕಾಶಯಾನ--ಬಿ. ಕೆ. ಎ೯. ರಾವ್‌. 
. *ವಿಶೆ ಶವಿದ್ಯಾನಿಲಯಗಳು--ಡಾ| ಐಂ. ಸಿದ್ದಲಿಂಗಯ್ಯ, ಎಂ.ವಿ, ಬಿ.ಟಿ, 


ಪಿಎಚ್‌.ಡಿ, ಡಿಪ್‌.ಎಡ್‌. ಮತ್ತು ಸಿ. ರಂಗಾಚಾರ್‌, ಬಿ.ಎಸ್‌ ಸ, 
ವಿ೦ಬಿಡ್‌. 


. *ಹೆರಿಗೆ ಮತ್ತು ಶಿಶುಪೋಷಣೆ--ಡಾ|| ರತ್ನಮ್ಮ ಐಸಾಕ್‌, ಎಲ್‌.ಎಂ.ಎಸ್‌ 


ಏಎ೦.ಆರ್‌.ಸಿ.ಎಸ್‌., ಎಲ್‌.ಆರ್‌.ಸಿ.ಫಿ. 


K ನಾ ತ ಅನಂತಸ್ವಾ ಮಿರಾವ್‌, ಬಿ.ಎಸ್‌ಸಿ. 


ಐ೦.ಬಿ.ಬಿ.ಎಸ್‌., ಎಂ.ಪಿ.ಎಚ್‌, 


| *ಗ್ರಾಮ ನೈರ್ಮಲ್ಯ- ಎಸ್‌. ಡಿ. ನಾರಾಯಣಗೌಡ, ಎಂ.ಬಿ.ಬಿ.ವಿಸ್‌., 


ಡಿ.ಪಿ.ಎಚ್‌, 
» ಬಿವಿ ಐ.ಡಿ.ಡಿ. ಅಸೋಸಿಯೇಟ್‌ 
ಐ.ಡಿ.ಆರ್‌.ಐ. 
ವಿದ್ಯುಚ್ಛಕ್ತಿಯ ಉಪಯೋಗ--ಮ. ಭೀ. ತಿರುನಾರಾಯಣ, ಬಿ.ಎ, 
ಸ್‌ಸಿ. (ಆನರ್ಸ್‌) ಸಿ.ಪಿ, ಇ.ಟಿ. (ಐ.ಐ.ಎಸ್‌.) 
ಮಕ್ಕಳ ಬೆಳವಣಿಗೆ--ಡಾ| ಬಿ. ಕುಪ್ಪುಸ್ವಾಮಿನಾಯಿಡು, ಎಂ.ಎ., ಡಿ.ಲಿಟ್‌. 
ಯೋಗಾಸೆನಗಳು- ವಿದಾ ನ್‌ ಟ್ರಿ, ಕೃಷ್ಣ ಮಾಜಾ, 


ಮೈಸೂರು ದೇಶದ oR 0 | ಅಶ್ವತ್ಥ ತ್ಸ ಶೈ ನಾರಾಯಣ 
Rh ಡಿ.ಎಸ್‌ಸಿ. 


ಪೆ 28 ಸ್ಪ 2 
ಪಶುಪಾಲನೆ--ಎಂ. ಕೃಷ್ಣಶಾಸ್ತ್ರಿ 


ಸಾಧಾರಣ ಪ್ರತಿ ೨ ಆಣೆ; ಉತ್ತಮ ಪ್ರತಿ ೩ ಆಣೆ. 
ಕಾರ್ಯದರ್ಶಿ, 
ಪ್ರಕಟನಶಾಖೆ ಮತ್ತು ವಿಶೇಷೋಪನ್ಯಾಸಗಳು, 
ಯೂನಿವರ್ಸಿಟಿ ಆಫೀಸ್‌, ಮೈಸೂರು. 


ಪ್ರಬುದ್ಧ ಕರ್ಣಾಟಕಕ್ಕೆ ವಿನಿಮಯವಾಗಿ ಬರುವ ಪತ್ರಿಕೆಗಳು 


ಇಂಗ್ಲಿಷ್‌ ಪತ್ರಿಕೆಗಳು 


Annals of the 02/೦1 Research Institute, University, Madras; 
Sandys, Adyar, Madras; Bulletin " the School of Oriental 
tudies, London; Journal of the Andhra Research Society, 
ಕ Journal of the San Historical Research ik 
Dharwar; Quarterly Journal of the Mythic Society, Bangalore; 
Indian P.E.N. » Bombay; Annals of the ಸಯ Dn Tl 
Tirupati; The Jaina Siddhanta Bhaskara and The Jaina Gasette, 


Bhandarkar Research Institute, Poona. 


ವಾರಪತ್ರಿಕೆಗಳು 


" ಒಕ್ಕಲಿಗರ ಪತ್ರಿಕೆ ', ಬೆಂಗಳೂರು ; "ಕನ್ನಡ ನುಡಿ', ಬೆಂಗಳೂರು ; "ಕಂಠೀರವ ', ಮಂಗ 
ಳೂರು; *ತಾಯಿನಾಡು', ಬೆಂಗಳೂರು; "ನನಸಂದೇಶೆ', ಬಳ್ಳಾರಿ; "ನಿಶ್ವಕರ್ಣಾಟಕ ' 
ಬೆಂಗಳೂರು; "ಸ್ವದೇ ಶಾಭಿಮಾನಿ' ಮಂಗಳೂರು; "ಕರ್ಣಾಟಕ ವೈಭವ', ಬಿಜಾಪುರ "ಜನಶಕ್ತಿ, 
ಹುಬ್ಬಳ್ಳಿ ; " ವಾಹಿಸಿ ', ಬೆಂಗಳೂರು ; " ಪ್ರಭಾತ ', ಮಂಗಳೂರು, 


ಮಾಸಪತ್ರಿಕೆಗಳು 


"ಆಂದ್ರ ಸಾಹಿತ್ಯ ಪರಿಷತ್ಪತ್ರಿಕೆ” (ತೆಲುಗು), ಕಾಕಿನಾಡ; "ಕತೆಗಾರ', ಬೆಂಗಳೂರು; 
"ಕನ್ನಡ ಸಹಕಾರಿ”, ಮಂಗಳೂರು? ಸಜಿಯಕರ್ನಾಟಿಕ ” ಧಾರವಾಡ; "ಜಯಂತಿ ಧಾರವಾಡ; 
"ಭಾರತಿ? (ತಲಗ) ಮದರಾಸು; " ಮೈಸೂರು ವ್ಯವಸಾಯ ಶೋಧಕ ಸಂಘದ ಪತ್ರಿಕೆ ', 
ಬೆಂಗಳೂರು ; "ಮಕ್ಕಳ ಪುಸ್ತಕ', ಬೆಂಗಳೂರು; * ಮೈಸೊರು ಸಹಕಾರ ಪತ್ರಿಕೆ, ಬೆಂಗಳೊರು; 
" ವಿದ್ಯಾದಾಯಿನಿ ', ಮೈಸೂರು; "ನಿಮಾ ವಾಣಿ”, ಬೆಂಗಳೂರು ; ವೇ ದಯ, 
ಮೈಸೂರು; "ಶರಣಸಾಭಿತ್ಯ ', ಬೆಂಗಳೂರು ; "ಸಿನಾನುಭ್ಞನ', ಬಿಜಾಪುರ; " ಸದ್ಬೋಧಚಂದ್ರಿಕೆ', 
1 " ಸರಸ್ವತಿ”, ಬೆಂಗಳೂರು; "ಸುಬೋಧ, ಬೆಂಗಳೂರು ; "ಜೀವನ, ಬೆಂಗಳೂರು ; 
"ಕಥಾವಳಿ, ಬೆಂಗಳೂರು ; "ಪುಸ್ತಕ ಪ್ರಪಂಚ ', ಮೈಸೂರು; "ವಾಣಿ, ಬೆಂಗಳೂರು, 


ತ್ರೆ ಮಾಸಿಕ ಪತ್ರಿಕೆಗಳು 
" ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ಬೆಂಗಳೂರು; "ಭಾರತ ಇತಿಹಾಸ ಸೂಶೋಧನ 


ಮಂಡಲದ ಪತ್ರಿಕೆ (ಸುರಾ), ಪೊನಾ ಇ; " ಶ್ರೀಮನ್‌ ಮಹಾರಾಜರವರ ಸಂಸ್ಕೃತ ಮಹಾ 
ಪಾಠಶಾಲಾ ಪಿ ತ್ರಿಕಾ,' ಮೈಸೂರು. 74 





ಗ್ರಂಥಮಾಲೆ 
" ಮನೋಹರ ಗ್ರಂಥಮಾಲೆ? ಧಾರವಾಡ ; " ಮಿಂಚಿನಬಳ್ಳಿ, ಧಾರವಾಡ, 


ಈ 





ಮೈ ಸೂರು ಮಹಾರಾಜರವರ ಕಾಲೇಜಿನ 
ಕರ್ಣ್‌ಟಕ ಸಂಘದ ಪ್ರಕಟನೆಗಳು 


ನಾಗಾನಂದನಾಟಿಕ (ಶ್ರೀ ಅನಂತನಾರಾಯಣ ಶಾಸ್ತ್ರಿಗಳವರಿಂದ)-- 
ಬೆಲೆ ರೂ. ೧-ಂ-ಂ 


*ರಿಯಕಾಣಿಕೆ (ಎರಡನೆಯ ಮುದ್ರಣ)-- ಕ್ಯಾಲಿಕೊ ಪ್ರತಿ ರೂ. ೧-೮-೦ 
ಮಾರಾಟಗಾರರು : 


ಪ್ರೋಗ್ರೆಸ್‌ ಬುಕ್‌ ಸ್ಟಾಲ್‌, ಮೈಸೂರು 


ಆಷಾಢಭೂತಿ (ಶ್ರೀ ಎ. ಎನ್‌. ಮೂರ್ತಿರಾವ್‌, ಎಂ.ಎ. ಅವರಿಂದ)-- 
ಕ್ಯಾಲಿಕೊ ಪ್ರತಿ ರೂ. ೧-೮-೦ 
ಸಾನಿನ ಸಮಸ್ಯೆ (ಶ್ರೀ ವೆಂಬಾರ್‌ ವೆಂಕಟಾಚಾರ್ಯ, ಎಂ.ವಿ, ಬಿ.ಕಾಮ್‌, 
ಎಲ್‌.ಎಲ್‌.ಬಿ. ಅವರಿಂದ)-- ಸಾದಾ ಪ್ರತಿ ರೂ. ೦-೧೨-೦ 


ಮಾರಾಟಗಾರರು: 
ಕೃಷ್ಣ ಮತ್ತು ಕಂಪನಿ ಮೈಸೂರು 


ಕರ್ಣಾಟಕ ಮೃಚ್ಛಕಟಕಪ್ರಕರಣಂ (ಆಸ್ಥಾನ ಕವಿ ನಂಜನಗೂಡು 
ಸುಬ್ಬಾಶಾಸ್ತ್ರಿಗಳವರಿಂದ) ರೂ. ೧-೧೨-೦ 


ಮಾರಾಟಗಾರರು : 


ಶ್ರೀ ರಾಮಚಂದ್ರ ಬುಕ್‌ ಡಿಪೊ 
ದೇವರಾಜ ಮಾರ್ಕೆಟ್‌, ಮೈಸೂರು 


Edited by N. Anantharangachar, M.A., B.T. and T, 5, Shama Rao, M.A. 
Published by The University of Mysore, Mysore, Printed by J. Brown 
at the Wesley Press and Publishing House, Mysore City 


